KA / BG- GPO / 2515 /WPP -47 / 2009- 2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೬ | ಬೆಂಗಳೂರು, ಗುರುವಾರ , ಫೆಬ್ರವರಿ ೧೭, ೨೦೧೧, ( ಮಾಘ ೨೮, ಶಕ ವರ್ಷ ೧೯೩೨) | ಸಂಚಿಕೆ ೭ 


ಭಾಗ - ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 

ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಇಂಧನ ಸಚಿವಾಲಯ 
ವಿಷಯ : M /s Swayambu Power Systems Private Ltd. ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಸ್ಥೆ : ಕೆಆರ್‌ಇಡಿ/06 / ಮುಂಡೇಲು ಕಿಜವಿ /2010 /2021 ದಿನಾಂಕ: 25.06.2010 /06. 07 . 2010 . 

2 . ದಿನಾಂಕ : 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Swayambu Power Systems Private Ltd. ಇವರಿಗೆ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕಿನ ಜಯಪುರ ಗ್ರಾಮದ ಬಳಿ ತುಂಗಾ 
ನದಿಯ ಉಪ ನದಿಯಾದ ಸೀತಾನದಿಯ ಎಡ ಕವಲಿಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Swayambu 
Power Systems Private Ltd . ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ . ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 298 ಎನ್ಸಿಇ 2010, ಬೆಂಗಳೂರು, ದಿನಾಂಕ : 16.09 .2010. 
M /s Swayambu Power Systems Private Ltd. ಇವರಿಗೆ ಚಿಕ್ಕಮಗಳೂರು ಜಿಲ್ಲೆ, ಕೊಪ್ಪ ತಾಲ್ಲೂಕಿನ ಜಯಪುರ ಗ್ರಾಮದ ಬಳಿ ತುಂಗಾ 
ನದಿಯ ಉಪ ನದಿಯಾದ ಸೀತಾನದಿಯ ಎಡ ಕವಲಿಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir 
Latitude : 13°23 54" N Longitude: 75°21 17 ” E Power House-Latitude: 13°24 33" N Longitude: 75°21 39" E ) 3 fon3 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ , ಕಂಪನಿಯು ಹಂಚಿಕೆಗೋಸ್ಕರ ಮನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400. 00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ . ಪಿ .ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 


( ೪೧೭) 


೪೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು . 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2 , 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ . 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ . 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
- ಡಿ. ಪಿ. ಆರ್. ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ. ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ . ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ .ಆರ್. 2499 


ಇಂಧನ ಸಚಿವಾಲಯ 


ವಿಷಯ : M/s Nimishamba Power Pvt. Ltd . ಇವರಿಗೆ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ, 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ 

ಪತ್ರಗಳ ಸಂಖ್ಯೆ: ಕೆಆರ್‌ಇಡಿ/ 06 / ಅಮುಂಡೆ ಎಂಹೆಚ್‌ಎಸ್/ 09 / 206 ದಿನಾಂಕ: 11 . 03.2009 ಮತ್ತು 
ಸಂಖ್ಯೆ : ಕೆಆರ್‌ಇಡಿ/06/ ಅಮ್ಮುಗುಡ್ಡೆ /2009/3116 ದಿನಾಂಕ: 10/19.09 .2009 ಮತ್ತು ಸಂಖ್ಯೆ : 

ಕೆಆರ್‌ಇಡಿ/06.ಅಮ್ರುಂಡೆ/09/3858 ದಿನಾಂಕ : 21/25.11.2009. 

2. ದಿನಾಂಕ: 06.08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s Nimishamba Power Pvt. Ltd . ಇವರಿಗೆ ಶಿವಮೊಗ್ಗ ಜಿಲ್ಲೆಯ, ಹೊಸನಗರ ತಾಲ್ಲೂಕಿನ ಯಡೂರ ಗ್ರಾಮದ ಅಮ್ಮುಂಜೆ ಹೊಳೆಗೆ 
ಅಡ್ಡಲಾಗಿ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು . M/s Nimishamba 
Power Pvt . Ltd. ಇವರಿಗೆ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೧೯ 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 265 ಎನ್‌ಸಿಇ 2009 , ಬೆಂಗಳೂರು, ದಿನಾಂಕ : 16 .09.2010 . 
M/s Nimishamba Power Pvt . Ltd . ಇವರಿಗೆ ಶಿವಮೊಗ್ಗ ಜಿಲ್ಲೆಯ , ಹೊಸನಗರ ತಾಲ್ಲೂಕಿನ ಯಡೂರ ಗ್ರಾಮದ ಅಮ್ಮುಂಜೆ ಹೊಳೆಗೆ 
ಅಡ್ಡಲಾಗಿ 3.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 13°43 10.16” Longitude: 75°04 Power 
House-Latitude : 13°42 32 45* Longitude: 75°04 10 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 
1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಕೆರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು . 
ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಮನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು . ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ.ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 

ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು . 
( ಆ ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 

ಯೋಜನಾ ವರದಿಯನ್ನು ( ಡಿಪಿಆರ್ ) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ . 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್. ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ . ಪಿ .ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್, ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್. 2500 


೪೨೦. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಇಂಧನ ಸಚಿವಾಲಯ 


ವಿಷಯ : M/s V V Energy Private Limited ಇವರಿಗೆ 0.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರಗಳ ಸಂಖ್ಯೆ : ಕೆಆರ್‌ಇಡಿ/06 / ಮೊತಾ ಎಂಹೆಚ್ಎಸ್ /09/1205 ದಿನಾಂಕ: 11.03.2009 ಮತ್ತು ಸಂಖ್ಯೆ : 
ಕೆಆರ್‌ಇಡಿ /06/ ಮೊತಾ/2009 /3010 ದಿನಾಂಕ: 11/ 4.09 .2009 ಮತ್ತು ಸಂಖ್ಯೆ: ಕೆಆರ್‌ಇಡಿ/ 06. ನುಗು 

ಕಿಜವಿ/ 2010 - 2218 ದಿನಾಂಕ : 23 - 7 - 2010 | 

2. ದಿನಾಂಕ: 06.08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s VV Energy Private Limited ಇವರಿಗೆ ಮೈಸೂರು ಜಿಲ್ಲೆಯ , ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಮೊತಾ ಗ್ರಾಮದ 
ಬಳಿ ಇವರು ನುಗು ಸ್ಟೀಮ್‌ಗೆ ಅಡ್ಡಲಾಗಿ 0.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ . 

ಮೇಲೆ ಕ್ರಮ ಸಂಖ್ಯೆ (2 ) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s V V Energy 
Private Limited ಇವರಿಗೆ 0.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 274 ಎನ್‌ಸಿಇ 2009 , ಬೆಂಗಳೂರು, ದಿನಾಂಕ : 16.09.2010. 
M/s VV Energy Private Limited ಇವರಿಗೆ ಮೈಸೂರು ಜಿಲ್ಲೆಯ , ನಂಜನಗೂಡು ತಾಲ್ಲೂಕಿನ ಹುಲ್ಲಹಳ್ಳಿ ಹೋಬಳಿಯ ಮೊತಾ ಗ್ರಾಮದ 
ಬಳಿ ಇರುವ ನುಗು ಸ್ಟೀಮ್‌ಗೆ ಅಡ್ಡಲಾಗಿ 0.5 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 12°04 35 ” 
Longitude : 76°2840 ” Power House- Latitude : 12°04³45 * Longitude : 76°2840 ) ಈ ಕೆಳಗಿನ ನಿಬಂರ 
1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 
ಇಲದಿದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ , ಕಂಪನಿಯು ಹಂಚಿಕೆಗೋಸರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) . ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ . ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ , ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು , ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 

ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 

ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೨೧ 


ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ , 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್. ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ . ಪಿ .ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ .ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್ . 2501 


ಇಂಧನ ಸಚಿವಾಲಯ 


ವಿಷಯ : M/s MVK Infrastructures Private Limited ಇವರಿಗೆ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರಗಳ ಸಂಖ್ಯೆ: ಕೆಆರ್‌ಇಡಿ/ 06 / ಮಾರನಹಳ್ಳಿ /2009 /2975 ದಿನಾಂಕ: 10.09.2009 ಮತ್ತು 

ಸಂಖ್ಯೆ: ಕೆಆರ್‌ಇಡಿ/06 / ಬಾಳೆಕಲ್ಲು ಎಂಹೆಚ್ ಎಸ್ /2010 /2198 ದಿನಾಂಕ: 22 / 23 .07.2010. 

2 . ದಿನಾಂಕ: 06. 08 .2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s MVK Infrastructures Private Limited ಇವರಿಗೆ ಹಾಸನ ಜಿಲ್ಲೆಯ , ಸಕಲೇಶಪುರ ತಾಲ್ಲೂಕಿನ ಮಾರನಹಳ್ಳಿ ಗ್ರಾಮದ ಬಾಳೆಕಲ್ಲು 
ಹೊಳೆಗೆ ಅಡ್ಡಲಾಗಿ 4 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s MVK 
Infrastructures Private Limited ಇವರಿಗೆ 4 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 491 ಎನ್‌ಸಿಇ 2009, ಬೆಂಗಳೂರು, ದಿನಾಂಕ : 16.09 .2010. 
M /s MVK Infrastructures Private Limited ಇವರಿಗೆ ಹಾಸನ ಜಿಲ್ಲೆಯ , ಸಕಲೇಶಪುರ ತಾಲ್ಲೂಕಿನ ಮಾರನಹಳ್ಳಿ ಗ್ರಾಮದ ಬಾಳೆಕಲ್ಲು 
ಹೊಳೆಗೆ ಅಡ್ಡಲಾಗಿ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 12°50 37” Longitude: 76°39 21 
Power House- Latitude: 12°50 13” Longitude: 76°39 29”) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ , ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು, ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 

ರನ್ನು ರೂ . 400. 00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ.ಆರ್.) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 


* ಟನ್ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


( ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 

ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ . 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ . ಪಿ . ಆರ್. ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ. ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ . ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2502 

ಇಂಧನ ಇಲಾಖೆ 
ಫೋನ್ ನಂ : 22034674 


ಇಂಧನ ಸಚಿವಾಲಯ 


ವಿಷಯ : M/s Kare Power Resources Private Limited ಇವರಿಗೆ 24.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 


ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/ 06 /ಗಣೇಶ್‌ಪಾಲ್ ಕಿಜವಿ/2010/ 2326 ದಿನಾಂಕ: 5. 08 .2010 . 
2 . ದಿನಾಂಕ: 06 .08. 2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
M /s Kare Power Resources Private Limited ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ, ಸಿದ್ದಾಪುರ ತಾಲ್ಲೂಕಿನ ಗಣೇಶ್‌ಪಾಲ್‌ ಗ್ರಾಮದ ಬಳಿ ಸೊಂಡಾ 
ನದಿಗೆ ಅಡ್ಡಲಾಗಿ 24.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Kare Power 
Resources Private Limited ಇವರಿಗೆ 24 . 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಪ್ರಸ್ತಾವನೆಯನ್ನು 
ಸದರಿ ಹಂಚಿಕೆ ಸಮಿತಿ ಸಭೆಯಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 343 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16. 09.2010. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೨೩ 


M /s Kare Power Resources Private Limited ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ , ಸಿದ್ದಾಪುರ ತಾಲ್ಲೂಕಿನ ಗಣೇಶ್‌ಪಾಲ್‌ ಗ್ರಾಮದ ಬಳಿ 
ಸೊಂಡಾ ನದಿಗೆ ಅಡ್ಡಲಾಗಿ 24.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 14°46²43” N Longitude: 
74°45118 ” E ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ . ಆರ್.) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು . 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2 , 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು . 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ . 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ. ಆರ್ . ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ . ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ . ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್ . 2503 


೪೨೪ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಭಾಗ - ೧ 
ಇಂಧನ ಸಚಿವಾಲಯ 
ವಿಷಯ : M /s White Sales ಇವರಿಗೆ 2 ಮೆಗಾ ವ್ಯಾಟ್ ಸಾಮರ್ಥ್ಯದ Bio- mass Gasifier ಯೋಜನೆ ಸ್ಥಾಪನೆಗೆ ನಿರಾಕ್ಷೇಪಣೆ 

ನೀಡುವ ಬಗ್ಗೆ. 
ಓದಲಾಗಿದೆ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

KRED /03 White Sales /10/1879 ದಿನಾಂಕ: 21 /22. 06. 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರು M / s White Sales 
ಇವರಿಗೆ ಧಾರವಾಡದ ಬೇಲೂರಿನ ಇಂಡಸ್ಟ್ರೀಯಲ್ ಏರಿಯಾದಲ್ಲಿ 2 ಮೆಗಾ ವ್ಯಾಟ್ ಸಾಮರ್ಥ್ಯದ Bio - mass Gasifier based power plant 
ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 292 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 15. 09 .2010. 
M/s White Sales ಇವರಿಗೆ ಧಾರವಾಡದ ಬೇಲೂರಿನ ಇಂಡಸ್ಟ್ರೀಯಲ್ ಏರಿಯಾದಲ್ಲಿ 2 ಮೆಗಾ ವ್ಯಾಟ್ ಸಾಮರ್ಥ್ಯದ Bio - mass Gasifier 
ಆಧಾರಿತ ವಿದ್ಯುತ್ ಘಟಕವನ್ನು ಸ್ಥಾಪಿಸಲು ಈ ಕೆಳಗಿನ ಷರತ್ತಿಗೊಳಪಟ್ಟು ನಿರಾಕ್ಷೇಪಣೆಯನ್ನು ನೀಡಿದೆ: 

1. The company shall obtain separate clearance from Karnataka Power Transmission Corporation Limited in respect of 

evacuation of power . 
The company shall enter into wheeling and Banking agreement with Karnataka Power Transmission Corporation 
Limited in case of selling power to third party and power purchase agreement in case of selling power to Karnataka 

Power Transmission Corporation Limited . 
3 . The company shall obtain necessary statutory clearance wherever required from the respective Departments / 

Organizations such as Forest Department, Revenue Department & Karnataka State Pollution Control Board , ect. For 

the Power plant. 
4 . The Detailed Project Report (D . P. R .) for the power plant shall be got approved by Karnataka Renewable Energy 

Development Limited , before the commencement of the power plant. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ .ಬಿ. ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ. ಆರ್. 2504 


ಇಂಧನ ಸಚಿವಾಲಯ 


ವಿಷಯ : M /s Clean Wind Energy Private Limited ಇವರಿಗೆ 15. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ 

ವಿದ್ಯುತ್ ಯೋಜನೆ ಹಂಚಿಕೆ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/08 /ಸಿಡಬ್ಲೂಇಪಿಎಲ್ /2010/661 ದಿನಾಂಕ: 4 /6.03.2010 . 

2. ದಿನಾಂಕ : 06.08 . 2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
M /s Clean Wind Energy Private Limited ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 15.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು 
ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು . M /s Clean Wind 
Energy Private Limited ಇವರಿಗೆ 15 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 114 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16.09.2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ M /s Clean Wind Energy Private Limited ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯ 
ತರೀಕೆರೆ ತಾಲ್ಲೂಕಿನಲ್ಲಿ 15.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಯನ್ನು ಈ ಕೆಳಗೆ ವಿವರಿಸಿರುವಂತೆ ಈ ಆದೇಶದಲ್ಲಿನ 
ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಿದೆ: 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೨೫ 


No . 


4 . 


Toposheet Proposed Nearby villages of Geographical area description of the project 

capacity in the proposed area 
MW 

and District. 
480/ 14 15 MW 

Neralakere , 

| It is ground level plain located on the North of 
Medihalli, 

Bangalore - Shimoga Road at Bettadahalli. It consists of 
Hunsagatta , Bettada Water Bodies and part of the area is of open scurb 
Taverekere , 

type . The area has presence of plantations . The area 
Chikkamagalur held in the following Geographical Co -ordinates: 
District. 

Latitude: 13°41 57³-13°45 0 N 
Longitude: 75°51²44 -75°55 27 ” E 

Ridge peaks : 734 , 752, 778 and 716m Amsl 
1. ಸದರಿ ಯೋಜನೆಯನ್ನು financial closure ಸಾಧಿಸಿದ 24 ತಿಂಗಳುಗಳ ಒಳಗಾಗಿ ಪ್ರಾರಂಭ ಮಾಡತಕ್ಕದ್ದು. 
2 . ಈ ಆದೇಶ ಹೊರಡಿಸಿದ ದಿನಾಂಕದಿಂದ 45 ದಿನಗಳೊಳಗಾಗಿ ಯೋಜನಾಭಿವೃದ್ಧಿದಾರರು ರೂ . 400ರ ಛಾಪಾ ಕಾಗದದಲ್ಲಿ 

ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಈ ಹಂಚಿಕೆ ಆದೇಶ ತಂತಾನೆ ರದ್ದಾಗಿದೆ ಎಂದು ಭಾವಿಸುವುದು . 
3. ಹಂಚಿಕೆದಾರರು ಪೂರ್ತಿ ಒಂದು ಪವನ ವರ್ಷಕ್ಕೆ ಕಡಿಮೆ ಇಲ್ಲದಂತೆ 10 ಮೀಟರ್‌ ಮತ್ತು ಹಬ್ ಹೈಟ್ ಮಟ್ಟದಲ್ಲಿ ಪವನ ವೇಗದ 

ಅಳತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೇ , ಕಾಲ ಕಾಲಕ್ಕೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದಿಂದ 
ಹೊರಡಿಸತಕ್ಕ ಮಾರ್ಗಸೂಚಿಗಳಿಗನುಗುಣವಾಗಿ ಮೈಕ್ರೋ ಸೈಟಿಂಗ್ ಮಾಡಿರುವ ಅಂಶಗಳನ್ನೊಳಗೊಂಡ ವಿವರವಾದ ಯೋಜನಾ 
ವರದಿಗಳ 3 ಪ್ರತಿಗಳನ್ನು ತಯಾರಿಸಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಮಂಡಿಸಬೇಕು. ತಾಂತ್ರಿಕ 
ಅವಶ್ಯಕತೆ ಮತ್ತು ಹೆಚ್ಚಿನ ವಿದ್ಯುತ್ ಉತ್ಪಾದನೆಯನ್ನು ಸೇಫ್‌ನಕ್ಷೆ ಮತ್ತು ವಿಂಡ್ ಫಾರ್ಮನ ಲೇಔಟ್‌ನ ಬದಲಾವಣೆಗನುಗುಣವಾಗಿ 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ಶಿಫಾರಸ್ಸಿನಂತೆ ಇದೆ ಎಂಬುದನ್ನು ಖಾತರಿ ಪಡಿಸಬೇಕು. 
ಗಾಳಿ ಚಕ್ರ ಹಬ್ ಹೈಟಿನಲ್ಲಿ ಪವನ ವೇಗದ ಅಳತೆ ಖಾತರಿ ಪಡಿಸಲು ಕೆಳಗಿನ ಕೋಷ್ಟಕದಲ್ಲಿ ವಿವರಿಸಿರುವಂತೆ ಪ್ರತಿ 5 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗೆ ಒಂದರಂತೆ ಗಾಳಿ ಕಂಬವನ್ನು (ವಿಂಡ್ ಮಾಸ್) ಅಳವಡಿಸಬೇಕು. ಅಳತೆ ವಿವರಗಳನ್ನು 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಸಲ್ಲಿಸುವುದು. 
ಗಾಳಿ ಶಕ್ತಿ ವಿದ್ಯುತ್ತಿನ ದೂರ ಸಾಮರ್ಥ್ಯ | 5 ಮೆಗಾವ್ಯಾಟ್ ಗಾಳಿ 

ಹಾಕಬೇಕಾಗಿರುವ 
ಯೋಜನೆಯಲ್ಲಿ 

ಗಾಳಿ ಕಂಬ 
ಸಾಧಾರಣ ಗಾಳಿ ಶಕ್ತಿ | ( ವಿಂಡ್ ಮಾಸ್ಟ್ಗಳ ಸಂಖ್ಯೆ) 

ವಿದ್ಯುತಿನ ಸಂಖ್ಯೆ 
> 200 ಕಿ. ವ್ಯಾ . ನಿಂದ 300 ಕಿ. ವ್ಯಾ . 
> 300 ಕಿ. ವ್ಯಾ . ನಿಂದ 500 ಕಿ. ವ್ಯಾ . 
> 500 ಕಿ. ವ್ಯಾ . ನಿಂದ 750 ಕಿ. ವ್ಯಾ . 
> 750 ಕಿ. ವ್ಯಾ . ನಿಂದ 1000 ಕಿ. ವ್ಯಾ . 

8 ರಿಂದ 10 
5. ಯೋಜನೆಯ ವಿವಿಧ ಹಂತದ ಚಟುವಟಿಕೆಗಳು ಹಾಗೂ ಯೋಜನೆಗಳಿಂದ ಪ್ರಾರಂಭದ ಹಂತದ ತನಕ ವಿವಿಧ ಮೈಲುಗಲ್ಲುಗಳನ್ನು 

ತೋರಿಸುವ ಪರ್ ನಕ್ಷೆಯನ್ನು ತಯಾರಿಸಿ ಮೇಲುಸ್ತುವಾರಿಗಾಗಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ 
ಸಲ್ಲಿಸಬೇಕು. 
ಎಲ್ಲೆಲ್ಲಿ ಶಾಸನಬದ್ಧ ಅನುಮೋದನೆ ಅವಶ್ಯಕತೆಯಿದೆಯೋ ಅಂದರೆ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ /ಕಂದಾಯ / ವಾಣಿಜ್ಯ & ಕೈಗಾರಿಕೆ 

ಇಲಾಖೆಗಳ ಮತ್ತು ಇತರ ಸಂಬಂಧಿತ ಇಲಾಖೆಗಳಿಂದ ಅನುಮೋದನೆಯನ್ನು ಹಂಚಿಕೆದಾರರು ಪಡೆದುಕೊಳ್ಳತಕ್ಕದ್ದು. 
7. ಅಭಿವೃದ್ಧಿದಾರರು ಸಂಬಂಧಿಸಿದ ವಿದ್ಯುತ್ ಸರಬರಾಜು ಕಂಪನಿಯೊಂದಿಗೆ/ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದೊಂದಿಗೆ 

ನೀತಿ ನಿಯಮಗಳಿಗನುಗುಣವಾಗಿ ವಿದ್ಯುತ್ ಖರೀದಿ ಒಡಂಬಡಿಕೆ ಮಾಡಿಕೊಳ್ಳಲು ಅನುಮತಿಸಲಾಗಿದೆ. 
8. ಕಾಲ ಕಾಲಕ್ಕೆ ಇರುವ ನೀತಿ ನಿಯಮಗಳಿಗೆ ಅನುಗುಣವಾಗಿ ಯಂತ್ರೋಪಕರಣಗಳಿಗೆ ಪ್ರವೇಶ ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. 

ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನ ಮಾಡಲು ಅನುವಾಗುವಂತೆ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸರ್ಕಾರಿ ಅಧಿಕಾರಿಗಳು 

ಸಹಕರಿಸುವುದು, 
10 . ಸದರಿ ಪವನ ವಿದ್ಯುತ್ ಯೋಜನೆಗಾಗಿ ಇಂಧನ ಇಲಾಖೆಯಿಂದ ಜಮೀನನ್ನು ಹಂಚಿಕೆ ಮಾಡಲಾಗುವುದಿಲ್ಲ ಹಾಗೂ ಈ ಹಂಚಿಕೆ 

ಆದೇಶವು ಪವನ ವಿದ್ಯುತ್ ಯೋಜನೆಯ ಸಾಮರ್ಥ್ಯದ ಹಂಚಿಕೆ ಮಾತ್ರ ಸೀಮಿತವಾಗಿದೆ ಹಾಗೂ ಅಭಿವೃದ್ಧಿದಾರರಿಗೆ ಯೋಜನೆಯ 

ಜಾಗದಲ್ಲಿಯ ಖನಿಜ ಸಂಪತ್ತು ಹಾಗೂ ಭೂಮಿಯ ಬಗ್ಗೆ ಯಾವುದೇ ಹಕ್ಕು ಇರುವುದಿಲ್ಲ ಎಂಬುದನ್ನು ಮನಗಾಣತಕ್ಕದ್ದು. 
11. ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ . ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್ . 2505 

ಇಂಧನ ಇಲಾಖೆ 


18 


* 


• 


೪೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಭಾಗ - ೧ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯದಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಅನುಮತಿ ನೀಡುವ ಕುರಿತು ಏಕಗವಾಕ್ಷಿ 

ವ್ಯವಸ್ಥೆಯನ್ನು ಅಳವಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಐಟಿವೈ 157 ಪಿಐಎಫ್ 92 , ದಿನಾಂಕ : 29 - 02 - 1996 . 

2. ಸರ್ಕಾರದ ಆದೇಶ ಸಂಖ್ಯೆ: ಐಟಿವೈ 180 ಪಿಐಎಫ್ 98, ದಿನಾಂಕ: 10 -12 -1998. 
3. ಸರ್ಕಾರದ ಆದೇಶ ಸಂಖ್ಯೆ:ಕಸಂವಾಪ್ರ 80 ಪಿಐಎಫ್ 2007 ದಿನಾಂಕ : 23 - 8 - 2007. 
4 . ದಿನಾಂಕ: 15 - 04 - 2008 ರಂದು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ 
ಏಕಗವಾಕ್ಷಿ ವ್ಯವಸ್ಥೆ ರೂಪಿಸುವ ಬಗ್ಗೆ ಮತ್ತು ಚಿತ್ರೋದ್ಯಮದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ನಡೆದ 
ಸಭೆಯ ನಡವಳಿ, 
5 . ದಿನಾಂಕ: 15 - 07 - 2010 ರಂದು ಸರ್ಕಾರದ ಕಾರ್ಯದರ್ಶಿ , ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ 

ಇಲಾಖೆ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಡವಳಿ . 
6 . ನಿರ್ದೆಶಕರು, ವಾರ್ತಾ ಇಲಾಖೆ ಇವರ ದಿನಾಂಕ: 19 - 08 - 2010 ರಂದು ಕೊನೆಗೊಂಡ ಪತ್ರ 

ಸಂಖ್ಯೆ : ವಾಣ/ ಚಚಿವಿ/ 2010 - 11 /10998. 
ಪ್ರಸ್ತಾವನೆ : 

* ಕರ್ನಾಟಕ ರಾಜ್ಯದಲ್ಲಿ ಚಲನಚಿತ್ರಗಳ ಚಿತ್ರೀಕರಣ ಕಾರ್ಯಕ್ಕೆ ಸಂಬಂಧಿಸಿದಂತೆ ಶುಲ್ಕವನ್ನು ಪಾವತಿಸಿಕೊಂಡು ವಾರ್ತಾ ಇಲಾಖೆಯಿಂದ 
ರಾಜ್ಯದ ಯಾವುದೇ ಭಾಗದಲ್ಲಿ ಚಿತ್ರೀಕರಣ ಮಾಡಲು ಅನುಮತಿ ನೀಡಲಾಗುತ್ತಿತ್ತು . ಈ ದಿಸೆಯಲ್ಲಿ ಮೇಲೆ ಓದಲಾದ (1) ರ ದಿನಾಂಕ: 29 - 02 - 1996ರ 
ಸರ್ಕಾರದ ಆದೇಶದ ಪ್ರಕಾರ ರಾಜ್ಯದಲ್ಲಿ ಚಲನಚಿತ್ರ ಚಿತ್ರೀಕರಣಕ್ಕೆ ಅನುಮತಿ ನೀಡಲು ಏಕಗವಾಕ್ಷಿ ವ್ಯವಸ್ಥೆಯನ್ನು ಜಾರಿಗೆ ತರಲು ಕೆಲವೊಂದು 
ಷರತ್ತುಗಳೊಂದಿಗೆ ಅನುಮತಿ ನೀಡಲಾಗಿತ್ತು. ನಂತರ ಮೇಲೆ ಓದಲಾದ ( 2) ರ ಸರ್ಕಾರದ ಆದೇಶ ದಿನಾಂಕ: 10 -12 - 1998 ರಲ್ಲಿ ಚಲನಚಿತ್ರ ರಂಗವನ್ನು 
ಮನಃಶೇತನಗೊಳಿಸಲು ಚಾಲ್ತಿಯಲ್ಲಿದ್ದ ನೀತಿ ನಿಯಮಗಳಿಗೆ ಕೆಲವೊಂದು ತಿದ್ದುಪಡಿಯನ್ನು ತಂದು ಸದರಿ ತಿದ್ದುಪಡಿಯು ದಿನಾಂಕ: 
01 - 04 -1996 ರಿಂದ ಜಾರಿಗೆ ಬರುವಂತೆ ಆದೇಶ ಮಾಡಲಾಗಿದೆ. ಸದರಿ ಆದೇಶದಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಏಕಗವಾಕ್ಷಿ ವ್ಯವಸ್ಥೆಯನ್ನು ಜಾರಿಗೆ 
ತಂದು ಈ ಕೆಳಕಂಡಂತೆ ಅವಕಾಶ ಕಲ್ಪಿಸಿದೆ. 
( ಅ ) ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಅನುಕೂಲವಾಗುವಂತೆ ಏಕಕಿಂಡಿ ವ್ಯವಸ್ಥೆಯನ್ನು ತರಲಾಗಿದೆ. ಇದರ ಅನ್ವಯ ನಿರ್ದೆಶಕರು, ವಾರ್ತಾ 

ಮತ್ತು ಪ್ರಚಾರ ಇಲಾಖೆ, ಇವರು ಈ ಆದೇಶವನ್ನು ಜಾರಿಗೊಳಿಸಲು ಅಧಿಕಾರ ಹೊಂದಿರುತ್ತಾರೆ. 
( ಆ ) ಚಲನಚಿತ್ರಗಳ ಚಿತ್ರೀಕರಣ ಸಂಬಂಧದಲ್ಲಿ ಏಕಗವಾಕ್ಷಿ ಯೋಜನೆಯ ಜಾರಿಯಿಂದಾಗಿ ವಾರ್ತಾ ಮತ್ತು ಪ್ರಚಾರ ಇಲಾಖೆಯ 

ನಿರ್ದೇಶಕರು ಹೊರತುಪಡಿಸಿದಂತೆ ಬೇರೆ ಇಲಾಖೆಗಳ ಮುಖ್ಯಸ್ಥರು, ನಿಗಮ ಮಂಡಳಿಗಳು , ಜಿಲ್ಲಾಧಿಕಾರಿಗಳು ಮುಂತಾದವರು 

ಪ್ರತ್ಯೇಕವಾಗಿ ಚಲನಚಿತ್ರ ಚಿತ್ರೀಕರಣ ಶುಲ್ಕ ವಿಧಿಸುವುದನ್ನು ನಿರ್ಬಂಧಿಸಲಾಗಿದೆ. 
( ಇ) ಕನ್ನಡ ಹಾಗೂ ಇತರ ಪ್ರಾದೇಶಿಕ ಭಾಷಾ ಚಲನಚಿತ್ರಗಳ ಚಿತ್ರೀಕರಣ ಶುಲ್ಕವನ್ನು ರೂ . 10,000 /- ಗಳಿಗೆ ಏರಿಸಲಾಗಿದೆ. 

ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ಸಿನಿಮಾ ಚಿತ್ರೀಕರಣದ ಏಕಗವಾಕ್ಷಿ ಯೋಜನೆಯು ಜಾರಿಯಲ್ಲಿದ್ದರೂ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ 
ಬರದಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ . ಹಾಲಿ ಜಾರಿಯಲ್ಲಿರುವ ಏಕಗವಾಕ್ಷಿ ಪದ್ಧತಿಯಂತೆ ವಾರ್ತಾ ಇಲಾಖೆಯಲ್ಲಿ ಒಂದು ಬಾರಿಗೆ 
ರೂ . 10,000 / - ಗಳ ಚಿತ್ರೀಕರಣ ಶುಲ್ಕವನ್ನು ಪಾವತಿಸಬೇಕೆಂದು ಒಂದು ವರ್ಷದ ಅವಧಿಯವರೆಗೆ ರಾಜ್ಯದ ಯಾವುದೇ ಭಾಗದ ಹೊರಾಂಗಣದಲ್ಲಿ 
ಮಾತ್ರ ಚಿತ್ರೀಕರಣ ನಡೆಸಲು ವಾರ್ತಾ ಇಲಾಖೆಯು ಅನುಮತಿ ನೀಡುತ್ತಿದೆ. ಆದರೂ ಸಹ ಧಾರ್ಮಿಕ ದತ್ತಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ 
ಹಾಗೂ ಇತರ ಇಲಾಖೆಗಳು ಬೇರೆ ಬೇರೆಯಾಗಿ ಸರ್ಕಾರಿ ಆದೇಶಗಳನ್ನು ಮಾಡಿಸಿಕೊಂಡು ಚಿತ್ರೀಕರಣ ಶುಲ್ಕವನ್ನು ಪಾವತಿ ಮಾಡಿಸಿಕೊಳ್ಳುತ್ತಿದೆ. ಈ 
ಹಿನ್ನೆಲೆಯಲ್ಲಿ ಕನ್ನಡ ಚಿತ್ರೋದ್ಯಮದ ಸರ್ವತೋಮುಖ ಏಳಿಗೆ ದೃಷ್ಟಿಯಿಂದ ಪರಿಣಾಮಕಾರಿಯಾದ ಏಕಗವಾಕ್ಷಿ ಪದ್ಧತಿ ಜಾರಿಗೆ ತರುವುದು 
ಅನಿವಾರ್ಯವಾಗಿದೆ. ಇದರಿಂದ ಚಿತ್ರ ನಿರ್ಮಾಪಕರ ಶೋಷಣೆ ನಿವಾರಣೆಯಾಗುವುದಲ್ಲದೆ, ಚಿತ್ರೀಕರಣದ ಅಭದ್ರತೆ ಹಾಗೂ ಅನಿಶ್ಚಿತತೆ ದೂರವಾಗುವುದು 
ಹಾಗೂ ಎಲ್ಲಾ ಇಲಾಖೆಗಳ / ಮಂಡಳಿಗಳ ನಡುವೆ ಸಮನ್ವಯತೆ ಮೂಡಿಸುವ ಅಗತ್ಯವಿರುತ್ತದೆ. ಈ ಹಿನ್ನೆಲೆಯಲ್ಲಿ ಏಕಗವಾಕ್ಷಿ ಪದ್ಧತಿಯನ್ನು ಜಾರಿಗೆ 
ತರುವುದಕ್ಕೆ ಸಂಬಂಧಿಸಿದಂತೆ ರೂಪುರೇಷೆಗಳನ್ನು ತಯಾರಿಸಲು ಮೇಲೆ (3) ರಲ್ಲಿ ಓದಲಾದ ಆದೇಶದಲ್ಲಿ ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ 
ಸಮಿತಿಯನ್ನು ರಚಿಸಲಾಗಿದೆ. 

ದಿನಾಂಕ: 15 - 04 - 2008 ರಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಚಲನಚಿತ್ರೋದ್ಯಮದ ಸಮಸ್ಯೆಗಳ ಬಗ್ಗೆ ನಡೆದ 
ಸಭೆಯಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಸಂಬಂಧಿಸಿದಂತೆ ಏಕಗವಾಕ್ಷಿ ಪದ್ಧತಿಯನ್ನು ರಾಜ್ಯದಲ್ಲಿ ಅಳವಡಿಸುವ ಬಗ್ಗೆ ಚರ್ಚಿಸಲಾಗಿದ್ದು, ನೆರೆ ರಾಜ್ಯಗಳಾದ 
ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಇರುವ ಏಕಗವಾಕ್ಷಿ ಪದ್ಧತಿಯನ್ನು ಅನುಸರಿಸುವ ಕುರಿತು ಮಾಹಿತಿ ಪಡೆದು 
ಕರ್ನಾಟಕ ರಾಜ್ಯದಲ್ಲೂ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೆ ತರುವ ಬಗ್ಗೆ ಪರಿಶೀಲಿಸುವಂತೆ ನಿರ್ಣಯಿಸಲಾಗಿದೆ. 

ಈ ಹಿನ್ನೆಲೆಯಲ್ಲಿ ದಿನಾಂಕ : 15 - 07 - 2010 ರಂದು ಸರ್ಕಾರದ ಕಾರ್ಯದರ್ಶಿ ಕನ್ನಡ, ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ ಇವರ 
ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಉಪಸ್ಥಿತಿ ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ, ಕರ್ನಾಟಕ ಚಲನಚಿತ್ರ ಸಂಘ, ಕರ್ನಾಟಕ 
ಚಲನಚಿತ್ರ ಪ್ರದರ್ಶಕರ ಒಕ್ಕೂಟ ಹಾಗೂ ಇನ್ನಿತರ ಸಂಸ್ಥೆಗಳ ಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ನಡೆದ ಸಭೆಯಲ್ಲಿ ಚರ್ಚಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ 
ಚಲನಚಿತ್ರಗಳ ಚಿತ್ರೀಕರಣಕ್ಕಾಗಿ ಏಕಗವಾಕಿ ಪದ್ದತಿಯನ್ನು ಜಾರಿಗೆ ತರುವ ಕುರಿತಂತೆ ಸಮಗ್ರವಾಗಿ ಚರ್ಚಿಸಿ ತೆಗೆದುಕೊಂಡ ನಿರ್ಣಯದ ಹಿನ್ನೆಲೆಯಲ್ಲಿ 
ಏಕಗವಾಕ್ಷಿ ಪದ್ಧತಿಯನ್ನು ಜಾರಿಗೆ ತರುವ ಸಲುವಾಗಿ ಸೂಕ್ತ ಆದೇಶ ಹೊರಡಿಸುವಂತೆ ನಿರ್ದೇಶಕರು, ವಾರ್ತಾ ಇಲಾಖೆ ಇವರು ಮೇಲೆ ( 6) ರಲ್ಲಿ 
ಓದಲಾದ ಪತ್ರದಲ್ಲಿ ಪ್ರಸ್ತಾಪಿಸಿರುತ್ತಾರೆ . ಈ ಹಿನ್ನೆಲೆಯಲ್ಲಿ ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೨೭ 


( ಇ) ನೂತನ 


ಸರ್ಕಾರದ ಆದೇಶ ಸಂಖ್ಯೆ : ವಾಪ್ರಯು 63 ಪಿಐಎಫ್ 2006 ಬೆಂಗಳೂರು, ದಿನಾಂಕ : 23ನೇ ಸೆಪ್ಟೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಅನುಮತಿ ನೀಡುವ ಬಗ್ಗೆ 
ಪರಿಶೀಲಿಸಲು ಏಕಗವಾಕ್ಷಿ ಪದ್ಧತಿಯನ್ನು ಈ ಕೆಳಕಂಡ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಮುಂದಿನ ಆದೇಶದವರೆಗೆ ಜಾರಿಗೊಳಿಸಲು 
ಮಂಜೂರಾತಿ ನೀಡಿದೆ. 

ಚಲನಚಿತ್ರಗಳ ಚಿತ್ರೀಕರಣಕ್ಕೆ ಅನುಕೂಲವಾಗುವಂತೆ ಏಕಗವಾಕ್ಷಿ ವ್ಯವಸ್ಥೆಯನ್ನು ಜಾರಿಗೊಳಿಸಲು ನಿರ್ದೆಶಕರು, ವಾರ್ತಾ ಇಲಾಖೆ 
ಇವರು ಮಾತ್ರ ಅಧಿಕಾರ ಹೊಂದಿರುತ್ತಾರೆ. 
ಅರಣ್ಯ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ಇಲಾಖೆ, ತೋಟಗಾರಿಕೆ ಇಲಾಖೆ, ಧಾರ್ಮಿಕ ದತ್ತಿ 
ಇಲಾಖೆ ಕರ್ನಾಟಕ ವಿದ್ಯುತ್ ನಿಗಮ , ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ , ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಶಿಕ್ಷಣ ಇಲಾಖೆ ಇನ್ನೂ ಸಂಬಂಧಿಸಿದಂತಹ ಇಲಾಖೆಗಳ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ 
ಚಿತ್ರೀಕರಣ ಮಾಡಲು ಆಯಾಯ ಇಲಾಖೆಗಳು ನಿಗದಿಪಡಿಸಿದ ಚಿತ್ರೀಕರಣದ ಶುಲ್ಕವನ್ನು ಚಿತ್ರ ನಿರ್ಮಾಣ ಮಾಡುವ ನಿರ್ಮಾಪಕರು 
ಏಕಗವಾಕ್ಷಿ ಚಿತ್ರೀಕರಣಕ್ಕೆ ಅನುಮತಿ ನೀಡಿ ಕೋರಿರುವ ಅರ್ಜಿಯ ಜೊತೆಗೆ ಈಗಾಗಲೇ ಮೇಲೆ ತಿಳಿಸಿದಂತೆ ಚಿತ್ರೀಕರಣ ಶುಲ್ಕವನ್ನು 
ಆ ಇಲಾಖೆಯ ನಿಗದಿಪಡಿಸಿದ ಲೆಕ್ಕಶೀರ್ಷಿಕೆಗೆ ಖಜಾನೆಯಲ್ಲಿ ಶುಲ್ಕವನ್ನು ಪಾವತಿಸಿದ ಬಗ್ಗೆ ಕೌಂಟರ್‌ಫೈಲನ್ನು ಲಗತ್ತಿಸಿ ಕೊಡತಕ್ಕದ್ದು. 
ಅದರ ಆಧಾರದ ಮೇಲೆ ನಿರ್ದೆಶಕರು, ವಾರ್ತಾ ಇಲಾಖೆ ಇವರು ನಿರ್ಮಾಪಕರಿಗೆ ಏಕಗವಾಕ್ಷಿ ವ್ಯವಸ್ಥೆ ಅಡಿ ಸಂಬಂಧಿಸಿದ 
ಇಲಾಖೆಯ ವ್ಯಾಪ್ತಿಯ ಅಡಿ ಬರುವ ಪ್ರದೇಶಗಳಲ್ಲಿ ಚಿತ್ರೀಕರಣ ನಡೆಸಲು ಅನುಮತಿ ನೀಡತಕ್ಕದ್ದು . 
ನೂತನವಾಗಿ ಚಲನಚಿತ್ರಗಳನ್ನು ಪ್ರಾರಂಭಿಸುವ ನಿರ್ಮಾಪಕರು ತಾವು ತಮ್ಮ ಸಂಸ್ಥೆಯ ಬ್ಯಾನರ್ ಹಾಗೂ ಚಿತ್ರದ ಶೀರ್ಷಿಕೆಯನ್ನು 
ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನೊಂದಾಯಿಸಿಕೊಂಡು, 15 ದಿನಗಳ ಮುಂಚಿತವಾಗಿ ಕಲಾವಿದರ ಪಟ್ಟಿ, ತಾಂತ್ರಿಕ 
ವರ್ಗದವರ ಪಟ್ಟಿ ಹಾಗೂ ಕಥಾ ಸಾರಾಂಶಗಳೊಂದಿಗೆ ವಾರ್ತಾ ಇಲಾಖೆಗೆ ಮನವಿ ಸಲ್ಲಿಸಿ ಚಿತ್ರೀಕರಣ ಶುಲ್ಕ 15,000 / 
ರೂ .ಗಳನ್ನು ವಾರ್ತಾ ಇಲಾಖೆ ನಿರ್ದೇಶಕರ ಹೆಸರಿನಲ್ಲಿ ಡಿ. ಡಿ. ಮುಖಾಂತರ ಸಲ್ಲಿಸಬೇಕು. 
ಏಕಗವಾಕ್ಷಿ ವ್ಯವಸ್ಥೆ ಅಡಿ ನಿರ್ಮಾಪಕರು ಚಿತ್ರೀಕರಣಕ್ಕೆ ಅನುಮತಿ ಕೋರಿ ಬಂದ ಅರ್ಜಿಗಳು ಸಂಬಂಧಪಟ್ಟ ಇಲಾಖೆಗೆ ವಿಧಿಸಿದ 
ಶುಲ್ಕ ಪಾವತಿಸಿದ್ದನ್ನು ಖಾತ್ರಿ ಪಡಿಸಿಕೊಂಡು ಅರ್ಜಿ ಕೊಟ್ಟ 15 ದಿನಗಳೊಳಗೆ ಚಿತ್ರೀಕರಣ ಮಾಡಲು ಏಕಗವಾಕ್ಷಿ ವ್ಯವಸ್ಥೆ ಅಡಿ 
ಅನುಮತಿ ನೀಡುವುದು ಹಾಗೂ ನೀಡಿದ ಅನುಮತಿ ಪ್ರತಿಯನ್ನು ನಿರ್ಮಾಪಕರಿಗೆ ತಲುಪಿಸುವುದು ಅವಶ್ಯವಿದ್ದಲ್ಲಿ ಇದನ್ನು 

ನಿರ್ಮಾಪಕರ ಕೈಯಲ್ಲಿಯೇ ನೀಡುವುದು. 
( ಉ ) ಮೇಲ್ಕಂಡ ಎಲ್ಲಾ ಇಲಾಖೆಗಳ / ನಿಗಮ | ಮಂಡಳಿಗಳ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡುವ ಮುನ್ನಾ ಚಿತ್ರ 

ನಿರ್ಮಾಪಕರು ಭದ್ರತಾ ಠೇವಣಿಯಾಗಿ ರೂ . 25 ,000/- ಗಳನ್ನು ನಿರ್ದೇಶಕರು, ವಾರ್ತಾ ಇಲಾಖೆಯಲ್ಲಿ ಠೇವಣಿ ಇಡತಕ್ಕದ್ದು. 
ಚಿತ್ರೀಕರಣ ಮುಗಿದ ನಂತರ ಸಂಬಂಧಪಟ್ಟ ಇಲಾಖೆ | ನಿಗಮ | ಮಂಡಳಿಗಳು ಅವರವರ ಸ್ವತ್ತುಗಳಿಗೆ ಯಾವುದೇ 
ಹಾನಿಯಾಗಿಲ್ಲವೆಂದು ನಿರಾಕ್ಷೇಪಣಾ ಪತ್ರವನ್ನು ಚಲನಚಿತ್ರಗಳ ನಿರ್ಮಾಪಕರು / ಸಂಸ್ಥೆಗಳು ವಾರ್ತಾ ಇಲಾಖೆಗೆ ಒದಗಿಸಿದ ನಂತರ 

ಭದ್ರತಾ ಠೇವಣಿಯನ್ನು ಹಿಂದಕ್ಕೆ ನೀಡುವುದು. 
( ಊ ) ಚಲನಚಿತ್ರಗಳ ಚಿತ್ರೀಕರಣ ಸಂಬಂಧದಲ್ಲಿ ಏಕಗವಾಕ್ಷಿ ಪದ್ಧತಿಯನ್ನು ಜಾರಿಗೆ ತಂದಿರುವುದರಿಂದ ನಿರ್ದೆಶಕರು , ವಾರ್ತಾ ಇಲಾಖೆ, 

ಇವರನ್ನು ಹೊರತುಪಡಿಸಿ ಇನ್ನಿತರ ಇಲಾಖಾ ಮುಖ್ಯಸ್ಥರು, ನಿಗಮ , ಮಂಡಳಿಗಳು, ಜಿಲ್ಲಾಧಿಕಾರಿಗಳು, ಪೊಲೀಸ್ ಇಲಾಖೆ 

ಮುಂತಾದವರುಗಳು ಪ್ರತ್ಯೇಕವಾಗಿ ಚಲನಚಿತ್ರ ಚಿತ್ರೀಕರಣಕ್ಕೆ ಶುಲ್ಕ ವಿಧಿಸುವುದನ್ನು ನಿರ್ಬಂಧಿಸಲಾಗಿದೆ . 
( ಋ ) ಏಕಗವಾಕ್ಷಿ ಪದ್ಧತಿಯಡಿಯಲ್ಲಿ ಚಿತ್ರೀಕರಣಕ್ಕಾಗಿ ಅನುಮತಿ ನೀಡುವ ಸಂದರ್ಭದಲ್ಲಿ ಆಯಾಯ ಇಲಾಖೆಗಳು ರಕ್ಷಿತ ಪ್ರದೇಶ/ ರಕ್ಷಿತಾ 

ಅರಣ್ಯ ಹಾಗೂ ವನ್ಯ ಜೀವಿ ಪ್ರದೇಶ/ ನಿರ್ಬಂಧಿತ ಪ್ರದೇಶ ಇತ್ಯಾದಿಗಳಲ್ಲಿ ಚಲನಚಿತ್ರ ಚಿತ್ರೀಕರಣಕ್ಕೆ ನಿರ್ಬಂಧ ವಿಧಿಸಿದ್ದಲ್ಲಿ ಅದನ್ನು 

ಚಾಚೂ ತಪ್ಪದೇ ಪಾಲಿಸತಕ್ಕದ್ದು. 
( ಎ) ಚಿತ್ರೀಕರಣ ತಂಡವು ಚಿತ್ರೀಕರಣಕ್ಕೆ ಅನುಮತಿ ನೀಡಿದ ಜಾಗದಲ್ಲಿ ಪರಿಸರಕ್ಕೆ ಹಾನಿಯಾಗದಂತೆ ಹಾಗೂ ತ್ಯಾಜ್ಯವಸ್ತುಗಳನ್ನು ಬಿಸಾಡದೆ 

ಸ್ವಚ್ಛತೆಯನ್ನು ಕಾಪಾಡುವ ಜವಾಬ್ದಾರಿ ಹೊಂದಿರತಕ್ಕದ್ದು. ಇದಕ್ಕೆ ವಿರುದ್ಧವಾಗಿ ವರ್ತಿಸಿದ್ದಲ್ಲಿ ಭದ್ರತಾ ಠೇವಣಿಯನ್ನು ಮುಟ್ಟುಗೋಲು 

ಹಾಕಲು ನಿರ್ದೆಶಕರು, ವಾರ್ತಾ ಇಲಾಖೆ ಇವರು ಅಧಿಕಾರ ಹೊಂದಿರುತ್ತಾರೆ. 
( ಏ) ಚಿತ್ರೀಕರಣಕ್ಕೆ ಅನುಮತಿ ನೀಡಿದಾಗ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು | ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಂಬಂಧಿಸಿದ 

ಪೋಲೀಸ್‌ಗಳಿಗೆ ಮುಂಚಿತವಾಗಿ ಮಾಹಿತಿ ನೀಡಿ ಭದ್ರತಾ ಸುರಕ್ಷತೆಯ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳತಕ್ಕದ್ದು. 
ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವ ಸ್ಥಳಗಳಲ್ಲಿ ಚಿತ್ರೀಕರಣ ಮಾಡಲು ನಿರ್ದೆಶಕರು, ವಾರ್ತಾ ಇಲಾಖೆ ಇವರು ಅನುಮತಿ 
ನೀಡತಕ್ಕದ್ದಲ್ಲ. 


( ಐ) 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಸುಧಾಕರ ಶೆಟ್ಟಿ 

ಸರ್ಕಾರದ ಉಪ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 


ಪಿ . ಆರ್ , 2506 


೪೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಭಾಗ - ೧ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : ಹಾವೇರಿ ಜಿಲ್ಲಾಡಳಿತ ಭವನದ ಎದುರುಗಡೆ ದಿ | ಜೆ. ಹೆಚ್. ಪಟೇಲ್‌ರ ಪ್ರತಿಮೆ ಸ್ಥಾಪನೆಗಾಗಿ ಹಣ 

ಮಂಜೂರಾತಿ ಕುರಿತು. 
ಉಲ್ಲೇಖ : 1) ಜಿಲ್ಲಾಧಿಕಾರಿಗಳು ಹಾವೇರಿ ಜಿಲ್ಲೆ ಇವರ ದಿ: 24.06.2010. ರಂದು ಕೊನೆಗೊಂಡ ಪತ್ರ 

ಸಂಖ್ಯೆ / ಜಿ. ಹಾ /ಸ್ಕಾಪ್ರನಿ / ಜೆ. ಹೆಚ್. ಪಟೇಲ್ ಪ್ರತಿಮೆ 2010 - 11 . 
ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ದಿನಾಂಕ: 11.08 .2010 ರಂದು 

ಕೊನೆಗೊಂಡ ಪತ್ರ ಸಂಖ್ಯೆ / ಕಸನಿ/ ಪ್ರತಿಮೆ / 31 /2009 - 10. 
ಪ್ರಸ್ತಾವನೆ : 

ಹಾವೇರಿ ಜಿಲ್ಲಾಡಳಿತ ಭವನದ ಎದುರುಗಡೆ ದಿ|| ಜೆ.ಹೆಚ್.ಪಟೇಲ್‌ರ ಪ್ರತಿಮೆ ಸ್ಥಾಪನೆಗೆ ರೂ . 5.00 ಲಕ್ಷ ಅನುದಾನವನ್ನು ಮಂಜೂರು 
ಮಾಡಿದ್ದು ಉಳಿದ ಅನುದಾನ ರೂ . 4.50 ಲಕ್ಷಗಳನ್ನು ಹಾಗೂ ಹಾವೇರಿ ಜಿಲ್ಲಾಡಳಿತ ಭವನದ ಎದುರುಗಡೆ ಪ್ರತಿಮೆ ಸ್ಥಾಪಿಸುವುದರ ಜೊತೆಗೆ ಇದನ್ನು 
ಆಕರ್ಷಕ ತಾಣವನ್ನಾಗಿ ಮಾಡಲು ಜಿಲ್ಲಾಡಳಿತವು ನಿರ್ಧರಿಸಿ ನಿರಂತರ ಕಾರಂಜಿ ಅಳವಡಿಸಲು ಹಾಗೂ ಉದ್ಯಾನವನವನ್ನು ಬೆಳಸಲು ಇನ್ನೂ 
ಹೆಚ್ಚುವರಿಯಾಗಿ ರೂ . 5. 50 ಲಕ್ಷ ಒಟ್ಟಾರೆಯಾಗಿ ರೂ . 10.00 ಲಕ್ಷಗಳನ್ನು ಬಿಡುಗಡೆ ಮಾಡಬೇಕೆಂದು ಈ ಕುರಿತು ರೂ . 11.00 ಲಕ್ಷಗಳ ಅಂದಾಜು 
ವೆಚ್ಚಪಟ್ಟಿ ಹಾಗೂ ನೀಲಿನಕ್ಷೆಗಳಿಗೆ ಆಡಳಿತಾತ್ಮಕ ಮಂಜೂರಾತಿ ನೀಡಬೇಕೆಂದು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ಹಾವೇರಿ ಜಿಲ್ಲೆ 
ಇವರು ಕೋರಿರುತ್ತಾರೆ. 

ದಿ ಜೆ.ಹೆಚ್. ಪಟೇಲ್‌ರ ಪ್ರತಿಮೆ ನಿರ್ಮಾಣದ ವಿಷಯದಲ್ಲಿ ಶಿಲ್ಪಿಗಳಿಗೆ ನೀಡುವ ಬಾಕಿ ಮೊತ್ತ, ಕಾರಂಜಿ ಅಳವಡಿಸಲು, ಕಾರಂಜಿಗೆ ಪೂರಕ 
ಸಿವಿಲ್ ಕಾಮಗಾರಿಗೆ ಹಾಗೂ ಇತರೆ ವೆಚ್ಚಗಳಿಗೆ ಒಟ್ಟು ರೂ . 11.00 ಲಕ್ಷಗಳು ತಗಲಲಿದ್ದು ಈ ಮೊತ್ತವನ್ನು 2010 -11ನೇ ಸಾಲಿನ ಲೆಕ್ಕಶೀರ್ಷಿಕೆ 2205 
00 - 102 - 4 - 31 - 059 ( ಯೋಜನೆ) ಇದರಡಿ ಭರಿಸಿ ಜಿಲ್ಲಾಧಿಕಾರಿಗಳು ಹಾವೇರಿ ಜಿಲ್ಲೆ ಹಾವೇರಿ ಇವರಿಗೆ ಬಿಡುಗಡೆ ಮಾಡಿ ಸರ್ಕಾರದ ಆದೇಶ 
ಹೊರಡಿಸುವಂತೆ ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಇವರು ಕೋರಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಸಂವಾಪ್ರ 53 ಸ್ಮಾಪನಿ 2009 , ಬೆಂಗಳೂರು, ದಿನಾಂಕ : 25 .09 .2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾವೇರಿ ಜಿಲ್ಲಾಡಳಿತ ಭವನದ ಎದುರುಗಡೆ ದಿ| ಜೆ.ಹೆಚ್ . ಪಟೇಲ್‌ರ ಪ್ರತಿಮೆ 
ನಿರ್ಮಾಣದ ವಿಷಯದಲ್ಲಿ ಶಿಲ್ಪಿಗಳಿಗೆ ನೀಡುವ ಬಾಕಿ ಮೊತ್ತ, ಕಾರಂಜಿ ಅಳವಡಿಸಲು, ಕಾರಂಜಿಗೆ ಪೂರಕ ಸಿವಿಲ್ ಕಾಮಗಾರಿಗೆ ಹಾಗೂ ಇತರೆ 
ವೆಚ್ಚಗಳಿಗೆ ಒಟ್ಟು ರೂ . 11.00 ಲಕ್ಷಗಳನ್ನು ( ಹನ್ನೊಂದು ಲಕ್ಷ ರೂಪಾಯಿಗಳು ಮಾತ್ರ) ಜಿಲ್ಲಾಧಿಕಾರಿಗಳು, ಹಾವೇರಿ ಜಿಲ್ಲೆ ಇವರಿಗೆ ಬಿಡುಗಡೆ ಮಾಡಲು 
ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಸರ್ಕಾರದ ಅನುಮತಿ ನೀಡಿದೆ. 

- ಈ ಅನುದಾನವನ್ನು 2010 - 11ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 2205 - 00 -102 - 4 - 31 - 059 ( ಯೋಜನೆ) ಇದರಡಿ ಭರಿಸತಕ್ಕದ್ದು. 

ಈ ಆದೇಶವನ್ನು ದಿನಾಂಕ: 09. 09 .2010ರ ಟಿಪ್ಪಣಿ ಸಂಖ್ಯೆ : ಆಇ 638 ವೆಚ್ಚ - 7 /2010 ರಲ್ಲಿ ಆರ್ಥಿಕ ಇಲಾಖೆ ಸಹಮತಿಯನ್ನು ಪಡೆದು 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 

ಮತ್ತು ಪ್ರವಾಸೋದ್ಯಮ ಇಲಾಖೆ 
ಪಿ . ಆರ್ .2507 

(ಆಡಳಿತ ಕನ್ನಡ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎನ್. ಎಂ .ನೀಲಕಂಠ ಕೆಎಎಸ್ ( ಕಿರಿಯ ಶ್ರೇಣಿ). ವಿಶೇಷ ಭೂ ಸ್ವಾಧೀನಾಧಿಕಾರಿ, ಬೆಂಗಳೂರು 

- ಇವರು ನ್ಯಾಯಾಂಗ ಬಂಧನದಲ್ಲಿದ್ದ ಕಾರಣ ಇವರನ್ನು ಸೇವೆಯಿಂದ ಅಮಾನತ್ತು ಪಡಿಸುವ ಬಗ್ಗೆ. 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಸಿಬ್ಬಂದಿ (1) ಸಿಆರ್ 

100 /2010 - 11 , ದಿನಾಂಕ: 17 - 09 -10 ಮತ್ತು 20 - 09 - 10 . 
ಪ್ರಸ್ತಾವನೆ : 

ಶ್ರೀ ಎನ್. ಎಂ . ನೀಲಕಂಠ, ಕೆಎಎಸ್ ( ಕಿರಿಯ ಶ್ರೇಣಿ), ವಿಶೇಷ ಭೂ ಸ್ವಾಧೀನಾಧಿಕಾರಿ, ಬೆಂಗಳೂರು ಇವರ ವಿರುದ್ಧ ಕರ್ನಾಟಕ 
ಲೋಕಾಯುಕ್ತ ಬೆಂಗಳೂರು ನಗರ ವಿಭಾಗ ಪೊಲೀಸು ಠಾಣಾ ಇಲ್ಲಿ ಲಂಚ ನಿರೋಧ ಕಾಯ್ದೆ , 1988ರ ಕಲಂ 7, 13 (1)(d) ಸಹವಾಚನ ಕಲಂ 13 
( 2)ರಡಿ ಮೊಕದ್ದಮೆ ಸಂಖ್ಯೆ : 40 / 2010 ರಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದು, ಇವರನ್ನು ದಿನಾಂಕ: 16 - 09 - 2010ರಂದು ರಾತ್ರಿ 08 - 00 ಗಂಟೆಗೆ ಲಂಚ 
ಸ್ವೀಕಾರ ಆರೋಪದ ಮೇಲೆ ಲೋಕಾಯುಕ್ತ ಪೊಲೀಸರು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು, ಇವರು ದಿನಾಂಕ: 20 - 09 - 2010ರ 
ಸಂಜೆಯವರೆಗೆ ನ್ಯಾಯಾಂಗ ಬಂಧನದಲ್ಲಿರುತ್ತಾರೆಂದು, ಇವರ ಬಂಧನದ ಅವಧಿಯು 48 ಗಂಟೆಗಳನ್ನು ಮೀರಿರುವುದರಿಂದ, ಇವರ ವಿರುದ್ಧ ಶಿಸ್ತು ಕ್ರಮ 
ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರು ಮೇಲೆ ಓದಲಾದ ಪತ್ರಗಳಲ್ಲಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . ಈ ಪ್ರಕರಣದ ಬಗ್ಗೆ 
ಲೋಕಾಯುಕ್ತ ಪೊಲೀಸು ಇನ್ಸ್‌ಪೆಕ್ಟರ್ ರವರ ಬಂಧನದ ತಿಳುವಳಿಕೆ ಪತ್ರ ದಿನಾಂಕ: 16 - 09 - 2010 ಅನ್ನು ಸರ್ಕಾರಕ್ಕೆ ಕಳುಹಿಸಿರುತ್ತಾರೆ. 
- ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ರವರ ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಶವಾಗಿ ಪರಿಶೀಲಿಸಿ, 
ಶ್ರೀ ಎನ್. ಎಂ . ನೀಲಕಂಠ ರವರು 45 ಗಂಟೆಗಳಿಗೂ ಮೀರಿ ಹೆಚ್ಚಿನ ಅವಧಿಗೆ ನ್ಯಾಯಾಂಗ ಬಂಧನದಲ್ಲಿರುವುದರಿಂದ, ಕರ್ನಾಟಕ ನಾಗರೀಕ ಸೇವಾ 
( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 10(2)(a) ಪ್ರಕಾರ ಇವರು ನ್ಯಾಯಾಂಗ ಬಂಧನಕ್ಕೆ ಒಳಗಾದ ಕೂಡಲೇ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೨೯ 


ಅಮಾನತ್ತಿನಲ್ಲಿರುವುದಾಗಿ ಪರಿಗಣಿಸಬೇಕಾಗಿರುವುದರಿಂದ (deemed to have been suspended) ಮತ್ತು ಪ್ರಕರಣದ ಸುಗಮ ತನಿಖೆಯ ಸಲುವಾಗಿ 
ಹಾಗೂ ಅಧಿಕಾರಿಯು ಸಾಕ್ಷಾಧಾರಗಳನ್ನು ನಾಶಪಡಿಸುವ / ತಿರುಚುವ ಸಾಧ್ಯತೆಗಳನ್ನು ತಪ್ಪಿಸುವ ದೃಷ್ಟಿಯಿಂದ, ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 042 ಕೆಇಎ 2010 , ಬೆಂಗಳೂರು, ದಿನಾಂಕ : 28 - 09 - 10 
ಪ್ರಸ್ತಾವನೆಯಲ್ಲಿನ ವಿವರಗಳನ್ನು ಸರ್ಕಾರವು ಕೂಲಂಕುಶವಾಗಿ ಪರಿಶೀಲಿಸಿ, ಶ್ರೀ ಎನ್. ಎಂ . ನೀಲಕಂಠ , ಕೆಎಎಸ್ ( ಕಿರಿಯ ಶ್ರೇಣಿ), ವಿಶೇಷ 
ಭೂ ಸ್ವಾಧೀನಾಧಿಕಾರಿ , ಬೆಂಗಳೂರು ಇವರು ದಿನಾಂಕ: 16 - 09 - 10 ರಂದು ಲಂಚ ಸ್ವೀಕಾರ ಆರೋಪದ ಮೇಲೆ ಕರ್ನಾಟಕ ಲೋಕಾಯುಕ್ತ 
ಪೊಲೀಸರಿಂದ ದಸ್ತಗಿರಿಯಾಗಿ, ದಿನಾಂಕ: 20 -09 - 2010 ರವರೆಗೆ ನ್ಯಾಯಾಂಗ ಬಂಧನದಲ್ಲಿದ್ದ ಅವಧಿಯು 48 ಗಂಟೆಗಳಿಗೂ ಮೀರಿರುವುದರಿಂದ 
ಹಾಗೂ ಇವರು ಸದರಿ ಹುದ್ದೆಯಲ್ಲಿಯೇ ಮುಂದುವರಿದಲ್ಲಿ , ಸಾಕ್ಷಾಧಾರಗಳನ್ನು ನಾಶಪಡಿಸುವ/ ತಿರುಚುವ ಸಾಧ್ಯತೆ ಇರುವುದರಿಂದ, ಕರ್ನಾಟಕ 
ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ , 1957 ರ ನಿಯಮ 10 (2)(a)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಇವರನ್ನು ನ್ಯಾಯಾಂಗ ಬಂಧನಕ್ಕೆ ಒಳಗಾದ ದಿನಾಂಕ: 16 - 09 -10 ರಿಂದಲೇ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತಿನಲ್ಲಿಡುತ್ತದೆ. 

ಕರ್ನಾಟಕ ಲೋಕಾಯುಕ್ತ ಪೊಲೀಸರಿಂದ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಸ್ತಾವನೆ | ಪ್ರಾಥಮಿಕ ತನಿಖಾ ವರದಿ ಬಂದ ನಂತರ, ಈ 
ಅಮಾನತ್ತಿನ ಆದೇಶವನ್ನು ಪುನರ್ ಪರಿಶೀಲಿಸಲಾಗುವುದು . 

ಅಮಾನತ್ತಿನ ಅವಧಿಯಲ್ಲಿ ಶ್ರೀ ಎನ್. ಎಂ . ನೀಲಕಂಠ, ಕೆಎಎಸ್ (ಕಿರಿಯ ಶ್ರೇಣಿ) ರವರು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 98 ರಂತೆ ಜೀವನಾಧಾರ ಭತ್ಯೆಯನ್ನು ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವಧಿಯಲ್ಲಿ ಇವರು ಸಕ್ಷಮ ಪ್ರಾಧಿಕಾರದ ಪೂರ್ವಾನುಮತಿ 
ಪಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಾ : ಎಂ . ಟಿ. ರೇಜು 

ಸರ್ಕಾರದ ಉಪ ಕಾರ್ಯದರ್ಶಿ 
ಪಿ . ಆರ್ , 2508 

ಸಿಆಸುಇ (ಸೇವೆಗಳು - 2 ) 


DEPARTMENT OF PERSONNEL & ADMINISTRATIVE REFORMS SECRETARIAT 
Sub : Terms and Conditions of deputation of Sri Malleshaiah , KAS ( Junior Scale) Officer as 

Special Land Acquisition Officer,National Highways Authority of India , Kunigal. 
Read : Govt: Notification No. DPAR 53 SKT 2010 dated : 21 .06 .2010 


GOVT. ORDER NO . DPAR 314 SKM 2010 BANGALORE , Dt. 25.09. 2010 
The deputation of Sri Malleshaiah , KAS (Junior Scale ) Officer as Special Land Acquisition Officer , National Highways 
Authority of India , Kunigal is governed by the following terms & Conditions: 

1. Period of Deputation : The period of deputation of Sri Malleshaiah , KAS (Junior Scale ) officer shall be for a period of 
three years w .e.f 01.07.2010, i.e., the date of taking over charge as Special Land Acquisition Officer, National Highways Authority of 
India. Kunigal 

2. Pay : During the period of deputation , Sri Malleshaiah shall draw pay of the post held by him in National Highways 
Authority of India pay scale or he shall draw pay of the post held by him in his parent department. Plus deputation allowance at the 
rates fixed by the Government of India from time to time subject to the condition that Pay and foreign service allowance shall not 
exceed the maximum of the scale of the pay of the of KAS ( Jr. Scale ) post. On his return from deputation he will be eligible for the pay , 
which he would have drawn , had he not gone on deputation . 

3. Dearness Allowance : The officer will be entitled to Dearness Allowance under the rules of the CentralGovernment. If he 
opts for Central Government pay Scale or rates of State Government, if opts for state scale . 

4 . Local Allowance (i. e., H .R . A / C . C . A ): The officer will be entitled to Local Allowance (i. e., H .R . A & C . C . A ) under the rules 
of the State Government. 

5 . Joining time, Pay & transfer Traveling Allowance : The officer will be entitled to traveling Allowance and Joining Time 
both on joining the post on deputation and on reversion there from to the State Government under the rules of the Government of 
India , the expenditure on this account being borne by the Government of India . 

6 . Traveling Allowance : Traveling Allowance for journey on duty during the period of deputation will have to be regulated 
under the rules of Government of India . 

7. Medical Concessions : The officer shall be entitled to medical concessions as admissible under the rules of the 
Government of India . 

8 . Leave and Pension : During the period of deputation he will be governed by the Leave and Pension Rules of the State 
Government applicable to him before such deputation . 


820 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


231 - 0 


9 . Leave Salary and pension contribution : The payment of leave salary and pension contribution shall be regulated in 
accordance with the provisions of Government of India O . M . No. 14 (5 )/86 /TA /1029, dt: 15 .10 . 86 

10 . Disability Leave Salary : The Government of India shall be liable to pay to Sri Malleshaiah leave salary towards 
disability leave in respect of disability , if any , incurred in and through service under Government of India . 

11 . Residential accommodation : The officer will be entitled to residential accommodation according to the rules of the 
Government of India . 

12 . Leave Travel Concessions : The officer will be entitled to leave travel concessions according to the rules of the 
Government of Karnataka . 

13 . Karnataka State Employees Group Insurance Scheme, 1981 : The employer shall remit the amount of subscriptions 
recovered from the salary of the officer under the Scheme by a cheque or Demand Draft drawn in favour of concerned Head of the 
Department / Authority with a Scheme in Annexuer- A appended to the Karnataka State Employees Group Insurance Scheme Rules, 
1981 for accounting the same under the relevant Head of Account. 

14 . Subscription to Insurance Policy in Karnataka Government Insurance Department / General Provident Fund : 
The Government servant will continue to subscribe to the Insurance policies in Karnataka Government Insurance Department / 
General Provident Fund in which he was subscribing at the time of proceeding on deputation to Government of India in accordance 
with the Karnataka Government Insurance Department / General Provident Fund Rule. The subscription (a ) shall be recovered from 
the salary of the officer and credited to the following Head of Account: 

“GPF 8005 - Karnataka State Provident Fund 
KGID 8011 - Insurance and Pension Funds 

1. Insurance Funds. 
15 . Commencement and end of deputation : The deputation will commence on the date on which the officer hands over 
charge of his post under the State Government and ends on the date on which he assumes charge of a post under the Government of 
India . 

16 . Other concessions not specified : The officer shall be entitled to and receive from Government of India any other 
concessions or benefits which he would have received in the ordinary course from the State Government, but for his deputation to the 
Government of India. 

By Order and in the name of the Governor of Karnataka, 

M . VASUDEVMURTHY 
Under Secretary to Government, 

Department of Personnel & Administrative 
P . R . 2509 

Reforms (Services - 2 ) 


INFRASTRUCTURE DEVELOPMENT SECRETARIAT 


Sub : Fees to iDeCK for ProjectManagement Services for the construction of Shimoga Airport. 
Read : 1. Government Order No. IDD 86 DIA 2008 dated 12 .08 .2009. 

2 . Letter NO . iDeCK / Shimoga Airport/2010 -11 -847 dated : 9.08 .2010 . 
Preamble : 

In Government Order dated 12.8 .2009 read at Sl. No . (1) above approval for the scope of services and sanction for payment 
of fees to iDeck for Project Management Services for Shimoga Airport Development Project at the rate not exceeding of 
Rs . 3 ,00 ,000/- exclusive of applicable taxes per month for the project period of 12 months . 

2. In the letter dated 9 .08 . 2010 the Vice -President (Engineering), iDeCK has enclosed an invoice for an amount of 
Rs. 9, 37 ,550 -00 towards the Project Management fees. The details are as mentioned below : 


Description 


Project Management fees payable to Quality 
Control Engineer from October 2009 till 2010 
(10 months ) @ Rs . 75 ,000 /- per month 

7 ,50 ,000 .00 

75 ,000 .00 


Project Management fees payable to 
Project Manager for July 2010 @ 
Rs. 1 , 00 ,000 

1 ,00 , 000.00 

10 ,000.00 


Fees 
Service tax 
( 10 % of fee) 
Education 
Cess (2 % of 
Service tax ) 


1 ,500 . 00 , 


200 .00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೩೧ 


Secondary 

750.00 

100 . 00 
and Higher 
Education 
Cess 
TOTAL 

8 , 27 , 250. 00 

1 ,10, 300. 00 
3. Government have considered the proposal of iDeCK and hence the following order. 

GOVERNMENT ORDER NO . IDD 86 DIA 2008 BANGALORE DATED : 24.09 .2010 
After careful examination of the proposal Government hereby accords sanction for the release of Rs. 9, 37 ,550 .00 to iDeCK 
towards the fees for Project Management Services for Shimoga Airport Development Project. 

2 . This amount shall be released under the Head of A /c 5465 -01 - 190 - 1-05 (Plan )-211 Development of Minor Airports 
Investment out of the provision of 40 .00 crores during 2010 - 11. 

3 . The Chief Financial Officer, iDeCK is authorized to draw the above amount on a payees receipt duly countersigned by the 
Under Secretary to Government, Infrastructure Development, Bangalore . 

4 . This order issues in accordance with the financial powers delegated to Principal Secretaries/Secretaries vide G . O .No FD 
1 TFP 2008 dated 16.5 . 2008. 

By Order and in the name of the Governor of Karnataka , 

K .S .Venugopal 

Under Secretary to Government , (i/c) 
P. R. 2510 

Infrastructure Development Department. 


ಯುವಜನ ಸೇವಾ ಸಚಿವಾಲಯ 
ವಿಷಯ : ಶ್ರೀ ಎಂ . ಆರ್. ಮೋಹಿತೆ, ಉಪ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ 

ವಿರುದ್ಧ ಇಲಾಖಾ ವಿಚಾರಣೆ / ಮರು ವಿಚಾರಣೆಗೆ ವಹಿಸಲ್ಪಟ್ಟ ಆದೇಶವನ್ನು ಹಿಂಪಡೆದು ಅಂತಿಮ 

ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ವಾಪ್ರಯು 24 ಯುಇಸೇ 06, ದಿನಾಂಕ: 28 - 04 - 2006 . 

2 . ಸರ್ಕಾರದ ಆದೇಶ ಸಂಖ್ಯೆ : ವಾಪ್ರಯು 24 ಯುಇಸೇ 06, ದಿನಾಂಕ: 11 - 09 - 2006. 
3. ಸರ್ಕಾರದ ಆದೇಶ ಸಂಖ್ಯೆ: ಯುಸೇಇ 24 ಯುಣಸೇ 06, ದಿನಾಂಕ: 07 -09 - 2007. 
4. ಶ್ರೀ ಆರ್. ಸಿ., ಇಜಾರಿ , ನಿವೃತ್ತ ನ್ಯಾಯಾಧೀಶರು, ಇವರ ವಿಚಾರಣಾ ವರದಿ ದಿ: 24 - 11 - 2008. 

5. ಸರ್ಕಾರದ ಆದೇಶ ಸಂಖ್ಯೆ : ಯುಸೇ24 ಯುಸೇ 06 , ದಿನಾಂಕ: 11 - 05 - 2010. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 28 - 04 - 2006ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಎಂ . ಆರ್. ಮೋಹಿತೆ, ಉಪ ನಿರ್ದೇಶಕರು , ಯುವಜನ 
ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರನ್ನು ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) 1957ರ ನಿಯಮ 10(1)( ಡಿ) ರನ್ವಯ ಇಲಾಖಾ ವಿಚಾರಣೆ 
ಬಾಕಿಯಿರಿಸಿ ಸರ್ಕಾರಿ ಸೇವೆಯಿಂದ ಅಮಾನತುಗೊಳಿಸಲಾಯಿತು. ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 11- 09 - 2006ರ ಸರ್ಕಾರಿ ಆದೇಶದಲ್ಲಿ ಸದರಿ 
ಅಧಿಕಾರಿರವರ ಮೇಲೆ ಮಾಡಲಾದ ಆಪಾದನೆಗಳ ಬಗ್ಗೆ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ, ಇವರ ಅಮಾನತ್ತನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ರದ್ದುಗೊಳಿಸಿ, ಅವರನ್ನು ಮತ್ತೆ ಸೇವೆಗೆ ಪುನರ್‌ಸ್ಥಾಪಿಸಿ ಯುವಜನ ಸೇವಾ ಇಲಾಖೆಯ ಉಪ ನಿರ್ದೇಶಕರಾಗಿ ನೇಮಿಸಲಾಯಿತು. 

ಶ್ರೀ ಎಂ .ಆರ್. ಮೋಹಿತೆ, ಉಪ ನಿರ್ದೆಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಇವರು ಅಚಲ ಸ್ಥಿತಿಯ ವಾಹನಗಳಿಗೂ ಸಹ 
ಪೆಟ್ರೋಲ್ ಇಂಡೆಂಟ್ ನೀಡಿದ ಹಾಗೂ ಅದರಲ್ಲಿ ಅಕ್ರಮ ಎಸಗಿದ ಹಾಗೂ ಇಂಧನವನ್ನು ದುರುಪಯೋಗಪಡಿಸಿಕೊಂಡ ಒಟ್ಟು 4 ಆರೋಪಗಳಿಗಾಗಿ 
ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 07 -09 -2007ರ ಸರ್ಕಾರಿ ಆದೇಶದಲ್ಲಿ ಅವರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ಆದೇಶಿಸಿ, ಶ್ರೀ 
ಆರ್. ಸಿ. ಇಜಾರಿ, ನಿವೃತ್ತ ನ್ಯಾಯಾಧೀಶರು , ಬೆಂಗಳೂರು, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಯಿತು. ವಿಚಾರಣಾಧಿಕಾರಿಗಳು ಸಲ್ಲಿಸಿದ 
ಮೇಲೆ (4)ರಲ್ಲಿ ಓದಲಾದ ದಿನಾಂಕ : 24-11- 2008ರ ವಿಚಾರಣಾ ವರದಿಯನ್ನು ಪರಿಶೀಲಿಸಿ, ಅವುಗಳು ಸಮರ್ಪಕವೆನಿಸದ ಕಾರಣ ಮರು 
ವಿಚಾರಣೆಯನ್ನು ನಡೆಸುವ ಸಲುವಾಗಿ ಮೇಲೆ (5) ರಲ್ಲಿ ಓದಲಾದ ದಿ:11 - 05 - 2010ರ ಸರ್ಕಾರಿ ಆದೇಶದಲ್ಲಿ ಶ್ರೀ ಹೆಚ್.ಆರ್.ಸುಧೀರ್, ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಯಿತು. ಆ ನಂತರದ ಬೆಳವಣಿಗೆಯಲ್ಲಿ ಪ್ರಕರಣವನ್ನು ಪುನರ್ ಪರಿಶೀಲಿಸಿದ ಸರ್ಕಾರವು ಈ 
ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಯುಸೇಣ 24 ಯುಇಸೇ 06 ಬೆಂಗಳೂರು, ದಿನಾಂಕ :22 - 09 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಎಂ . ಆರ್. ಮೋಹಿತೆ, ಉಪ ನಿರ್ದೇಶಕರು , ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ, ಅವರ ವಿರುದ್ಧ ಆರೋಪಗಳ ಕುರಿತು ಮರು ವಿಚಾರಣೆಗೆ ವಹಿಸಲಾದ ದಿನಾಂಕ: 11- 05 -2010ರ ಸರ್ಕಾರದ ಆದೇಶವನ್ನು ಸರ್ಕಾರವು ಈ 
ಮೂಲಕ ರದ್ದುಪಡಿಸುತ್ತದೆ ಮತ್ತು ಇವರನ್ನು ಈ ಪ್ರಕರಣದ ಆರೋಪಗಳಿಂದ ಮುಕ್ತರನ್ನಾಗಿಸುತ್ತದೆ. ಈ ವಿಚಾರಣೆಯ ಸಂಬಂಧ 
ಶ್ರೀ ಎಂ . ಆರ್ . ಮೋಹಿತೆ, ಉಪ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಇವರನ್ನು ದಿನಾಂಕ: 28- 04 - 2006 ಮತ್ತು 


೪೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


11 - 09 - 2006ರ ಸರ್ಕಾರದ ಆದೇಶಗಳ ಸಂಬಂಧ ಅಮಾನತ್ತಿನಲ್ಲಿ ಕಳೆದ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
100 (3) ರನ್ವಯ ಕರ್ತವ್ಯದ ಮೇಲಿನ ಅವಧಿಯನ್ನು ಪರಿಗಣಿಸುತ್ತದೆ. ಶ್ರೀ ಎಂ . ಆರ್ . ಮೋಹಿತೆ, ಉಪ ನಿರ್ದೇಶಕರು, ಇವರು ಅಮಾನತ್ತಿನಲ್ಲಿ 
ಇಲ್ಲದಿದ್ದಲ್ಲಿ ಮತ್ತು ಈ ವಿಚಾರಣೆ ನಡೆಯದಿದ್ದಲ್ಲಿ ಯಾವ ಸೌಲಭ್ಯಗಳನ್ನು ಪಡೆಯುತ್ತಿದ್ದರೂ , ಆ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್ . ಶಿವರಾಮ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2511 

ಯುವಜನ ಸೇವಾ ಇಲಾಖೆ 


ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಯಾದಗಿರಿಯ ಜವಾಹರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ 

ನೀಡುವಂತೆ ಘೋಷಿಸುವ ಬಗ್ಗೆ. 
ಓದಲಾಗಿದೆ : 1. ನಿರ್ದೆಶಕರು , ಡಿ.ಎಸ್.ಇ. ಆರ್.ಟಿ., ಇವರ ಪತ್ರ ಸಂಖ್ಯೆ:ಶಿತ3 / ಅಲ್ಪಸಂಖ್ಯಾತ/ 01 /06- 07, 

ದಿ: 12 - 6 - 2009 . 
2 . ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ 

ದಿ : 1 - 6 - 2010 ರಂದು ನಡೆದ ಸಭೆಯ ನಡವಳಿ , 

3. ಸಮ ಸಂಖ್ಯೆಯ ಸರ್ಕಾರದ ಪತ್ರ ದಿ: 29 - 7 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ನಿರ್ದೆಶಕರು ( ಸಂ ಮತ್ತು ತ), ಡಿ.ಎಸ್. ಇ. ಆರ್. ಟಿ., ಇವರು ಯಾದಗಿರಿಯ ಜವಾಹರ ಶಿಕ್ಷಣ 
ಮಹಾವಿದ್ಯಾಲಯಕ್ಕೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡುವ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಮೇಲೆ ಓದಲಾದ ( 2) ರ ದಿ: 1 - 6 - 2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ, ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಪರಿಶೀಲಿಸಲಾಯಿತು ಹಾಗೂ ಸದರಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡಲು ತೀರ್ಮಾನಿಸಲಾಯಿತು. 
ಅದರಂತೆ ಈ ಆದೇಶ. 

- ಸರ್ಕಾರದ ಆದೇಶ ಸಂಖ್ಯೆ : ಇಡಿ 174 ಯುಆರ್‌ಸಿ 2009 (1), ಬೆಂಗಳೂರು ದಿನಾಂಕ : 20 -9 - 2010 
- ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಯಾದಗಿರಿಯ ಜವಾಹರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ 2010 -11ನೇ ಶೈಕ್ಷಣಿಕ ಸಾಲಿನಿಂದ 
ಒಂದು ವರ್ಷದ ಅವಧಿಗೆ ಮಾತ್ರ ಅನ್ವಯವಾಗುವಂತೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ನೀಡಲಾಗಿದೆ. 
ಷರತ್ತುಗಳು : 

1. ಕಾಲೇಜಿಗೆ ನೀಡಲಾಗಿರುವ ಭಾಷಾ ಅಲ್ಪಸಂಖ್ಯಾತ ಸ್ಥಾನಮಾನದಂತೆ ಮಂಜೂರಾದ ವಿದ್ಯಾರ್ಥಿ ಪ್ರಮಾಣಕ್ಕೆ ಶೇ .75 ರಷ್ಟು ಸೀಟುಗಳಲ್ಲಿ 

ಶೇ .50 ರಷ್ಟು ಸೀಟುಗಳನ್ನು ಸದರಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಹಾಗೂ ಉಳಿದ ಶೇ .50 ರಷ್ಟು ಸೀಟುಗಳನ್ನು ಭಾಷಾ ಅಥವಾ ಇತರೆ 
ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಯಾವುದೇ ಸೀಟುಗಳು ಭರ್ತಿಯಾಗದೇ ಉಳಿದಲ್ಲಿ ಪ್ರವೇಶ ಪರೀಕ್ಷೆ 

ಮುಕ್ತಾಯವಾಗುವ ಮುನ್ನಾ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಸರಂಡರ್‌ ಮಾಡತಕ್ಕದ್ದು. 
2 .ಕಾಲೇಜಿನ ಆಡಳಿತ ಮಂಡಳಿಯು ಮೀಸಲಿರಿಸಿದ ಸೀಟುಗಳಿಗೆ ಭಾಷಾ ಮತೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು ದಾಖಲಿಸಿಕೊಂಡಿರುವ 

ಬಗ್ಗೆ ಮಾಹಿತಿಯನ್ನು ಡಿ.ಎಸ್. ಇ. ಆರ್. ಟಿ. ಗೆ ನೀಡತಕ್ಕದ್ದು. 
3. ಮೇಲೆ ತಿಳಿಸಿರುವ ಷರತ್ತುಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಮತ್ತು ಯಾವುದೇ ರೀತಿಯ 
ಉಲ್ಲಂಘನೆಯನ್ನು ಮಾಡಿದಲ್ಲಿ ಮಂಜೂರು ಮಾಡಲಾದ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಹಿಂಪಡೆಯಲಾಗುವುದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಬಿ . ಉಳವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ ) 


ಪಿ . ಆರ್ . 2514 


ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : 2010 - 11ನೇ ಶೈಕ್ಷಣಿಕ ಸಾಲಿನಿಂದ ಮೂಡಲಗಿ ಎಜುಕೇಷನ್ ಸೊಸೈಟಿಯ ಬಿ. ಪಿ. ಇಡಿ . ಕಾಲೇಜಿನ 

ಬಿ. ಪಿ. ಇಡಿ. ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣ ನಿರ್ಧರಣೆ ಬಗ್ಗೆ. 
ಉಲ್ಲೇಖ : 1) ಕರ್ನಾಟಕ ಸರ್ಕಾರದ ನಡವಳಿ ಸಂಖ್ಯೆ : ಇಡಿ 169 ಯುಕೆವಿ 2010 , ದಿ: 11 -8 - 2010. 

2 ) ಎನ್ . ಸಿ . ಟಿ. ಇ. ಪತ್ರ ಸಂಖ್ಯೆ : F .SRO/ NCTE/B .P . Ed./2010-11/ 20025 , ದಿನಾಂಕ: 27 - 7 - 2010 . 

3) ಸಂಸ್ಥೆಯ ಅಧ್ಯಕ್ಷರ ಪತ್ರ ದಿನಾಂಕ: 12 - 8 - 2010. 
ಪ್ರಸ್ತಾವನೆ : 
* ಸರ್ಕಾರಿ / ವಿಶ್ವವಿದ್ಯಾಲಯ /ಅನುದಾನಿತ/ ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ.ಇಡಿ./ ಬಿ . ಇಪಿ .ಇಡಿ. ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್ . ಸಿ. ಟಿ . ಇ . ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್. ಸಿ. ಟಿ. ಇ . ಮಂಜೂರು 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೩೩ 


ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್. ಯು . ಅಧಿನಿಯಮ 59 (18) ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿ . ಪಿ . ಇಡಿ. ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು , 1999ರ 2( 1) ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1) ರಲ್ಲಿರುವ ಸರ್ಕಾರಿ ಆದೇಶದಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕು ಮೂಡಲಗಿಯ ಮೂಡಲಗಿ ಎಜುಕೇಷನ್ 
ಸೊಸೈಟಿಯ ಬಿ . ಪಿ.ಇಡಿ. ಕಾಲೇಜನ್ನು ಬಿ. ಪಿ . ಇಡಿ . ಕೋರ್ಸಿನೊಂದಿಗೆ ಪ್ರಾರಂಭಿಸಲು ನಿರಾಕ್ಷೇಪಣಾ ಪತ್ರವನ್ನು ನೀಡಲಾಗಿದೆ. ಉಲ್ಲೇಖ ( 2) ರಲ್ಲಿರುವ 
ಆದೇಶದಲ್ಲಿ ಎನ್. ಸಿ. ಟಿ. ಇ. ಸದರಿ ಕಾಲೇಜನ್ನು ಬಿ . ಪಿ . ಇಡಿ. ಕೋರ್ಸಿನೊಂದಿಗೆ 100 (ಒಂದು ನೂರು) ವಿದ್ಯಾರ್ಥಿ ಪ್ರಮಾಣದೊಂದಿಗೆ ( 02 ವಿಭಾಗ) 
ಪ್ರಾರಂಭಿಸಲು ಅನುಮೋದನೆ ನೀಡಿದ್ದು, ಉಲ್ಲೇಖ ( 3) ರಲ್ಲಿರುವ ಪತ್ರದಲ್ಲಿ ಸದರಿ ಸಂಸ್ಥೆಯ ಅಧ್ಯಕ್ಷರು ತಮ್ಮ ಸಂಸ್ಥೆಯ ವತಿಯಿಂದ ಹೊಸ ಬಿ . ಪಿ . ಇಡಿ. 
ಕಾಲೇಜನ್ನು ಪ್ರಾರಂಭಿಸಲು ಮಂಜೂರಾತಿಯನ್ನು ನೀಡುವಂತೆ ಕೋರಿರುತ್ತಾರೆ . ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 219 ಯುಕೆವಿ 2010 , ಬೆಂಗಳೂರು, ದಿನಾಂಕ : 21 - 9 - 2010 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ರ 59ನೇ ಪ್ರಕರಣದ (18) ನೇ ಉಪ ಪ್ರಕರಣದಡಿ ಓದಲಾದ ಕರ್ನಾಟಕ 
ಬಿ. ಇಡಿ./ ಬಿ . ಪಿ. ಇಡಿ. ಕೋರ್ಸಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2 (1) ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 2010 
11ನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಬೆಳಗಾವಿ ಜಿಲ್ಲೆ ಗೋಕಾಕ ತಾಲ್ಲೂಕು ಮೂಡಲಗಿಯ ಮೂಡಲಗಿ ಎಜುಕೇಷನ್ ಸೊಸೈಟಿಯ ಬಿ. ಪಿ.ಇಡಿ. 
ಕಾಲೇಜಿನ ಬಿ . ಪಿ . ಇಡಿ. ಕೋರ್ಸಿಗೆ 100 ( ಒಂದು ನೂರು)( 02 ವಿಭಾಗ ) ವಿದ್ಯಾರ್ಥಿ ಪ್ರಮಾಣವನ್ನು ನಿಗದಿಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಬಿ. ಉಳವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ) 


ಪಿ . ಆರ್. 2515 


ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಉಜಿರೆಯ ಎಸ್.ಡಿ. ಎಂ . ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ 

ನೀಡುವಂತೆ ಘೋಷಿಸುವ ಬಗ್ಗೆ. 
ಓದಲಾಗಿದೆ : 1. ಕಾರ್ಯದರ್ಶಿ , ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ ( ರಿ), ಇವರ ಪತ್ರ ದಿ: 

6 - 3 - 2008. 
2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ 

ದಿ : 1 - 6 - 2010 ರಂದು ನಡೆದ ಸಭೆಯ ನಡವಳಿ , 

3 . ಸಮ ಸಂಖ್ಯೆಯ ಸರ್ಕಾರದ ಪತ್ರ ದಿ: 29 - 7 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ಕಾರ್ಯದರ್ಶಿ , ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನ್ ಸೊಸೈಟಿ (ರಿ ), ಉಜಿರೆ, ಇವರು 
ಉಜಿರೆಯ ಎಸ್. ಡಿ. ಎಂ . ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡುವ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ 
ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು ಮೇಲೆ ಓದಲಾದ ( 2) ರ ದಿ: 1- 6 - 2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ, 
ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಪರಿಶೀಲಿಸಲಾಯಿತು ಹಾಗೂ ಸದರಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ 
ಸ್ಥಾನಮಾನ ನೀಡಲು ತೀರ್ಮಾನಿಸಲಾಯಿತು. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 174 ಯುಆರ್‌ಸಿ 2009 ( 3 ), ಬೆಂಗಳೂರು ದಿನಾಂಕ : 20 - 9 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಉಜಿರೆಯ ಎಸ್. ಡಿ. ಎಂ . ಶಿಕ್ಷಣ ಮಹಾವಿದ್ಯಾಲಯಕ್ಕೆ 2010 - 11ನೇ ಶೈಕ್ಷಣಿಕ ಸಾಲಿನಿಂದ 
ಒಂದು ವರ್ಷದ ಅವಧಿಗೆ ಮಾತ್ರ ಅನ್ವಯವಾಗುವಂತೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನವನ್ನು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ನೀಡಲಾಗಿದೆ. 
ಷರತ್ತುಗಳು : 

ಕಾಲೇಜಿಗೆ ನೀಡಲಾಗಿರುವ ಭಾಷಾ ಅಲ್ಪಸಂಖ್ಯಾತ ಸ್ಥಾನಮಾನದಂತೆ ಮಂಜೂರಾದ ವಿದ್ಯಾರ್ಥಿ ಪ್ರಮಾಣಕ್ಕೆ ಶೇ . 75 ರಷ್ಟು ಸೀಟುಗಳಲ್ಲಿ 
ಶೇ .50 ರಷ್ಟು ಸೀಟುಗಳನ್ನು ಸದರಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಹಾಗೂ ಉಳಿದ ಶೇ .50 ರಷ್ಟು ಸೀಟುಗಳನ್ನು ಭಾಷಾ ಅಥವಾ 
ಇತರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಯಾವುದೇ ಸೀಟುಗಳು ಭರ್ತಿಯಾಗದೇ ಉಳಿದಲ್ಲಿ ಪ್ರವೇಶ ಪರೀಕ್ಷೆ 

ಮುಕ್ತಾಯವಾಗುವ ಮುನ್ನಾ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಸರಂಡರ್‌ ಮಾಡತಕ್ಕದ್ದು. 
2 . ಕಾಲೇಜಿನ ಆಡಳಿತ ಮಂಡಳಿಯು ಮೀಸಲಿರಿಸಿದ ಸೀಟುಗಳಿಗೆ ಭಾಷಾ ಮತೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು 

ದಾಖಲಿಸಿಕೊಂಡಿರುವ ಬಗ್ಗೆ ಮಾಹಿತಿಯನ್ನು ಡಿ.ಎಸ್. ಇ.ಆರ್. ಟಿ. ಗೆ ನೀಡತಕ್ಕದ್ದು. 
3. ಮೇಲೆ ತಿಳಿಸಿರುವ ಷರತ್ತುಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಮತ್ತು ಯಾವುದೇ ರೀತಿಯ 
ಉಲ್ಲಂಘನೆಯನ್ನು ಮಾಡಿದಲ್ಲಿ ಮಂಜೂರು ಮಾಡಲಾದ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಹಿಂಪಡೆಯಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಬಿ . ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2516 

ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ ) 


1 . 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : ಬೆಂಗಳೂರಿನ ಅಲ್ - ಅಮೀನ್ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ 

ಸ್ಥಾನಮಾನ ನೀಡುವಂತೆ ಘೋಷಿಸುವ ಬಗ್ಗೆ. 
ಓದಲಾಗಿದೆ : 1. ನಿರ್ದೆಶಕರು , ಡಿ .ಎಸ್. ಇ . ಆರ್. ಟಿ., ಇವರ ಪತ್ರ ಸಂಖ್ಯೆ : ಶಿತ3 / ಅಲ್ಪಸಂಖ್ಯಾತ/ 05 /08 - 09, 

ದಿ : 13 - 1 - 2010 . 
2. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ 

ದಿ : 1 - 6 - 2010 ರಂದು ನಡೆದ ಸಭೆಯ ನಡವಳಿ . 

3. ಸಮ ಸಂಖ್ಯೆಯ ಸರ್ಕಾರದ ಪತ್ರ ದಿ: 29 - 7 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಪತ್ರದಲ್ಲಿ ನಿರ್ದೆಶಕರು ( ಸಂ ಮತ್ತು ತ), ಡಿ.ಎಸ್. ಇ.ಆರ್. ಟಿ., ಇವರು ಬೆಂಗಳೂರಿನ ಅಲ್ - ಅಮೀನ್ ಶಿಕ್ಷಣ 
ಮಹಾವಿದ್ಯಾಲಯಕ್ಕೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡುವ ಬಗ್ಗೆ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ಪ್ರಸ್ತಾವನೆಯನ್ನು 
ಮೇಲೆ ಓದಲಾದ ( 2) ರ ದಿ: 1 - 6 - 2010 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಉನ್ನತ ಶಿಕ್ಷಣ ಇಲಾಖೆ, ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ 
ಪರಿಶೀಲಿಸಲಾಯಿತು ಹಾಗೂ ಸದರಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನ ನೀಡಲು ತೀರ್ಮಾನಿಸಲಾಯಿತು. 
ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 174 ಯುಆರ್‌ಸಿ 2009 (2), ಬೆಂಗಳೂರು ದಿನಾಂಕ : 20 - 9 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಕಾರಣಗಳ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಅಲ್ ಅಮೀನ್ ಶಿಕ್ಷಣ ಮಹಾವಿದ್ಯಾಲಯಕ್ಕೆ 2010 - 11ನೇ ಶೈಕ್ಷಣಿಕ 
ಸಾಲಿನಿಂದ ಒಂದು ವರ್ಷದ ಅವಧಿಗೆ ಮಾತ್ರ ಅನ್ವಯವಾಗುವಂತೆ ಭಾಷಾ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಸ್ಥಾನಮಾನವನ್ನು ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ನೀಡಲಾಗಿದೆ. 
ಷರತ್ತುಗಳು : 

1. ಕಾಲೇಜಿಗೆ ನೀಡಲಾಗಿರುವ ಭಾಷಾ ಅಲ್ಪಸಂಖ್ಯಾತ ಸ್ಥಾನಮಾನದಂತೆ ಮಂಜೂರಾದ ವಿದ್ಯಾರ್ಥಿ ಪ್ರಮಾಣಕ್ಕೆ ಶೇ . 75 ರಷ್ಟು ಸೀಟುಗಳಲ್ಲಿ 

ಶೇ .50 ರಷ್ಟು ಸೀಟುಗಳನ್ನು ಸದರಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಹಾಗೂ ಉಳಿದ ಶೇ .50 ರಷ್ಟು ಸೀಟುಗಳನ್ನು ಭಾಷಾ ಅಥವಾ 
ಇತರೆ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಂದ ಭರ್ತಿ ಮಾಡತಕ್ಕದ್ದು. ಯಾವುದೇ ಸೀಟುಗಳು ಭರ್ತಿಯಾಗದೇ ಉಳಿದಲ್ಲಿ ಪ್ರವೇಶ ಪರೀಕ್ಷೆ 
ಮುಕ್ತಾಯವಾಗುವ ಮುನ್ನಾ ಕೇಂದ್ರೀಕೃತ ದಾಖಲಾತಿ ಘಟಕಕ್ಕೆ ಸರಂಡರ್‌ ಮಾಡತಕ್ಕದ್ದು. 
ಕಾಲೇಜಿನ ಆಡಳಿತ ಮಂಡಳಿಯು ಮೀಸಲಿರಿಸಿದ ಸೀಟುಗಳಿಗೆ ಭಾಷಾ ಮತೀಯ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳನ್ನು 
ದಾಖಲಿಸಿಕೊಂಡಿರುವ ಬಗ್ಗೆ ಮಾಹಿತಿಯನ್ನು ಡಿ.ಎಸ್. ಇ. ಆರ್. ಟಿ . ಗೆ ನೀಡತಕ್ಕದ್ದು. 
ಮೇಲೆ ತಿಳಿಸಿರುವ ಷರತ್ತುಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯು ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು ಮತ್ತು ಯಾವುದೇ ರೀತಿಯ 
ಉಲ್ಲಂಘನೆಯನ್ನು ಮಾಡಿದಲ್ಲಿ ಮಂಜೂರು ಮಾಡಲಾದ ಅಲ್ಪಸಂಖ್ಯಾತ ಸ್ಥಾನಮಾನವನ್ನು ಹಿಂಪಡೆಯಲಾಗುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಯು . ಬಿ . ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2517 

ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಅಂಗನವಾಡಿ ಸಹಾಯಕಿಯರ ಆಯ್ಕೆ ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 242 ಐಸಿಡಿ 2009 , ದಿನಾಂಕ : 20 - 10 - 2009 . 

2) ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 242 ಐಸಿಡಿ 2009 , ದಿನಾಂಕ: 01 - 02 - 2010 . 
3) ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರ ಪತ್ರ ಸಂಖ್ಯೆ : 

ಡಿಡಬ್ಲೂಸಿ / ಐಸಿಡಿ/ ಎಎನ್‌ಜಿ/1/204 /2009 -10, ದಿನಾಂಕ: 03 - 06 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಸರ್ಕಾರಿ ಆದೇಶದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅನುಷ್ಠಾನಗೊಳಿಸುತ್ತಿರುವ ಸಮಗ್ರ 
ಶಿಶು ಅಭಿವೃದ್ಧಿ ಯೋಜನೆಯಡಿ ನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾದ ಅಂಗನವಾಗಿ ಸಹಾಯಕಿಯರನ್ನು ಆಯ್ಕೆ 
ಮಾಡಲು ತಾಲ್ಲೂಕು ಮಟ್ಟದಲ್ಲಿ ಉಪ ನಿರ್ದೆಶಕರು , ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಇವರ ಅಧ್ಯಕ್ಷತೆಯಲ್ಲಿ ಆಯ್ಕೆ ಸಮಿತಿಯನ್ನು ಪುನರ್ 
ರಚಿಸಿ ಅಂಗನವಾಡಿ ಸಹಾಯಕಿಯರನ್ನು ಆಯ್ಕೆ ಮಾಡಲು ಅರ್ಹತೆಗಳನ್ನು ನಿಗದಿಪಡಿಸಿ ಆದೇಶಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಾಂಕ (2) ರ ಸರ್ಕಾರಿ ಆದೇಶದಲ್ಲಿ , ಅಂಗನವಾಡಿ ಸಹಾಯಕಿಯರನ್ನು ಆಯ್ಕೆ ಮಾಡಲು ತಾಲ್ಲೂಕು ಮಟ್ಟದಲ್ಲಿ 
ರಚಿಸಲಾದ ಆಯ್ಕೆ ಸಮಿತಿಯ ಆದೇಶ ಸಂಖ್ಯೆ : ಮಮಇ 242 ಐಸಿಡಿ 2009 , ದಿನಾಂಕ: 20 - 10 - 2009 ಕ್ಕೆ ತಿದ್ದುಪಡಿ ಮಾಡಿ ಆದೇಶ 
ಹೊರಡಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಾಂಕ (3)ರ ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆರವರ ಪತ್ರದಲ್ಲಿ ರಾಜ್ಯದಲ್ಲಿನ ಅಂಗನವಾಡಿ 
ಕೇಂದ್ರಗಳಿಗೆ ಸಹಾಯಕಿಯರನ್ನು ಆಯ್ಕೆ ಮಾಡಲು ಮಾರ್ಗಸೂಚಿಗಳನ್ನು ನೀಡಲಾಗಿದ್ದು, ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲೆ/ತಾಲ್ಲೂಕುಗಳಿಂದ 


ಭಾಗ- ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೩೫ 


ಪದೇ ಪದೇ ಸ್ಪಷ್ಟಿಕರಣ ಕೋರಿ ಪತ್ರಗಳು ಸ್ವೀಕೃತವಾಗುತ್ತಿರುವುದರಿಂದ , ಕ್ರೋಢೀಕೃತವಾದ ಪರಿಷ್ಕೃತ ಮಾರ್ಗಸೂಚಿಗಳನ್ನು ಹೊರಡಿಸುವ ಅವಶ್ಯಕತೆ 
ಇರುವುದೆಂದು ತಿಳಿಸುತ್ತಾ, ಮಾರ್ಗಸೂಚಿಗಳನ್ನು ಪರಿಷ್ಕರಿಸಿ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ 242 ಐಸಿಡಿ 2009 , ಬೆಂಗಳೂರು, ದಿನಾಂಕ : 27 - 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಅನುಷ್ಠಾನಗೊಳಿಸುತ್ತಿರುವ ಕೇಂದ್ರ ಪುರಸ್ಕೃತ 
ಯೋಜನೆಯಾದ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಡಿ ನಿರ್ವಹಿಸುತ್ತಿರುವ ಅಂಗನವಾಡಿ ಕೇಂದ್ರಗಳಲ್ಲಿ ಕಾರ್ಯನಿರ್ವಹಿಸಬೇಕಾದ ಅಂಗನವಾಡಿ 
ಸಹಾಯಕಿಯರು ಹೊಂದಿರಬೇಕಾದ ಅರ್ಹತೆ ಮತ್ತು ಆಯ್ಕೆ ಸಮಿತಿಗಳು ಅನುಸರಿಸಬೇಕಾದ ವಿಧಾನಗಳನ್ನು ಅನುಬಂಧದಲ್ಲಿ ತಿಳಿಸಿರುವಂತೆ ಪರಿಷ್ಕರಿಸಿ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್ . ಎನ್. ಕೃಷ್ಣಕುಮಾರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಅನುಬಂಧ 
( ಸರ್ಕಾರದ ಆದೇಶ ಸಂಖ್ಯೆ : ಮಮಇ 242 ಐಸಿಡಿ 2009, ಬೆಂಗಳೂರು, ದಿನಾಂಕ : 27 - 09 - 2010ಕ್ಕೆ ) 
1) ಅಂಗನವಾಡಿ ಸಹಾಯಕಿಯು ಸ್ಥಳೀಯ ಮಹಿಳೆಯಾಗಿರಬೇಕು. ಅಂಗನವಾಡಿ ಕೇಂದ್ರ ಸ್ಥಾಪಿಸುವ ವಾರ್ಡ್ / ಮೊಹಲ್ಲಾದ ಪ್ರದೇಶದಲ್ಲಿ 

ವಾಸಿಸುತ್ತಿರಬೇಕು. 18 ರಿಂದ 44 ವರ್ಷಗಳ ವಯೋಮಿತಿಯೊಳಗಿರತಕ್ಕದ್ದು. ಅಭ್ಯರ್ಥಿಗಳು ಸ್ಥಳೀಯರಾಗಿರಬೇಕಾಗಿದ್ದು ಸಂಬಂಧಪಟ್ಟ 
ತಹಸೀಲ್ದಾರರಿಂದ ಪಡೆದ ಮೂಲ ವಾಸಸ್ಥಳ ದೃಢೀಕರಣಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. 
ಅಭ್ಯರ್ಥಿಯು ಬಡತನರೇಖೆಗಿಂತ ಕೆಳಗಿನ ಕುಟುಂಬಕ್ಕೆ ಸೇರಿರಬೇಕು. ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಬೇಕು. ಒಂದು ವೇಳೆ 

ಬಿ. ಪಿ.ಎಲ್ . ಅಭ್ಯರ್ಥಿಗಳಿಂದ ಅರ್ಜಿ ಬಾರದೇ ಇದ್ದ ಪಕ್ಷದಲ್ಲಿ ಎ.ಪಿ.ಎಲ್ . ಅಭ್ಯರ್ಥಿಯನ್ನು ಆಯ್ಕೆ ಮಾಡಬಹುದಾಗಿದೆ. 
3) ಕನಿಷ್ಠ 4ನೇ ತರಗತಿ ವಿದ್ಯಾರ್ಹತೆ ಹೊಂದಿರಬೇಕು. 4ನೇ ತರಗತಿ ವಿದ್ಯಾರ್ಹತೆಯುಳ್ಳ ಸ್ಥಳೀಯ ಅಭ್ಯರ್ಥಿ ಲಭ್ಯವಿಲ್ಲದಿದ್ದಲ್ಲಿ ಅರ್ಜಿ 

ಸಲ್ಲಿಸಿದ ಸ್ಥಳೀಯ ಅಭ್ಯರ್ಥಿಗಳ ಪೈಕಿ ಹೆಚ್ಚಿನ ವಿದ್ಯಾರ್ಹತೆಯುಳ್ಳವರು / ಅಕ್ಷರಸ್ಥ ಮಹಿಳೆಯನ್ನು ಆಯ್ಕೆ ಮಾಡಬೇಕು. 4ನೇ ತರಗತಿ 
ವಿದ್ಯಾರ್ಹತೆಯುಳ್ಳವರು ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಲ್ಲಿ ಹೆಚ್ಚು ಅಂಕಗಳಿಸಿದವರನ್ನು ಆಯ್ಕೆ ಮಾಡಬೇಕು. 4ನೇ 
ತರಗತಿಗಿಂತ ಹೆಚ್ಚು ವಿದ್ಯಾರ್ಹತೆಯುಳ್ಳವರು ಅರ್ಜಿ ಸಲ್ಲಿಸಿದಲ್ಲಿ ಎಸ್.ಎಸ್.ಎಲ್. ಸಿ. ವಿದ್ಯಾರ್ಹತೆಗೆ ಮಿತಿಗೊಳಿಸಿ ಎಸ್.ಎಸ್.ಎಲ್. ಸಿ. 
ಯೊಳಗಿನ ವಿದ್ಯಾರ್ಹತೆಯುಳ್ಳವರ ಪೈಕಿ ಹೆಚ್ಚು ವಿದ್ಯಾರ್ಹತೆಯುಳ್ಳ ಸ್ಥಳೀಯರನ್ನು ಆಯ್ಕೆ ಮಾಡಬೇಕು. ಒಂದೇ ವಿದ್ಯಾರ್ಹತೆಯುಳ್ಳ 
ಒಂದಕ್ಕಿಂತ ಹೆಚ್ಚು ಅರ್ಜಿ ಬಂದಿದ್ದಲ್ಲಿ ಹೆಚ್ಚು ಅಂಕಗಳಿಸಿದವರನ್ನು ಆಯ್ಕೆ ಮಾಡಬೇಕು. ಎಸ್. ಎಸ್.ಎಲ್. ಸಿ.ಗಿಂತ ಹೆಚ್ಚಿನ 

ವಿದ್ಯಾರ್ಹತೆಯುಳ್ಳವರನ್ನು ಪರಿಗಣಿಸುವಂತಿಲ್ಲ. 
4) ಅಂಗನವಾಡಿ ಸಹಾಯಕಿಯ ಆಯ್ಕೆಗಾಗಿ ಸಂಬಂಧಿಸಿದ ಅಂಗನವಾಡಿ ಕೇಂದ್ರದ ಗ್ರಾಮದವರಿಂದ ಮಾತ್ರ ಅರ್ಜಿಗಳನ್ನು ಕರೆಯಬೇಕು. 

ಗ್ರಾಮದ ವ್ಯಾಪ್ತಿ ದೊಡ್ಡದಿದ್ದಾಗ ಹೊಸದಾಗಿ ಕೇಂದ್ರ ಪ್ರಾರಂಭಿಸುವ ಕೇಂದ್ರದ ಪ್ರದೇಶ ವ್ಯಾಪ್ತಿಯನ್ನು ಗುರುತಿಸಿಕೊಳ್ಳಬೇಕು. ಆ ಪ್ರದೇಶದ 
ಜನಸಂಖ್ಯೆಗೆ ಸೀಮಿತಗೊಳಿಸಿ ಅರ್ಜಿಗಳನ್ನು ಆಹ್ವಾನಿಸಬೇಕು. ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಿ ಗ್ರಾಮದ ಪ್ರಾಥಮಿಕ ಶಾಲಾ 
ಕಟ್ಟಡಗಳ ಮೇಲೆ ಹಾಗೂ ಗ್ರಾಮಪಂಚಾಯತ್ ಕಛೇರಿಯ ಸೂಚನಾ ಫಲಕದ ಮೇಲೆ ಪ್ರದರ್ಶಿಸತಕ್ಕದ್ದು, ಹಾಗೂ ಸ್ಥಳೀಯ 
ದಿನಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಹೊರಡಿಸತಕ್ಕದ್ದು. ಹಾಗೂ ಪ್ರಕಟಣೆಯಲ್ಲಿ, ಪ್ರಕಟಣೆ ಹೊರಡಿಸಿದ ದಿನಾಂಕದಿಂದ 15 ದಿನಗಳೊಳಗೆ 
ಅರ್ಜಿ ಸಲ್ಲಿಸುವ ಕಾಲಾವಧಿಯನ್ನು ನಿಗದಿಪಡಿಸಿರತಕ್ಕದ್ದು, ಪ್ರಕಟಣೆ ಹೊರಡಿಸುವ ಮುನ್ನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು 
ಪ್ರಕಟಣೆಗೆ ಸಮಿತಿಯ ಅಧ್ಯಕ್ಷರಾದ ಜಿಲ್ಲಾ ಉಪನಿರ್ದೆಶಕರ ಅನುಮೋದನೆಯನ್ನು ಪಡೆದು ನಂತರ ಪ್ರಕಟಿಸಬೇಕು. ಹಾಗೂ ಪ್ರಕಟಣೆಯ 
ಪ್ರತಿಯನ್ನು ಆಯ್ಕೆ ಸಮಿತಿಯ ಎಲ್ಲಾ ಸದಸ್ಯರಿಗೂ ಕಳುಹಿಸತಕ್ಕದ್ದು. 

ಪ್ರಕಟಣೆಯನ್ನು ಸ್ಪಷ್ಟವಾಗಿ ನಿಖರವಾಗಿ ಹೊರಡಿಸತಕ್ಕದ್ದು. ಹುದ್ದೆ ಖಾಲಿಯಿರುವ ಸ್ಥಳ, ಈ ಹುದ್ದೆ ಜನಸಂಖ್ಯೆ ಆಧಾರದಲ್ಲಿ 
ಯಾವ ವರ್ಗಕ್ಕೆ ಮೀಸಲಾಗಿದೆ , ಎಂಬ ಬಗ್ಗೆ ತಿಳಿಸಿರಬೇಕು. ಹಾಗೂ ಅರ್ಜಿಗಳು ಯಾವ ನಮೂನೆಯಲ್ಲಿ ಸಲ್ಲಿಸಬೇಕು, ಯಾವ 
ದಾಖಲೆಗಳನ್ನು ಒದಗಿಸಬೇಕು ಎಂಬ ಬಗ್ಗೆ ಸ್ಪಷ್ಟವಾಗಿ ಪ್ರಕಟಣೆಯಲ್ಲಿ ತಿಳಿಸತಕ್ಕದ್ದು. ಅರ್ಜಿಗಳನ್ನು ಯೋಜನಾ ಕಛೇರಿಯಿಂದ ವಿತರಿಸುವ 
ಅಗತ್ಯವಿಲ್ಲ. ಅರ್ಜಿಯೊಡನೆ ಸಲ್ಲಿಸಬೇಕಾದ ಪ್ರಮಾಣ ಪತ್ರ/ ದಾಖಲೆಗಳ ಕುರಿತಂತೆ ಒಂದು ಚೆಕ್‌ಲಿಸ್ಟ್ ತಯಾರಿಸಿ ಅರ್ಜಿ ಸಲ್ಲಿಸಲು 
ಅಭ್ಯರ್ಥಿಗಳು ಬಂದಾಗ ಅರ್ಜಿಗಳನ್ನು ಅವರ ಎದುರಿನಲ್ಲಿಯೇ ಪರಿಶೀಲಿಸಿ ಯಾವ ದಾಖಲೆಗಳಿವೆಯೆಂದು ದೃಢಪಡಿಸಿಕೊಂಡು ಅವರು 
ನೀಡುವ ಪ್ರಮಾಣ ಪತ್ರಗಳನ್ನು ಅದರಲ್ಲಿ ನಮೂದಿಸಿ ಅರ್ಜಿಯನ್ನು ಸ್ವೀಕರಿಸುವ ಅಧಿಕಾರಿಯು ಚೆಕ್‌ಲಿಸ್ಟ್‌ನ ಒಂದು ಪ್ರತಿಯನ್ನು 
ಅಭ್ಯರ್ಥಿಗೆ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ನೀಡತಕ್ಕದ್ದು . 
ಅಂಗನವಾಡಿ ಕಾರ್ಯಕರ್ತೆಯರು, ಸಹಾಯಕಿಯರು ಗೌರವ ಸೇವೆಗೆ ಸೇರಿದ್ದು ಮೀಸಲಾತಿ ತತ್ವಗಳು ಅನ್ವಯಿಸುವುದಿಲ್ಲವಾದ್ದರಿಂದ 
ಹೊಸದಾಗಿ ಕೇಂದ್ರ ಪ್ರಾರಂಭಿಸುವ ಯಾವುದೇ ಗ್ರಾಮದ ಜನಸಂಖ್ಯೆಯ ಶೇಕಡ 40 ಕ್ಕಿಂತ ಹೆಚ್ಚಾದ ಪರಿಶಿಷ್ಟ ಜಾತಿ / ಪಂಗಡದವರು 
ಒಳಗೊಂಡಿದ್ದಲ್ಲಿ ಆ ವರ್ಗಕ್ಕೆ ಸೇರಿದವರನ್ನು ಮಾತ್ರ ಅಂಗನವಾಡಿ ಸಹಾಯಕಿಯಾಗಿ ಆಯ್ಕೆ ಮಾಡಲಾಗುವುದೆಂದು ಅರ್ಜಿ ಆಹ್ವಾನಿಸುವ 
ಪ್ರಕಟಣೆಯಲ್ಲಿ ಕಡ್ಡಾಯವಾಗಿ ಸೂಚಿಸಬೇಕು ಹಾಗೂ ಅಂತಹವರನ್ನು ವಿದ್ಯಾರ್ಹತೆ ಮತ್ತು ಇತರ ಅರ್ಹತೆ ಮೇರೆಗೆ ಆಯ್ಕೆ 
ಮಾಡತಕ್ಕದ್ದು . 


೪೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಹಾಗೂ ಒಂದು ಗ್ರಾಮದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರವಿದ್ದು ಪುನಃ ಬೇಡಿಕೆಗನುಸಾರವಾಗಿ ಹೊಸ ಕೇಂದ್ರವನ್ನು 
ಪ್ರಾರಂಭಿಸುತ್ತಿದ್ದಲ್ಲಿ, ಹೊಸ ಕೇಂದ್ರ ಪ್ರಾರಂಭಿಸುವ ಪ್ರದೇಶದ ( ವ್ಯಾಪ್ತಿಯ ) ಜನಸಂಖ್ಯೆಯಲ್ಲಿ ಶೇಕಡ 40 ಕ್ಕಿಂತ ಹೆಚ್ಚು ಜನಸಂಖ್ಯೆ 
ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದವರಿದ್ದಲ್ಲಿ ಹಾಗೂ ಶೇಕಡ 25 ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಜನಸಂಖ್ಯೆ ಒಳಗೊಂಡಿದ್ದಲ್ಲಿ ಆ 
ಅಂಗನವಾಡಿ ಕೇಂದ್ರಕ್ಕೆ ಸದರಿ ವರ್ಗದವರಿಗೆ ಸಹಾಯಕಿ ಹುದ್ದೆಯನ್ನು ನಿಗದಿಪಡಿಸಿ ಪ್ರಕಟಣೆ ಹೊರಡಿಸಿ ಅರ್ಜಿಗಳನ್ನು ಆಹ್ವಾನಿಸಿ ಆ 

ವರ್ಗದವರನ್ನೆ ಆಯ್ಕೆ ಮಾಡತಕ್ಕದ್ದು. 
6) ಅಂಗನವಾಡಿ ಕೇಂದ್ರ ಪ್ರಾರಂಭಿಸುವ ಪ್ರದೇಶದ/ವಾರ್ಡ್/ಕಾಲೋನಿಯ ಒಟ್ಟು ಜನಸಂಖ್ಯೆಯು ಶೇಕಡ 40 ಕ್ಕಿಂತ ಹೆಚ್ಚು ಪರಿಶಿಷ್ಟ ಜಾತಿ, 

ಶೇಕಡ 40 ಕ್ಕಿಂತ ಹೆಚ್ಚು ಪರಿಶಿಷ್ಟ ವರ್ಗದವರು ಹಾಗೂ ಶೇಕಡ 25 ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ವರ್ಗದವರನ್ನು ಒಳಗೊಂಡಿದ್ದ 
ಸಂದರ್ಭದಲ್ಲಿ ಈ ವರ್ಗದವರ ಪೈಕಿ ಅತಿ ಹೆಚ್ಚು ಜನಸಂಖ್ಯೆಯಿರುವ ವರ್ಗದವರಿಗೆ ಸಹಾಯಕಿಯ ಹುದ್ದೆಯನ್ನು ನಿಗದಿಪಡಿಸಿ ಪ್ರಕಟಣೆ 
ಹೊರಡಿಸಬೇಕು. ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಯಾವ ವರ್ಗದವರಿಗೆ ಹುದ್ದೆಯನ್ನು ನಿಗದಿಪಡಿಸಲಾಗಿದೆಯೆಂದು ಸೂಚಿಸಬೇಕು. 

ನಿಗದಿಪಡಿಸಿದ ವರ್ಗದವರನ್ನೇ ಆಯ್ಕೆ ಮಾಡಬೇಕು. 
7) ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡ/ ಅಲ್ಪಸಂಖ್ಯಾತರಿಗೆ ಸಹಾಯಕಿ ಹುದ್ದೆ ನಿಗದಿಪಡಿಸಿದ ಅಂಗನವಾಡಿ ಕೇಂದ್ರಗಳಲ್ಲಿ ನಿಗದಿತ 

ವರ್ಗದವರಿಂದ ಅರ್ಜಿಗಳು ಬಾರದೇ ಹೋದ ಪಕ್ಷದಲ್ಲಿ ಮರು ಪ್ರಕಟಣೆಯನ್ನು ಹೊರಡಿಸಿ ಪುನಃ ಅರ್ಜಿಗಳನ್ನು ಆಹ್ವಾನಿಸಬೇಕು. 
ಆಗಲೂ ನಿಗದಿತ ವರ್ಗದವರಿಂದ ಅರ್ಜಿಗಳು ಬಾರದೇ ಹೋದ ಪಕ್ಷದಲ್ಲಿ ಪುನಃ ಪ್ರಕಟಣೆ ಹೊರಡಿಸಿ ಇತರೆ ವರ್ಗದವರಿಂದ ಅರ್ಜಿ 
ಆಹ್ವಾನಿಸಬಹುದಾಗಿದೆ . 
ಒಂದು ಗ್ರಾಮದಲ್ಲಿ ಒಂದಕ್ಕಿಂತ ಹೆಚ್ಚು ಅಂಗನವಾಡಿ ಕೇಂದ್ರ ಪ್ರಾರಂಭಿಸುತ್ತಿದ್ದು, ಆ ಕೇಂದ್ರಗಳಿಗೆ ಸಂಬಂಧಪಟ್ಟ ವಾರ್ಡ್ / ಕಾಲೋನಿ/ 
ಜನಸಂಖ್ಯಾ ವ್ಯಾಪ್ತಿಯ ಪ್ರದೇಶದವರಿಂದ ಮಾತ್ರ ಅರ್ಜಿಗಳನ್ನು ಆಹ್ವಾನಿಸಬೇಕು. ಒಂದು ಪಕ್ಷ ಸಂಬಂಧ ಪಟ್ಟ ವಾರ್ಡ್ / ಕಾಲೋನಿ/ 
ಪ್ರದೇಶದವರಿಂದ ಅರ್ಜಿಗಳು ಸ್ವೀಕೃತವಾಗದೇ ಹೋದಲ್ಲಿ ಅದೇ ಗ್ರಾಮದ ಬೇರೆ ಕಾಲೋನಿ / ವಾರ್ಡ್‌ನ ಅಭ್ಯರ್ಥಿಗಳ ಅರ್ಹ 
ಅರ್ಜಿಯನ್ನು ಪರಿಗಣಿಸಬಹುದಾಗಿದೆ. ಯಾವುದೇ ಗ್ರಾಮದಲ್ಲಿ ಸ್ಥಳೀಯ ಅಭ್ಯರ್ಥಿಯಿಂದ ಅರ್ಜಿ ಬಾರದೇ ಇದ್ದಾಗ ಮಾತ್ರ ಅದನ್ನು 
ಪಂಚನಾಮೆ ಮೂಲಕ ಖಚಿತಪಡಿಸಿಕೊಂಡು ನಂತರ ಹತ್ತಿರದ ಗ್ರಾಮದಿಂದ ಆಯ್ಕೆಮಾಡುವುದು. 
ಅಂಗನವಾಡಿ ಸಹಾಯಕಿಯ ಹುದ್ದೆಯಲ್ಲಿ ಅಂಗನವಾಡಿ ಮಕ್ಕಳಿಗೆ ಪೂರಕ ಪೌಷ್ಠಿಕ ಆಹಾರವನ್ನು ಬೇಯಿಸಿ / ಸಿದ್ಧಪಡಿಸಿ 
ಉಣಬಡಿಸಬೇಕಾಗುತ್ತದೆ ಮತ್ತು ಕೇಂದ್ರವನ್ನು ಶುಚಿಗೊಳಿಸಬೇಕಾಗುತ್ತದೆ. ಹಾಗೂ ಮಕ್ಕಳನ್ನು ಅವರ ಮನೆಗಳಿಂದ ಕೇಂದ್ರಕ್ಕೆ ಕರೆತರುವ 
ಕೆಲಸ ನಿರ್ವಹಿಸಬೇಕು. ಕಾರ್ಯಕರ್ತೆಯ ಗೈರುಹಾಜರಿಯಲ್ಲಿ ತಾತ್ಕಾಲಿಕವಾಗಿ ಕೇಂದ್ರವನ್ನು ನಿರ್ವಹಿಸಬೇಕು. ಆದಕಾರಣ ಸಹಾಯಕಿಯ 

ಹುದ್ದೆಗೆ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. 
10) ಅಂಗನವಾಡಿ ಸಹಾಯಕಿಯ ಹುದ್ದೆಗೆ ವಿಧವೆಯರು ಅರ್ಜಿ ಸಲ್ಲಿಸಿದಾಗ ಇತರ ಎಲ್ಲ ಸ್ವೀಕೃತ ಅರ್ಜಿಗಳನ್ನು ಪರಿಗಣಿಸದೆ ನೇರವಾಗಿ 

ವಿಧವೆಯರನ್ನೆ ಆಯ್ಕೆ ಮಾಡತಕ್ಕದ್ದು, ಆದರೆ ವಿಧವೆ ಅಭ್ಯರ್ಥಿಯು 4ನೇ ತರಗತಿ ವಿದ್ಯಾರ್ಹತೆ ಹೊಂದಿರುವುದು ಕಡ್ಡಾಯವಾಗಿರುತ್ತದೆ. 
ಹಾಗೂ ಸ್ಥಳೀಯರು ಮತ್ತು ವಯೋಮಿತಿಯೊಳಗಿರಬೇಕಾದುದು ಕಡ್ಡಾಯ . ಒಂದೇ ಹುದ್ದೆಗೆ ಇಬ್ಬರು ವಿಧವೆಯರು ಅರ್ಜಿ ಸಲ್ಲಿಸಿದ್ದಲ್ಲಿ 
ಗರಿಷ್ಠ ಅಂಕ ಪಡೆದವರನ್ನು ಆಯ್ಕೆಮಾಡಬಹುದಾಗಿದೆ. ವಿಧವೆಯರು ಪ್ರಸ್ತುತ ತಾವು ಎಲ್ಲಿ ವಾಸವಾಗಿರುವುದಾಗಿ ವಾಸಸ್ಥಳವನ್ನು 
ಸಲ್ಲಿಸಿರುತ್ತಾರೋ ಆ ಸ್ಥಳವನ್ನೆ ಅವರ ವಾಸಸ್ಥಳವೆಂದು ಪರಿಗಣಿಸತಕ್ಕದ್ದು. ಉದಾಹರಣೆಗೆ ವಿಧವೆ ಅಭ್ಯರ್ಥಿಯ ಗಂಡನ ಮನೆಯು ಬೇರೆ 
ಗ್ರಾಮವಾಗಿದ್ದು ಪ್ರಸ್ತುತ ಅಂಗನವಾಡಿ ಹುದ್ದೆ ತೆರೆಯುತ್ತಿರುವ ಗ್ರಾಮವು ಆಕೆ ತಾಯಿಯ ಮನೆಯಾಗಿದ್ದು ಆಕೆಯು ತನ್ನ ವಾಸ ಸ್ಥಳವನ್ನು 
ಬದಲಾಯಿಸಿಕೊಂಡಿದ್ದು ತಾಯಿಯ ಮನೆಯಲ್ಲಿಯೇ ವಾಸವಾಗಿರುವುದಾಗಿ ವಾಸಸ್ಥಳ ಪ್ರಮಾಣ ಪತ್ರ ನೀಡಿದ್ದಲ್ಲಿ ಆ ಸ್ಥಳವನ್ನೇ ಆಕೆಯ 

ವಾಸಸ್ಥಳವೆಂದು ಪರಿಗಣಿಸತಕ್ಕದ್ದು. 
11) ಪರಿಶಿಷ್ಟ ಜಾತಿ / ಪಂಗಡ / ಅಲ್ಪಸಂಖ್ಯಾತ ವರ್ಗದವರಿಗೆ ಸಹಾಯಕಿಯ ಹುದ್ದೆಯನ್ನು ಮೀಸಲಿಟ್ಟ ಕೇಂದ್ರಗಳಲ್ಲಿ ಆ ವರ್ಗಕ್ಕೆ ಸೇರಿದ 

ವಿಧವೆಯರು ಅರ್ಜಿ ಸಲ್ಲಿಸಿದಲ್ಲಿ ಕಂಡಿಕೆ 10 ರಲ್ಲಿ ತಿಳಿಸಿದಂತೆ ವಿಧವೆಯರನ್ನೇ ಆಯ್ಕೆ ಮಾಡಬೇಕು. ಬೇರೆ ವರ್ಗದ ವಿಧವೆಯರು 

ಅರ್ಜಿ ಸಲ್ಲಿಸಿದ ಪಕ್ಷದಲ್ಲಿ ಪರಿಗಣಿಸುವ ಅವಶ್ಯಕತೆಯಿರುವುದಿಲ್ಲ. 
12 ) ಮೇಲೆ ತಿಳಿಸಿದ ಪ್ರಕಾರ ಪ್ರಕಟಣೆಗನುಸಾರವಾಗಿ ಸ್ವೀಕೃತವಾದ ಅರ್ಜಿಗಳ ರಿಜಿಸ್ಟರ್ ನಿರ್ವಹಿಸಬೇಕು. ಹಾಗೂ ಸ್ವೀಕೃತವಾದ ಅರ್ಜಿಗಳನ್ನು 

ತೀಕರಿಸಿ ಪಟ್ಟಿಯನ್ನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಿದ್ಧಪಡಿಸಬೇಕು. ಹಾಗೂ ತಿರಸ್ಕತ ಅರ್ಜಿ ಪಟ್ಟಿಯನ್ನು 
ಸಕಾರಣದೊಂದಿಗೆ ಸಿದ್ದಪಡಿಸಿ ಆಯ್ಕೆ ಸಮಿತಿಯ ಮುಂದೆ ಮಂಡಿಸಬೇಕು. ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತೆ ಮತ್ತು 

ಮೆರಿಟ್‌ಗನುಸಾರವಾಗಿ ಪರಿಶೀಲಿಸಿ ಮೇಲೆ ತಿಳಿಸಿದ ನಿಯಮಗಳಿಗನುಸಾರ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡತಕ್ಕದ್ದು. 
13) ಆಯ್ಕೆ ಸಮಿತಿಯ ಎಲ್ಲಾ ಸದಸ್ಯರು ಹಾಜರಾಗಲು ಸಾಧ್ಯವಾಗದಂತಹ ಅನಿವಾದ್ಯ ಕಾರಣಗಳಿದ್ದಲ್ಲಿ ಕನಿಷ್ಠ 2/3 ರಷ್ಟು ಸದಸ್ಯರು 

ಕಡ್ಡಾಯವಾಗಿ ಹಾಜರಿರಬೇಕು. 
14 ) ಆಯ್ಕೆ ಸಮಿತಿಯ ನಡವಳಿಯನ್ನು ಸವಿವರವಾಗಿ ನಮೂದಿಸಬೇಕು. ಹಾಗೂ ಆಯ್ಕೆಯಾದ ಅಭ್ಯರ್ಥಿಗಳ ಹೆಸರುಗಳನ್ನು ನಡವಳಿಯಲ್ಲಿ 

ದಾಖಲಿಸಿ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಇರುವ ಅರ್ಹತೆಗಳನ್ನು ನಮೂದಿಸಬೇಕು. ಹಾಜರಿರುವ ಆಯ್ಕೆ ಸಮಿತಿಯ ಎಲ್ಲಾ ಸದಸ್ಯರ 

ಸಹಿಯನ್ನು ಪಡೆಯಬೇಕು. ಸದಸ್ಯರ ಗೈರುಹಾಜರಿ ಬಗ್ಗೆ ಕಾರಣ ನಮೂದಿಸಬೇಕು. 
15) ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಆಯ್ಕೆ ಸಮಿತಿಯ ಸಭೆ ನಡೆದ ದಿನಾಂಕದಂದು ಸಿದ್ದಪಡಿಸಿ, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು 

ಸೂಚನಾ ಫಲಕದಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಒಂದು ವಾರ ಕಾಲಾವಕಾಶ ನೀಡಬೇಕು. ಆಕ್ಷೇಪಣೆಗಳು ಸ್ವೀಕೃತವಾದಲ್ಲಿ 
ಅವುಗಳನ್ನು ಕ್ರೋಢೀಕರಿಸಿ ಪುನಃ ಆಯ್ಕೆ ಸಮಿತಿಯ ಸಭೆ ಕರೆದು ಚರ್ಚಿಸಿ ತದನಂತರ ಅಂತಿಮ ಪಟ್ಟಿಯನ್ನು ಸಿದ್ಧಗೊಳಿಸಿ ಸೂಚನಾ 
ಫಲಕದಲ್ಲಿ ಪ್ರಕಟಿಸಬೇಕು. ಹಾಗೂ ಆಯ್ಕೆ ಸಮಿತಿಯ ನಡವಳಿ ಆಧಾರದಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಶಿಶು ಅಭಿವೃದ್ಧಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೩೭ 


ಯೋಜನಾಧಿಕಾರಿಗಳು ಆಯ್ಕೆ ಆದೇಶವನ್ನು ಹೊರಡಿಸುವುದು ಮತ್ತು ಸದರಿ ಆದೇಶಕ್ಕೆ ಉಪ ನಿರ್ದೆಶಕರಿಂದ ಅನುಸಮರ್ಥನೆ 

ಪಡೆಯುವುದು. 
16) ಸದರಿ ಹುದ್ದೆಯು ಸಂಪೂರ್ಣವಾಗಿ ಗೌರವಸೇವೆಯಾಗಿದ್ದು ಖಾಯಂ ಹುದ್ದೆಯಲ್ಲವೆಂಬ ಬಗ್ಗೆ ನೇಮಕಾತಿ ಆದೇಶದಲ್ಲಿ ತಿಳಿಸಬೇಕು. 

ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವರಿಗೆ ನಡವಳಿ ಮತ್ತು ಆದೇಶದ ಪ್ರತಿಯನ್ನು ಸಲ್ಲಿಸತಕ್ಕದ್ದು. 
17) ಅರ್ಜಿಗಳ ಆಯ್ಕೆಯಲ್ಲಿ ಯಾವುದೇ ಲೋಪದೋಷಗಳು / ಅಕ್ರಮಗಳು ಕಂಡುಬಂದಲ್ಲಿ, ಸಂಬಂಧಪಟ್ಟ ಶಿಶು ಅಭಿವೃದ್ಧಿ 
ಯೋಜನಾಧಿಕಾರಿಗಳು / ಉಪ ನಿರ್ದೇಶಕರು ನೇರವಾಗಿ ಜವಾಬ್ದಾರರಾಗಿರುತ್ತಾರೆ. 

ಎಸ್ . ಎನ್ . ಕೃಷ್ಣಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 
ಪಿ . ಆರ್. 2518 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 

ಸುತ್ತೋಲೆ 


ಸಂಖ್ಯೆ: ಮಮಇ: 14 : ಪಿಹೆಚ್‌ಪಿ: 2010 , ಬೆಂಗಳೂರು, ದಿನಾಂಕ : 20 . 09 .2010 


ಅಂಗವಿಕಲ ವ್ಯಕ್ತಿಗಳ ( ಸಮಾನ ಅವಕಾಶ, ಹಕ್ಕುಗಳ ಸಂರಕ್ಷಣೆ ಮತ್ತು ಸಂಪೂರ್ಣ ಭಾಗವಹಿಸುವಿಕೆ) ಅಧಿನಿಯಮ 1995 ಜಾರಿಯಲ್ಲಿದೆ. 
ಅಂಗವಿಕಲರ ಅಧಿನಿಯಮ ಅನುಷ್ಠಾನದ ಪರಿಶೀಲನೆ ಕುರಿತು ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಸರ್ಕಾರವು ರಚಿಸಿರುವ 
ನೋಡಲ್ ಸಮಿತಿ ಸಭೆಯಲ್ಲಿ ಎಲ್ಲಾ ಇಲಾಖೆಗಳೊಂದಿಗೆ ಸಮನ್ವಯಗೊಳಿಸಿ ಅಂಗವಿಕಲರಿಗೆ ಸಂಬಂಧಿಸಿದಂತೆ ಕಛೇರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ 
ತಡೆರಹಿತ ವಾತಾವರಣ ಮತ್ತು ಮೀಸಲಾತಿಯನುಸಾರ ವಿವಿಧ ಸೌಲಭ್ಯ ಒದಗಿಸಬೇಕಾಗಿದೆ. 

ಅಂಗವಿಕಲರ ಅಧಿನಿಯಮ 1995 ರ ಪರಿಚ್ಛೇದ 46 ರಂತೆ ಪ್ರತಿ ಸಾರ್ವಜನಿಕ ಕಟ್ಟಡ ಹಾಗೂ ಸ್ಥಳಗಳಲ್ಲಿ ಅಂಗವಿಕಲರು ಸುಲಭವಾಗಿ 
ಓಡಾಡಲು ಅನುವಾಗುವಂತೆ ಇಳಿಜಾರು ದಾರಿ , ಅಂಗವಿಕಲ ಸ್ನೇಹಿ ಶೌಚಾಲಯ, ಸೂಚನಾ ಫಲಕಗಳು, ಟೀಕ್ ಟೈಲ್ ಫ್ಲೋರಿಂಗ್ , ಲಿಫ್ಟ್‌ಗಳಲ್ಲಿ ಬೈಲ್ 
ಸಂಕೇತ ಮತ್ತು ಶಬ್ದ ಸಂಕೇತಗಳನ್ನು ಕಲ್ಪಿಸಲು ಅವಶ್ಯವಿದೆ. ಅದರಂತೆ, ಅಂಗವಿಕಲರಿಗೆ ರಾಜ್ಯಾದ್ಯಂತ ಸರ್ಕಾರಿ ಕಛೇರಿ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ 
ತಡೆರಹಿತ ವಾತಾವರಣ ಕಲ್ಪಿಸಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವ ಮೇಲ್ವಿಚಾರಣೆಗೆ ಅಂಗವಿಕಲರ ಅಧಿನಿಯಮ ಕಛೇರಿಯು ಕಾರ್ಯಪ್ರವೃತ್ತವಾಗಿದೆ. 

ಅಂಗವಿಕಲರಿಗೆ ( ಸಮಾನ ಅವಕಾಶ , ಹಕ್ಕುಗಳ ಸಂರಕ್ಷಣೆ ಮತ್ತು ಸಂಪೂರ್ಣ ಭಾಗವಹಿಸುವಿಕೆ ) ಕಾಯ್ದೆ 1995 ರಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ 
ಅಂಗವಿಕಲರಿಗೆ ಅನುಕೂಲ ವಾತಾವರಣ ಕಲ್ಪಿಸಬೇಕೆಂಬ ನಿಯಮ ಜಾರಿಗೆ ಆದೇಶಿಸುವಂತೆ ಕೋರಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿರುವ 
ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಂಖ್ಯೆ : 37434/09 ನ್ನು ವಿಭಾಗೀಯ ಪೀಠವು ಕೂಲಂಕುಷವಾಗಿ ಪರಿಶೀಲಿಸಿ ದಿನಾಂಕ: 09.04.2010 ರಂದು ನೀಡಿದ 
ತೀರ್ಪು ಈ ಕೆಳಗಿನಂತಿದೆ: 

“ 1) P .W .D . shall make immediate and necessary arrangements for barrier free access to disabled persons at 
Vishweshwaraiah Tower, Commissioner for Persons with disabilities and Multi-Stroried Building. 

2) The respondents also shall see that necessary circular is issued to the concerned public offices other than Government 
offices to provide proper facility for the access of the disabled persons." 

ದಿನಾಂಕ: 09.04.2010ರ ತೀರ್ಪಿನಲ್ಲಿರುವ ಅಂಶಗಳು ರಾಜ್ಯ ಸರ್ಕಾರದ ಎಲ್ಲಾ ಇಲಾಖೆಗಳಿಗೂ ಕಡ್ಡಾಯವಾಗಿ ಅನ್ವಯಿಸುವುದರಿಂದ 
ಅದರಂತೆ, ಅಂಗವಿಕಲರಿಗೆ ಸಾರ್ವಜನಿಕ ಕಛೇರಿಗಳಲ್ಲಿ ತಡೆರಹಿತ ವಾತಾವರಣ ನಿರ್ಮಿಸುವ ಜವಾಬ್ದಾರಿಯನ್ನು ಲೋಕೋಪಯೋಗಿ ಇಲಾಖೆಯು 
ವಹಿಸತಕ್ಕದ್ದು ಹಾಗೂ ಸಂಬಂಧಪಟ್ಟ ಇಲಾಖೆಯಾದ ಅಂಗವಿಕಲ ಅಧಿನಿಯಮ ಕಛೇರಿಯು ಅನುಸರಣಾ ಪ್ರಾಧಿಕಾರವಾಗಿರತಕ್ಕದ್ದು. 

ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಮೇಲೆ 
ಅಂಗವಿಕಲರ ಅಧಿನಿಯಮ ಅನುಷ್ಠಾನವನ್ನು ಪರಿಶೀಲನೆ ಮಾಡುತ್ತಿರುವುದರಿಂದ ರಾಜ್ಯಾದ್ಯಂತ ತಮ್ಮ ಇಲಾಖಾ ವ್ಯಾಪ್ತಿಗೊಳಪಡುವ ಅಧೀನ ಕಛೇರಿಗಳಲ್ಲಿ 
ಅಂಗವಿಕಲರ ಅಧಿನಿಯಮ ಅನುಷ್ಠಾನಗೊಂಡ ಕಾರ್ಯಕ್ರಮಗಳ ಬಗ್ಗೆ ಆಗ್ಗಿಂದಾಗ್ಗೆ ಪರಿಶೀಲಿಸಿ ನೋಡತಕ್ಕದ್ದು . 

ಲೋಕೋಪಯೋಗಿ ಇಲಾಖೆಯು ಸರ್ಕಾರಿ ಕಛೇರಿಗಳ ಕಟ್ಟಡ ನಿರ್ಮಿಸುವ ನಕ್ಷೆಯಲ್ಲಿ ಅಂಗವಿಕಲರಿಗಾಗಿ ಇಳಿಜಾರು ವ್ಯವಸ್ಥೆ ಹಾಗೂ ವಾಹನ 
ನಿಲುಗಡೆಗೆ ಸೂಕ್ತ ಸ್ಥಳ ವ್ಯವಸ್ಥೆಯನ್ನು ಅಳವಡಿಸಿ ಕಟ್ಟಡ ಕಾಮಗಾರಿಯನ್ನು ನಿರ್ಮಿಸುವಂತೆ ಹಾಗೂ ಈಗಾಗಲೇ ನಿರ್ಮಿಸಿರುವ ಕಟ್ಟಡಗಳಲ್ಲಿ 
ಅಂಗವಿಕಲರ ಅನುಕೂಲಕ್ಕಾಗಿ ನಿರ್ಮಿಸಿರುವ ಇಳಿಜಾರು ವ್ಯವಸ್ಥೆಯಲ್ಲಿ ತೊಂದರೆ ಉದ್ಭವಿಸುವುದನ್ನು ಸಹ ತಕ್ಷಣ ಸರಿಪಡಿಸಲು ಸಂಬಂಧಿಸಿದ ತಮ್ಮ 
ಅಧೀನ ಕಛೇರಿಗಳ ಮುಖ್ಯಸ್ಥರಿಗೆ ನಿರ್ದೇಶನ ನೀಡುವಂತೆ ಸೂಚಿಸಲಾಗಿದೆ. 


ಸಿ. ಎನ್ . ಸೀತಾರಾಮ್ 

ಸರ್ಕಾರದ ಕಾರ್ಯದರ್ಶಿ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


ಪಿ . ಆರ್ . 2519 


೪೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಮಾರೆಪ್ಪ , ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ, ಇವರನ್ನು ಸೇವೆಯಿಂದ ಅಮಾನತ್ತು 

ಗೊಳಿಸುವ ಕುರಿತು. 
ಓದಲಾಗಿದೆ : ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಪತ್ರ 

ಸಂಖ್ಯೆ: ಲೋಕ್/ ಐಎನ್‌ವಿ ( ಜಿ)/ ಜಿ -44/ಸಿಆರ್ 10 /2010 ಕೊಪ್ಪಳ, ದಿನಾಂಕ: 03- 09 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ದಿನಾಂಕ: 03- 09 - 2010ರ ಪತ್ರದಲ್ಲಿ ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, 
ಇವರು ಶ್ರೀ ಶಾಮಣ್ಣ ಬಿನ್ ದುರಗಪ್ಪ ಮಾದರ್‌, ಕೃಷಿಕ, , ಗುಡ್ಡದ ಹನುಮಸಾಗರ, ಕುಷ್ಟಗಿ ತಾಲ್ಲೂಕು, ಇವರು ತಮ್ಮ ಗ್ರಾಮದ ಸರ್ವೆ ನಂ . 34 ರಲ್ಲಿ 4 
ಎಕರೆ 31 ಗುಂಟೆ ಮತ್ತು ತನ್ನ ಅಣ್ಣನ ಮಗ ದುರಗಪ್ಪ ಬಿನ್ ಹನುಮಂತಪ್ಪ ಇದೇ ಸರ್ವೆ ನಂಬರಿನ 4 ಎಕರೆ 31 ಗುಂಟೆ ಜಮೀನಿನ ಸಾಗುವಳಿ ಬೇಟಿ 
ಪಡೆದುಕೊಂಡಿದ್ದು, ಸದರಿ ಜಮೀನುಗಳ ಪೂರ್ಣ ಅಧಿಕಾರ ಹೊಂದುವ ಸಲುವಾಗಿ ಪಹಣಿಗಳನ್ನು ಪಡೆಯಲು ಸೂಕ್ತ ದಾಖಲೆಗಳೊಂದಿಗೆ ಅರ್ಜಿ ಸಲ್ಲಿಸಿ, 
ವಿಚಾರಿಸಿದಾಗ, ಶ್ರೀ ಮಾರೆಪ್ಪ, ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಇವರು ರೂ . 10 ,000/- ರೂಪಾಯಿಗಳನ್ನು ಲಂಚ ಕೊಡುವಂತೆ ಒತ್ತಾಯಿಸಿದ್ದರಿಂದ. 
ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದರು. 

ಈ ಹಿನ್ನೆಲೆಯಲ್ಲಿ ಪೊಲೀಸ್ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಕೊಪ್ಪಳ, ಇವರು ಮೇಲ್ಕಂಡ ಆರೋಪಿತ ಅಧಿಕಾರಿಯ ವಿರುದ್ಧ ಲಂಚ 
ನಿರೋಧಕ ಖಾಯಿದೆ 1998 ರ ಕಲಂ 7, 13, (1) ಡಿ ಜೊತೆಗೆ 13 (2) ರ ಪ್ರಕಾರ ಕೊಪ್ಪಳ ಲೋಕಾಯುಕ್ತ ಠಾಣೆ ಮೊಕದ್ದಮೆ ನಂ . 10 /2010 ರಲ್ಲಿ 
ಪ್ರಕರಣವನ್ನು ದಾಖಲಿಸಿ, ತನಿಖೆಯನ್ನು ಕೈಗೊಂಡು ನಂತರ ಪಂಚ ಸಾಕ್ಷಿಗಳೊಂದಿಗೆ ತನಿಖಾಧಿಕಾರಿ ಮತ್ತು ಅವರ ಸಿಬ್ಬಂದಿಯವರು ದಿನಾಂಕ : 
19 -08- 2010 ರಂದು ಬೀಸಿದ ಬಲೆಯು ಯಶಸ್ವಿಯಾಗಿದ್ದು, ಆರೋಪಿತ ಅಧಿಕಾರಿಯಾದ ಶ್ರೀ ಮಾರೆಪ್ಪ, ತಹಶೀಲ್ದಾರ್‌, ಕುಷಗಿ ತಾಲ್ಲೂಕು, ಇವರು 
ತಮ್ಮ ಕಛೇರಿಯಲ್ಲಿ ಸಾಕ್ಷಿದಾರರ ಸಮಕ್ಷಮ ದೂರುದಾರರಿಂದ ಲಂಚದ ಹಣ ರೂ . 10 ,000 /- ವನ್ನು ಕೇಳಿ, ದೂರುದಾರರು ಕೊಡಲು ಹೋದಾಗ 
ಅಲ್ಲಿಯೇ ಇದ್ದ , ಖಾಸಗಿ ವ್ಯಕ್ತಿ ಶ್ರೀ ವೀರೇಶ್ ಬಿನ್ ಯಮನೂರಪ್ಪ, ಮಂಗಳೂರು, ಇವರಿಗೆ ಕೊಡುವಂತೆ ತಿಳಿಸಿದ್ದು, ಅದರಂತೆ ಲಂಚದ ಹಣವನ್ನು 
ದೂರುದಾರರಿಂದ ಸದರಿ ಖಾಸಗಿ ವ್ಯಕ್ತಿಯು ಲಂಚದ ಹಣವನ್ನು ಪಡೆಯುವಾಗ ಸಿಕ್ಕಿಬಿದ್ದಿರುತ್ತಾರೆ. ಈ ರೀತಿ ನಡೆದ ಘಟನೆ ಬಗ್ಗೆ ದೂರುದಾರರು ಮತ್ತು 
ಸಾಕ್ಷಿದಾರರು ತಮ್ಮ ಹೇಳಿಕೆಯಲ್ಲಿ ದೃಢಪಡಿಸಿರುವುದರಿಂದ ಸದರಿ ಇಬ್ಬರು ಆರೋಪಿತರುಗಳನ್ನು ಘನ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ 
ಹಾಜರು ಪಡಿಸಲಾಗಿದೆ ಎಂದು ತಿಳಿಸುತ್ತಾ, ಶ್ರೀ ಮಾರೆಪ್ಪ , ತಹಶೀಲ್ದಾರ್‌, ಕುಷ್ಟಗಿ, ಮತ್ತು ಶ್ರೀ ವೀರೇಶ್, ಖಾಸಗಿ ವ್ಯಕ್ತಿ ಇವರುಗಳ ಮೇಲಿನ ಭ್ರಷ್ಟಾಚಾರದ 
ಆಪಾದನೆ ಮೇಲು ನೋಟಕ್ಕೆ ಸಾಬೀತಾಗಿರುತ್ತದೆ. ಆದ್ದರಿಂದ ಆರೋಪಿ ಸರ್ಕಾರಿ ಅಧಿಕಾರಿಯಾದ ಶ್ರೀ ಮಾರೆಪ್ಪ , ತಹಶೀಲ್ದಾರ್‌, ಕುಷ್ಟಗಿ, ಕೊಪ್ಪಳ ಜಿಲ್ಲೆ, 
ಇವರು ಪ್ರಕರಣದ ಸುಗಮ ತನಿಖೆಗೆ ಅಡ್ಡಿ ಉಂಟು ಮಾಡುವ ಅಥವಾ ತನಿಖೆಯಲ್ಲಿ ಹಸಕೇಪ ಮಾಡುವ ಹಾಗೂ ಸಾಕಿ ಪುರಾವೆಗಳನ್ನು ನಾಶಗೊಳಿಸುವ 
ಸಾಧ್ಯತೆಗಳಿರುವುದರಿಂದ ಇವರನ್ನು ಈ ಕೂಡಲೇ ಅಮಾನತ್ತಿನಲ್ಲಿಡಬೇಕೆಂದು ಹಾಗೂ ಕೂಡಲೇ ಅವರ ಲೀನ್ ( ಸ್ಥಾನವನ್ನು ಬೇರೆ ಕಡೆಗೆ 
ವರ್ಗಾಯಿಸಲು ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರು ಕೋರಿರುತ್ತಾರೆ. 

ಈ ಹಿನ್ನೆಲೆಯಲ್ಲಿ ಅಪರ ಪೊಲೀಸ್ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ , ಬೆಂಗಳೂರು, ಇವರ ವರದಿ ಹಾಗೂ ಅದರೊಂದಿಗೆ 
ಕಳುಹಿಸಲಾದ ದಾಖಲೆಗಳನ್ನು ಪರಿಶೀಲಿಸಲಾಗಿ, ಲಂಚಕ್ಕೆ ಒತ್ತಾಯಿಸಿದ ಬಗ್ಗೆ ಸಂಭಾಷಣೆಯನ್ನು Voice Record ಮಾಡಲಾಗಿದೆ ಎಂದು ತಿಳಿಸಿರುತ್ತಾರೆ. 
ಹಣ ಪಡೆದುಕೊಂಡ ಖಾಸಗಿ ವ್ಯಕ್ತಿಯು ತಹಶೀಲ್ದಾರರು ಹಣ ಪಡೆದುಕೊಳ್ಳಲು ತಿಳಿಸಿದ್ದರೆಂದು ಲಿಖಿತ ಹೇಳಿಕೆ ನೀಡಿರುತ್ತಾರೆ. ಆದ್ದರಿಂದ ಶ್ರೀ ಮಾರೆಪ್ಪ, 
ತಹಶೀಲ್ದಾರ್‌, ಕುಷ್ಟಗಿ, ಇವರ ಮೇಲಿನ ಭ್ರಷ್ಟಾಚಾರದ ಆಪಾದನೆ ಮೇಲ್ನೋಟಕ್ಕೆ ಸಾಬೀತಾಗಿರುವಂತೆ ಕಂಡುಬರುತ್ತದೆ. ಆದುದರಿಂದ, ಶ್ರೀ ಮಾರೆಪ್ಪ, 
ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ, ಇವರನ್ನು 1957 ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳ ನಿಯಮ 10(1)( ಎ) ರನ್ವಯ ಸೇವೆಯಿಂದ ಅಮಾನತ್ತಿನಲ್ಲಿಡಲು ನಿರ್ಧರಿಸಿದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ : ಕಂಇ 58 ಎಡಿಇ 2010, ಬೆಂಗಳೂರು, ದಿನಾಂಕ : 23 - 09 - 2010 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 1957ರ ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) 
ನಿಯಮಗಳ ನಿಯಮ 10 (1)( ಎ) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಮಾರೆಪ್ಪ, ತಹಶೀಲ್ದಾರ್‌, ಕುಷ್ಟಗಿ ತಾಲ್ಲೂಕು, ಕೊಪ್ಪಳ ಜಿಲ್ಲೆ 
ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸೇವೆಯಿಂದ ಅಮಾನತ್ತುಗೊಳಿಸಿ ಆದೇಶಿಸಿದೆ. 

ಅಮಾನತ್ತಿನ ಅವಧಿಯಲ್ಲಿ ಸದರಿ ಆರೋಪಿತ ಅಧಿಕಾರಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 98 ರನ್ವಯ ಜೀವನಾಧಾರ 
ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. ಅಮಾನತ್ತಿನ ಅವಧಿಯಲ್ಲಿ ಸಕ್ಷಮ ಅಧಿಕಾರಿಯ ಅನುಮತಿ ಪಡೆಯದೆ ಕೇಂದ್ರಸ್ಥಾನ ಬಿಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಸ್. ದೇಸಾಯಿ 

ಸರ್ಕಾರದ ಉಪ ಕಾರ್ಯದರ್ಶಿ , ಕಂದಾಯ ಇಲಾಖೆ 
ಪಿ .ಆರ್. 2520 

(ಸೇವೆಗಳು ಮತ್ತು ವಿಪತ್ತು ನಿರ್ವಹಣೆ) 


೪ರ್೩ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 

೪೩೯ 
ಕಂದಾಯ ಸಚಿವಾಲಯ 
ವಿಷಯ : ಧಾರ್ಮಿಕ ದತ್ತಿ ಆಯುಕ್ತರ ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಯನ್ನು ಉನ್ನತೀಕರಿಸುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಸಿಬ್ಬಂದಿ 1 ಸಿ ಆರ್ 

19 /10 -117 ದಿನಾಂಕ: 28 .5.2010 
ಪ್ರಸ್ತಾವನೆ : 

ಕರ್ನಾಟಕ ರಾಜ್ಯದಲ್ಲಿನ 34214 ಅಧಿಸೂಚಿತ ಸಂಸ್ಥೆಗಳು , ಹೊರರಾಜ್ಯಗಳಲ್ಲಿ ವಾರಣಾಸಿ , ಶ್ರೀಶೈಲಂ, ಮಂತ್ರಾಲಯ ಮತ್ತು ತಿರುಮಲದಲ್ಲಿನ 
ಕರ್ನಾಟಕ ರಾಜ್ಯ ಛತ್ರಗಳು ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಇವುಗಳ ನಿರ್ವಹಣೆಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳ ಬಗ್ಗೆ 
ಮೇಲುಸ್ತುವಾರಿಯನ್ನು ಕೇಂದ್ರ ಕಛೇರಿಯಿಂದ ನಿರ್ವಹಿಸಬೇಕಾಗಿದ್ದು, ಕೇಂದ್ರ ಕಛೇರಿಯಲ್ಲಿ ಆಯುಕ್ತರು, ನಂತರದ ಸ್ಥಾನದಲ್ಲಿ ಕೇಂದ್ರ ಸ್ಥಾನಿಕ ಸಹಾಯಕರ 
ಹುದ್ದೆಯಿದ್ದು, ಈ ಹುದ್ದೆಯು ಸಹಾಯಕ ಆಯುಕ್ತಕರು, ಕಿರಿಯ ಶ್ರೇಣಿ (ವೇತನಶ್ರೇಣಿ ರೂ . 14050 - 25050) ಯ ಹುದ್ದೆಯಾಗಿರುತ್ತದೆ. 

ಧಾರ್ಮಿಕ ದತ್ತಿ ಇಲಾಖೆಯ 5 ದೇವಾಲಯಗಳ ಕಾರ್ಯನಿರ್ವಾಹಕ ಅಧಿಕಾರಿಗಳ ಹುದ್ದೆಯು ಸಮೂಹ- ಎ ಹಿರಿಯ ಶ್ರೇಣಿ ಹುದ್ದೆಗಳಾಗಿದ್ದು, 
ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಯು ಕಿರಿಯ ಶ್ರೇಣಿಯ ಹುದ್ದೆಯಾಗಿರುತ್ತದೆ. ಸದರಿ ದೇವಾಲಯಗಳಿಂದ ಬರುವ ಪ್ರಸ್ತಾವನೆಗಳನ್ನು ಪರಿಶೀಲಿಸಿ, 
ಆಯುಕ್ತರಿಗೆ ಸಲ್ಲಿಸುವ ಜವಾಬ್ದಾರಿ ಕೇಂದ್ರ ಸ್ಥಾನಿಕ ಸಹಾಯಕರದ್ದಾಗಿರುವುದರಿಂದ, ಕೇಂದ್ರ ಸ್ಥಾನಿಕ ಸಹಾಯಕರ ಹುರ 
ಹುದ್ದೆಗಳಿಗಿಂತ ಮೇಲಿನ ದರ್ಜೆ ಹುದ್ದೆಯಾಗಿರಬೇಕು ಅಥವಾ ಸಮಾನಾಂತರ ಹುದ್ದೆಯಾಗಿರಬೇಕೆಂದು ಅಲ್ಲದೆ, ಧಾರ್ಮಿಕ ದತ್ತಿ ಆಯುಕ್ತ 
ಸ್ಥಾನಿಕ ಸಹಾಯಕರನ್ನು ಬೆಂಗಳೂರು ನಗರದಲ್ಲಿನ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಆಸ್ತಿ ಸಂರಕ್ಷಣೆಗಾಗಿ ಪಿ . ಪಿ.ಎ . ಕಾಯ್ದೆಯನ್ವಯ ಸಕ್ಷಮ 
ಪ್ರಾಧಿಕಾರಿಯೆಂದು ನೇಮಕ ಮಾಡಿದ್ದು, ಅದರಂತೆ, ಕೇಂದ್ರ ಸ್ಥಾನಿಕ ಸಹಾಯಕರು ಹಾಗೂ ಪಿ. ಪಿ. ಎ ಪ್ರಾಧಿಕಾರಿ ಇವರ ನ್ಯಾಯಾಲಯದಲ್ಲಿ ಒಟ್ಟು 220 
ಪ್ರಕರಣಗಳು ದಾಖಲಾಗಿದ್ದು, ಇವುಗಳ ವಿಚಾರಣೆಯನ್ನು ಕೇಂದ್ರ ಸ್ಥಾನಿಕ ಸಹಾಯಕರು ನಡೆಸುತ್ತಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಕಂದಾಯ ಇಲಾಖೆಯ 
ಜಿಲ್ಲಾಧಿಕಾರಿಗಳ ಹುದ್ದೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಅನುಕೂಲವಾಗುವಂತೆ, ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರ ಹುದ್ದೆಯನ್ನು 
ಸಹಾಯಕ ಆಯುಕ್ತರ ಕಿರಿಯ ಶ್ರೇಣಿ ಹುದ್ದೆಯಿಂದ ಹಿರಿಯ ಶ್ರೇಣಿಗೆ ಉನ್ನತೀಕರಿಸಿ, ಕೇಂದ್ರ ಸ್ಥಾನಿಕ ಸಹಾಯಕರ ಪದನಾಮವನ್ನು ಅಪರ 
ಜಿಲ್ಲಾಧಿಕಾರಿಗಳು ಹಾಗೂ ಅಪರ ಜಿಲ್ಲಾ ದಂಡಾಧಿಕಾರಿಗಳು ಎಂದು ಮರುಪದನಾಮೀಕರಿಸಿ ಆದೇಶಿಸಿರುವಂತೆ ಧಾರ್ಮಿಕ ದತ್ತಿ ಇಲಾಖೆಯ ಕೇಂದ್ರ 
ಸ್ಥಾನಿಕ ಸಹಾಯಕರ ಹುದ್ದೆಯನ್ನು ಸಹಾಯಕ ಆಯುಕ್ತರ ಕಿರಿಯ ಶ್ರೇಣಿ ಹುದ್ದೆಯಿಂದ, ಹಿರಿಯ ಶ್ರೇಣಿ ಹುದ್ದೆಗೆ ವೇತನಶ್ರೇಣಿ ರೂ . 14050 - 25050 
ಯಿಂದ ವೇತನಶ್ರೇಣಿ ರೂ . 20025 - 28275ಕ್ಕೆ ಉನ್ನತೀಕರಿಸಿ, ಕೇಂದ್ರ ಸ್ಥಾನಿಕ ಸಹಾಯಕರ ಪದನಾಮವನ್ನು “ಉಪ ಆಯುಕ್ತರು ” ಎಂದು 
ಮರುಪದನಾಮೀಕರಿಸಿ ಆದೇಶ ಹೊರಡಿಸಲು ಮೇಲೆ ಓದಲಾದ ಪತ್ರದಲ್ಲಿ ಧಾರ್ಮಿಕ ದತ್ತಿ ಆಯುಕ್ತರು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ . 
ಧಾರ್ಮಿಕ ದತ್ತಿ ಆಯುಕ್ತರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 59 ಮುಸೇವಿ 2010, ಬೆಂಗಳೂರು, ದಿನಾಂಕ : 27 .9. 2010 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಧಾರ್ಮಿಕ ದತ್ತಿ ಆಯುಕ್ತರ ಕೇಂದ್ರ ಸ್ಥಾನಿಕ ಸಹಾಯಕರ ವೇತನಶ್ರೇಣಿ 
ರೂ . 14 ,050 - 250250 (ಕಿರಿಯ ಶ್ರೇಣಿ)/ ಕೆ.ಎ.ಎಸ್.(ಕಿರಿಯ ಶ್ರೇಣಿ) ಹುದ್ದೆಯನ್ನು ವೇತನಶ್ರೇಣಿ ರೂ . 20,025 - 28275ರ ಹಿರಿಯ ಶ್ರೇಣಿ / ಕೆ.ಎ .ಎಸ್. 
( ಹಿರಿಯಶ್ರೇಣಿ) ಹುದ್ದೆಗೆ ತಾತ್ಕಾಲಿಕವಾಗಿ ಉನ್ನತೀಕರಿಸಿ ಆದೇಶಿಸಿದೆ. 

ಸದರಿ ಉನ್ನತೀಕರಿಸಿದ ಹುದ್ದೆಗೆ ನೇಮಕಾತಿ ಮಾಡುವಾಗ ಅರ್ಹತಾ ಸೂತ್ರಗಳನ್ನು ಪಾಲಿಸಬೇಕೆಂಬ ಮತ್ತು ಈ ಹುದ್ದೆಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ತಂತಾನೆ ಮುಂಬಡ್ತಿ ಪಡೆಯಬಾರದೆಂಬ ಷರತ್ತನ್ನು ವಿಧಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 1177 ಸೇ - 3/ 2010 ದಿನಾಂಕ 23.8.2010ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ . ರಾಮಚಂದ್ರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2521 

ಕಂದಾಯ ಇಲಾಖೆ ( ಮುಜರಾಯಿ ) 
ಕಂದಾಯ ಸಚಿವಾಲಯ 


ವಿಷಯ : ಚಿತ್ರದುರ್ಗ ನಗರದ ಮೇಲುದುರ್ಗ ಕೋಟೆಯ ಬಳಸಿ ಇರುವ ಶ್ರೀ ಆಂಜನೇಯಸ್ವಾಮಿ 

ಈ ದೇವಸ್ಥಾನವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವ ಕುರಿತು. 
ಓದಲಾಗಿದೆ : ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ಸಂಖ್ಯೆ: ಎಡಿಎಂ 5 ಸಿಆರ್ 25 /2010 - 11 

ದಿನಾಂಕ: 06.08 .2010 
ಪ್ರಸ್ತಾವನೆ : 

ಮೇಲೆ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ದಿನಾಂಕ: 06 . 08 .2010ರಲ್ಲಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ನಗರದ 
ಮೇಲುದುರ್ಗ ಕೋಟೆಯಲ್ಲಿ ಇರುವ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನವು ಪಾಳೆಗಾರರ ಆಳ್ವಿಕೆಯಲ್ಲಿ ನಿರ್ಮಾಣವಾಗಿದ್ದು , ಈ ದೇವಸ್ಥಾನವು 
ಮುಜರಾಯಿ ಇಲಾಖೆಗೆ ಒಳಪಟ್ಟ ಬಗ್ಗೆ ದಾಖಲೆಗಳ ಮೂಲಕ ವ್ಯಕ್ತವಾಗಿದ್ದು. ಈ ದೇವಸ್ಥಾನಕ್ಕೆ ಯಾವುದೇ ಚರ - ಸ್ಥಿರ ಆಸ್ತಿಯಾಗಲೀ , ಆದಾಯವಾಗಲೀ 
ಇರುವುದಿಲ್ಲ. ದೇವಸ್ಥಾನದ ಪೂಜೆಯನ್ನು ಅರ್ಚಕರು ವಂಶಪಾರಂಪರ್ಯವಾಗಿ ನಡೆಸಿಕೊಂಡು ಬರುತ್ತಿದ್ದು, ಸದರಿ ದೇವಸ್ಥಾನವನ್ನು ಇಲಾಖೆಯ ವಶಕ್ಕೆ 
ತೆಗೆದುಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆರವರು ಶಿಫಾರಸ್ಸು ಮಾಡಿರುತ್ತಾರೆ. 


୫୦ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಈ ದೇವಸ್ಥಾನಕ್ಕೆ ಸಮೀಪವಿರುವ ಶ್ರೀ ಗೋಪಾಲಸ್ವಾಮಿ ದೇವಸ್ಥಾನವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯ ಪುಟ ಸಂಖ್ಯೆ: 260 ಕ್ರಮ ಸಂಖ್ಯೆ: 
96 ರಲ್ಲಿ ಪ್ರಕಟವಾಗಿದೆ. ಅದರ ಪಕ್ಕದಲ್ಲಿರುವ ಶ್ರೀ ಆಂಜನೇಯಸ್ವಾಮಿ ದೇವಸ್ಥಾನವನ್ನು ಚಿತ್ರದುರ್ಗ ಕೋಟೆಯಲ್ಲಿದ್ದ ಪಾಳೆಗಾರರ ವಂಶಸ್ಥರು 
ನಿರ್ಮಿಸಿರುವುದರಿಂದ ಐತಿಹಾಸಿಕ ಹಿನ್ನಲೆ ಹೊಂದಿದ್ದು, ದೇವಸ್ಥಾನವು ಯಾವುದೇ ಆದಾಯ ಹೊಂದಿಲ್ಲವಾದ್ದರಿಂದ ಸರ್ಕಾರದಿಂದ ನಗದು ಸಹಾಯಧನ 
ಮಂಜೂರು ಮಾಡಿ ನಂತರ ಸದರಿ ದೇವಸ್ಥಾನವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ ಆದೇಶ ಹೊರಡಿಸುವಂತೆ ಆಯುಕ್ತರು, ಧಾರ್ಮಿಕ ದತ್ತಿ 
ಇಲಾಖೆರವರು ಕೋರಿಕೆ ಸಲ್ಲಿಸಿರುತ್ತಾರೆ. 
ಆಯುಕ್ತರು , ಧಾರ್ಮಿಕ ದತ್ತಿ ಇಲಾಖೆರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 86 ಮುಆಬಿ 2014, ಬೆಂಗಳೂರು, ದಿನಾಂಕ : 24. 09.2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ನಗರದ ಮೇಲುದುರ್ಗ ಕೋಟೆಯ ಒಳಗಡೆ ಇರುವ ಶ್ರೀ 
ಆಂಜನೇಯಸ್ವಾಮಿ ದೇವಸ್ಥಾನವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ 1997 ರ ಸೆಕ್ಷನ್ 23 ( 2) 
ರನ್ವಯ ಅಧಿಸೂಚಿತ ಪಟ್ಟಿಗೆ ಸೇರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ರಾಮಚಂದ್ರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2522 

ಕಂದಾಯ ಇಲಾಖೆ ( ಮುಜರಾಯಿ ) 
ಕಂದಾಯ ಸಚಿವಾಲಯ 


ವಿಷಯ : ಬೆಳಗಾವಿ ಜಿಲ್ಲೆ, ಗೋಕಾಕ್ ತಾಲ್ಲೂಕಿನ ಉಪ್ಪಾರಹಟ್ಟಿ ಗ್ರಾಮದ ಶ್ರೀ ವಿಠಲ ರುಕ್ಕಿಣಿ ದೇವಸ್ಥಾನವನ್ನು 

ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವ ಕುರಿತು. 
ಓದಲಾಗಿದೆ : ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ಸಂಖ್ಯೆ: ಎಡಿಎಂ 5 ಸಿಆರ್ /2009 - 10 ದಿನಾಂಕ: 

02 .08 . 2010 


ಪ್ರಸ್ತಾವನೆ : 


ಮೇಲೆ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ದಿನಾಂಕ: 02. 08. 2010ರಲ್ಲಿ ಬೆಳಗಾವಿ ಜಿಲ್ಲೆ, ಗೋಕಾಕ್ ತಾಲ್ಲೂಕು, 
ಉಪ್ಪಾರಹಟ್ಟಿ ಗ್ರಾಮದ ಶ್ರೀ ವಿಠಲ ರುಕ್ಕಿಣಿ ದೇವಾಲಯವು ಮುಂಬೈ ಸಾರ್ವಜನಿಕ ಜಿಮ್ಮೆಗಳ ನೋಂದಣಿ ಕಾಯ್ದೆ 1950ರ ಪ್ರಕಾರ ಎ - 4505 ( ಜಿ. ಜಿ. ಎಂ ) 
ಕ್ರಮಾಂಕದಲ್ಲಿ ಬೆಳಗಾಂ ಸಹಾಯಕ ಧಾರ್ಮಿಕ ದತ್ತಿ ಆಯುಕ್ತರ ಕಛೇರಿಯಲ್ಲಿ ಸಾರ್ವಜನಿಕ ದೇವಾಲಯವೆಂದು ನೋಂದಣಿ ಆಗಿರುತ್ತದೆ. ಆದರೂ ಈ 
ದೇವಾಲಯವು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ 1997ರ ಪ್ರಕಾರ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ 
ಪ್ರಕಟಣೆಯಾಗಿರುವುದಿಲ್ಲ. ಸದರಿ ದೇವಸ್ಥಾನವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವಂತೆ ಜಿಲ್ಲಾಧಿಕಾರಿಗಳು ಬೆಳಗಾಂ ಜಿಲ್ಲೆರವರು ಕೋರಿದ್ದು, 
ಈ ನಿಟ್ಟಿನಲ್ಲಿ ಸದರಿ ದೇವಾಲಯವನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ ಆದೇಶಿಸುವಂತೆ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರು 
ಸರ್ಕಾರಕ್ಕೆ ಕೋರಿಕೆ ಸಲ್ಲಿಸಿರುತ್ತಾರೆ . 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 81 ಮುಆಬಿ 2010, ಬೆಂಗಳೂರು, ದಿನಾಂಕ : 20 .09 .2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆ, ಗೋಕಾಕ್ ತಾಲ್ಲೂಕು ಉಪ್ಪಾರಹಟ್ಟಿ ಗ್ರಾಮದ ಶ್ರೀ ವಿದ್ಧಲ ರುಕ್ಕಿಣಿ 
ದೇವಾಲಯವನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ 1997ರ ಸೆಕ್ಷನ್ 23 ( 2) ರನ್ವಯ ಅಧಿಸೂಚಿತ 
ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ, ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಲ್. ಎಸ್. ಶ್ರೀಕಂಠಬಾಬು 

ಪೀಠಾಧಿಕಾರಿ 
ಪಿ . ಆರ್, 2523 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕಿನ ವಾಡಿಯ ಶ್ರೀ ರಾಜಾಕಂದಸ್ವಾಮಿ ಧರ್ಮಶಾಲೆಯನ್ನು 

ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಗೆ ಸೇರಿಸುವ ಕುರಿತು. 
ಓದಲಾಗಿದೆ : ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ಸಂಖ್ಯೆ : ಎಡಿಎಂ 5 ಸಿಆರ್ 7/2009 -10 ದಿನಾಂಕ: 

13. 07.2010 
ಪ್ರಸ್ತಾವನೆ : 

ಮೇಲೆ ಓದಲಾದ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪತ್ರ ದಿನಾಂಕ: 13.07.2010ರಲ್ಲಿ ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕು, 
ವಾಡಿ ಜಂಕ್ಷನ್‌ನಲ್ಲಿರುವ ರಾಜಾಕಂದಸ್ವಾಮಿ ಧರ್ಮ ಶಾಲೆಯನ್ನು ಹಿಂದಿನ ಹೈದರಾಬಾದ್ ಎಂಡೋಮೆಂಟ್ಸ್ ರೆಗ್ಯೂಲೇಷನ್ ಪ್ರಕಾರ ಇಲಾಖೆಯ 
ನಿಯಂತ್ರಣದಲ್ಲಿದ್ದರೂ ಈ ಧರ್ಮ ಶಾಲೆಯನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸದಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು , ಗುಲ್ಬರ್ಗಾರವರು ಸದರಿ 
ಸಂಸ್ಥೆಯಲ್ಲಿ ಯಾವುದೇ ದೇವಸ್ಥಾನ ಇಲ್ಲದೇ ಇರುವುದರಿಂದ ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿರುವುದಿಲ್ಲ ಹಾಗೂ ಸಂಸ್ಥೆಗೆ ಸೇರಿದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 


೪೪೧ 


ಮಳಿಗೆಗಳನ್ನು ಅನಧಿಕೃತದಾರರು ಅನುಭವಿಸಿಕೊಂಡು ದುರುಪಯೋಗಪಡಿಸುತ್ತಿರುವುದನ್ನು ತಪ್ಪಿಸಲು ಹಾಗೂ ಅನಧಿಕೃತದಾರರನ್ನು ತೆರವುಗೊಳಿಸಲು 
ಸಂಸ್ಥೆಯ ಆಡಳಿತವನ್ನು ಇಲಾಖೆಯ ಸುಪರ್ದಿಗೆ ತೆಗೆದುಕೊಳ್ಳುವಂತೆ ಶಿಪಾರಸ್ಸು ಮಾಡಿರುತ್ತಾರೆ. 

ಮುಂದುವರೆದು, ಸದರಿ ಸಂಸ್ಥೆಯನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸದೇ ಅನಧಿಕೃತವಾಗಿ ಅಂಗಡಿಗಳನ್ನು ನಡೆಸುತ್ತಿರುವವರನ್ನು 
ಹೊರ ಹಾಕಲು ಅವಕಾಶವಿಲ್ಲವಾದ್ದರಿಂದ ಈ ಸಂಸ್ಥೆಯನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸುವುದು ಅವಶ್ಯಕವಾಗಿದ್ದು, ಈ ಸಂಸ್ಥೆಯನ್ನು 
ಹಿಂದಿನ ಹೈದರಾಬಾದ್ ಎಂಡೋಮೆಂಟ್ಸ್ ರೆಗ್ಯೂಲೇಷನ್ ಪ್ರಕಾರ ಬುಕ್ ಆಫ್ ಎಂಡೋಮೆಂಟ್‌ನಲ್ಲಿ ಕ್ರಮ ಸಂಖ್ಯೆ : (52 ) ರಲ್ಲಿ ದಾಖಲಾಗಿರುತ್ತದೆ. 
ಆದುದರಿಂದ ಗುಲ್ಬರ್ಗಾ ಜಿಲ್ಲೆ ಚಿತ್ತಾಪುರ ತಾಲ್ಲೂಕಿನ ವಾಡಿಯ ಶ್ರೀ ರಾಜಾಕಂದಸ್ವಾಮಿ ಧರ್ಮ ಶಾಲೆಯನ್ನು ಅಧಿಸೂಚಿತ ಸಂಸ್ಥೆಗಳ ಪಟ್ಟಿಯಲ್ಲಿ ಸೇರಿಸಿ 
ಪ್ರಕಟಣೆಯನ್ನು ಹೊರಡಿಸುವಂತೆ ಕೋರಿಕೆ ಸಲ್ಲಿಸಿರುತ್ತಾರೆ. 
ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆರವರ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 82 ಮುಆಬಿ 2014 , ಬೆಂಗಳೂರು, ದಿನಾಂಕ : 20.09 .2010 
ಪ್ರಸ್ತಾವನೆಯನ್ನು ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಗುಲ್ಬರ್ಗಾ ಜಿಲ್ಲೆ, ಚಿತ್ತಾಪುರ ತಾಲ್ಲೂಕಿನ ವಾಡಿಯ ಶ್ರೀ ರಾಜಾಕಂದಸ್ವಾಮಿ ಧರ್ಮ 
ಶಾಲೆಯನ್ನು ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಕಾಯ್ದೆ 1997ರ ಸೆಕ್ಷನ್ 23 (2) ರನ್ವಯ ಅಧಿಸೂಚಿತ ಸಂಸ್ಥೆಗಳ 
ಪಟ್ಟಿಯಲ್ಲಿ ಸೇರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಜಿ. ರಾಮಚಂದ್ರಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2524 

ಕಂದಾಯ ಇಲಾಖೆ ( ಮುಜರಾಯಿ ) 

ಕಂದಾಯ ಸಚಿವಾಲಯ 
ವಿಷಯ : ಬಿಜಾಪುರ ನಗರದಲ್ಲಿ ವಿಮಾನ ನಿಲ್ದಾಣ ಸ್ಥಾಪಿಸುವ ಸಲುವಾಗಿ ಸರ್ಕಾರಿ ಜಮೀನು ಒದಗಿಸುವ 


- ರಿ . 


ಬಗ್ಗೆ. 


ಓದಲಾಗಿದೆ : 1) ಜಿಲ್ಲಾಧಿಕಾರಿಗಳು ಬಿಜಾಪುರ ಜಿಲ್ಲೆ ರವರ ಪತ್ರ ಸಂಖ್ಯೆ : ಆರ್‌ಡಿ: ಎಲ್‌ಎನ್‌ಡಿ/ ಸಿಆರ್ / 27 /00 - 01 

ದಿನಾಂಕ: 3 -10 - 2008. 
ಪ್ರಸ್ತಾವನೆ : 

- ಮೇಲೆ ಓದಲಾದ ದಿ: 03.10 .2008ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು, ಬಿಜಾಪುರ ಜಿಲ್ಲೆ ಇವರು ಬಿಜಾಪುರ ನಗರದಲ್ಲಿ ವಿಮಾನ ನಿಲ್ದಾಣ 
ಸ್ಥಾಪಿಸಲು ಕೇಂದ್ರ ಸರ್ಕಾರವು ಅನುಮೋದನೆ ನೀಡಿದ್ದು, ಇದಕ್ಕಾಗಿ 364.16 ಎಕರೆ ಖಾಸಗಿ ಜಮೀನು ಹಾಗೂ ಬಿಜಾಪುರ ತಾಲ್ಲೂಕು, ಬುರಣಾಪುರ, 
ಅಲಿಯಾಬಾದ ಮತ್ತು ಮದಬಾವಿ, ಗ್ರಾಮಗಳಲ್ಲಿ ವಿವಿಧ ಸರ್ವೆ ನಂಬರ್‌ಗಳಲ್ಲಿನ ಒಟ್ಟು ವಿಸ್ತೀರ್ಣ 347 -33 ಎಕರೆ ಸರ್ಕಾರಿ ಜಮೀನನ್ನು ಸದರಿ 
ಉದ್ದೇಶಕ್ಕಾಗಿ ಕೆ. ಐ.ಎ . ಡಿ. ಬಿ. ಗೆ ಹಸ್ತಾಂತರಿಸಲು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. ಸದರಿ ಗ್ರಾಮಗಳಲ್ಲಿ ಒಟ್ಟು 585. 24ಎ/ ಗು ಸರ್ಕಾರಿ ಜಮೀನಿದ್ದು, 
ಇವುಗಳು ಗೋಮಾಳ ಮತ್ತು ಮರಡಿ ಜಮೀನುಗಳಾಗಿದ್ದು , ಪ್ರಸ್ತುತ ಇಲ್ಲಿ ಯಾವುದೇ ಬೇಸಾಯ ನಡೆಯುತ್ತಿಲ್ಲವಾದ್ದರಿಂದ ಈ ಮೇಲಿನ ಜಮೀನಿನ ಪೈಕಿ 
347 - 33ಎ / ಗು ಜಮೀನನ್ನು ಬಿಜಾಪುರ ನಗರದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗಾಗಿ ಕೆ. ಐ . ಎ . ಡಿ. ಬಿ. ಗೆ ಹಸ್ತಾಂತರಿಸಲು ಪ್ರಸ್ತಾಪಿಸಲಾಗಿದೆ. 

ವಿಮಾನ ನಿಲ್ದಾಣವನ್ನು ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಆಧಾರದ ಮೇಲೆ (PPP Model) ಅಭಿವೃದ್ಧಿ ಪಡಿಸಲಾಗುತ್ತಿದ್ದು, 247 - 33ಎ / ಗು 
ಸರ್ಕಾರಿ ಜಮೀನಿನೊಂದಿಗೆ ಹೆಚ್ಚುವರಿಯಾಗಿ 100 ಎಕರೆ ಜಮೀನನ್ನು ಬುರಣಾಪುರ ಗ್ರಾಮದ ರಿ.ಸ. ನಂ . 18 ಅಥವಾ 23ರಲ್ಲಿ ಇತರೆ ಅಭಿವೃದ್ಧಿ 

ಕಾದ ವಿಮಾನಯಾನ ಕೈಗಾರಿಕೆಗಳು, ಐ. ಟಿ./ ಬಿ. ಟಿ. ಪಾರ್ಕುಗಳು , ಕಾರ್ಗೋ ಕಾಂಪ್ಲೆಕ್ಸ್ , ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಬೇಕಾಗುವ ಮೂಲ 
ಸೌಲಭ್ಯಗಳು, (ಹೋಟೆಲ್ , ರೆಸಾರ್ಟ್ ಇತ್ಯಾದಿ) ಮತ್ತು ರಫ್ತು ಆಧಾರಿತ ಆಹಾರ ಸಂಸ್ಕರಣೆ ಕೈಗಾರಿಕೆಗಳು ಇತ್ಯಾದಿಗಳನ್ನು ಸ್ಥಾಪಿಸುವ ಸಲುವಾಗಿ 
ಕೆ. ಐ.ಎ . ಇ. ಡಿ. ಬಿ. ಗೆ ಹಸ್ತಾಂತರಿಸಲು ಜಿಲ್ಲಾಧಿಕಾರಿಗಳು ಕೋರಿದ್ದಾರೆ. 

ದಿನಾಂಕ: 10/9 /2008ರಂದು ಬೆಲೆ ನಿರ್ಧರಣಾ ಸಮಿತಿಯಲ್ಲಿ ವಿಮಾನ ನಿಲ್ದಾಣ ಮತ್ತು ಇತರೆ ಅಭಿವೃದ್ದಿ ಕಾರ್ಯಕ್ರಮಗಳಿಗಾಗಿ 
ಕೆ. ಐ . ಎ . ಡಿ . ಬಿ . ಗೆ ಹಸ್ತಾಂತರಿಸಬೇಕಾಗಿರುವ ಜಮೀನುಗಳ ಬೆಲೆಗಳನ್ನು ಈ ಕೆಳಕಂಡಂತೆ ನಿಗದಿಪಡಿಸಲಾಗಿದೆ: 

ಹಸ್ತಾಂತರಿಸಲು ಮಾರ್ಗಸೂಚಿ ಬೆಲೆ ದಿನಾಂಕ : 10/9 / 2008ರಂದು ಬೆಲೆ 
ಗ್ರಾಮ ಹಾಗೂ ರಿ.ಸ. ನಂ . ಮತ್ತು ಕ್ಷೇತ್ರ ಉದ್ದೇಶಿಸಿದ ಪ್ರಕಾರ ಜಮೀನಿನ ನಿರ್ಧರಣಾ ಸಮಿತಿ ನಿಗದಿಪಡಿಸಿದ 

ಕ್ಷೇತ್ರ ಅಂದಾಜು | ಒಟ್ಟು ಮೌಲ್ಯ ( ರೂ .) | ದರದಂತೆ ಒಟ್ಟು ಮೌಲ್ಯ ( ರೂ .) 


(d 


13 - 00 


44 ,20, 000 


11,70 ,00 ,000 


2 


102 - 20 


34 , 85 , 000 


9 ,22,50, 000 


ಬುರಣಾಪುರ ಗ್ರಾಮದ ಸರ್ಕಾರದ | 
ರಿ . ಸ. ನಂ .23 ಕ್ಷೇತ್ರ 330 - 21ರಲ್ಲಿ 
ಬುರಣಾಪುರ ಗ್ರಾಮದ ಸರ್ಕಾರದ | 
ರಿ . ಸ . ನಂ . 18 ಕೇತ್ರ 178 - 00ರಲ್ಲಿ 
ಅಲಿಯಾಬಾದ ಗ್ರಾಮದ ಸರ್ಕಾರದ | 
ರಿ . ಸ . ನಂ . 167 ಕ್ಷೇತ್ರ 22 – 07 ರಲ್ಲಿ 
ಮದಭಾವಿ ಗ್ರಾಮದ ಸರ್ಕಾರದ 
ರಿ. ಸ. ನಂ . 8ರ ಪೈಕಿ ಕ್ಷೇತ್ರ 54 - 36ರಲ್ಲಿ 


13 - 25 


4 ,08, 750 


117 ,36 ,000 


1.28 


37 , 400 


15 ,30 , 000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ವಿಮಾನಯಾನಕ್ಕೆ ಸಂಬಂಧಿಸಿದಂತೆ, 100 - 00 

34 ,00,000 

9, 00, 00, 000 
ಇತರೆ ಉದ್ದೇಶಕ್ಕೆ ಹೆಚ್ಚುವರಿಯಾಗಿ 
ಹಸ್ತಾಂತರಿಸಲು ಉದ್ದೇಶಿಸಿರುವ 
ಜಮೀನು ಬುರಣಾಪುರ ಗ್ರಾಮದ 
ರಿ.ಸ. ನಂ . 18 ಮತ್ತು 23ರಲ್ಲಿ 
ಸೂಕವೆನಿಸಿದ ಜಮೀನು 

347 .33 1 .17 . 51 .150 

31, 25,16, 000 
ವಿಶೇಷ ಭೂ ಸ್ವಾಧೀನ ಅಧಿಕಾರಿಗಳು , ಕೆ. ಐ. ಎ. ಡಿ . ಬಿ . ಗೆ, ಧಾರವಾಡ ಇವರು ದಿನಾಂಕ: 28 /7 /2008ರ ಪತ್ರದಲ್ಲಿ ಸರ್ಕಾರಿ ಜಮೀನಿಗೆ 
ಸೂಚಿಸಿದ ಬೆಲೆಯನ್ನು ಕೆ.ಐ .ಎ . ಡಿ. ಬಿ. ಯಿಂದ ಭರಣ ಮಾಡುವುದಾಗಿ ಒಪ್ಪಿಗೆ ನೀಡಿರುತ್ತಾರೆ. 
ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕುಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ: 42:ಎಲ್‌ಜಿಜೆ: 2007, ಬೆಂಗಳೂರು ದಿನಾಂಕ : 25 - 9 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಬಿಜಾಪುರ ನಗರದಲ್ಲಿ ವಿಮಾನ ನಿಲ್ದಾಣ ಸ್ಥಾಪನೆಗಾಗಿ ಹಾಗೂ ಇತರೆ ಅಭಿವೃದ್ಧಿ 
ಚಟುವಟಿಕೆಗಳಿಗಾಗಿ ಬಿಜಾಪುರ ಜಿಲ್ಲೆಯ ಬುರಣಾಪುರ, ಮದಬಾವಿ, ಮತ್ತು ಅಲಿಯಾಬಾದ ಗ್ರಾಮಗಳ ವಿವಿಧ ಸರ್ವೆ ನಂಬರುಗಳ ಒಟ್ಟು ವಿಸ್ತೀರ್ಣ 
347.13 ಎಕರೆ ಸರ್ಕಾರಿ ಹುಲ್ಲುಗಾವಲು ಜಮೀನನ್ನು ಕರ್ನಾಟಕ ಭೂ ಕಂದಾಯ ನಿಯಮಗಳು 1966ರ ನಿಯಮ 97 ( 4) ರಡಿಯಲ್ಲಿನ ಅವಕಾಶದಂತೆ 
ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ , ಸದರಿ ಜಮೀನಿಗೆ ಬೆಳೆ ನಿರ್ಧರಣಾ ಸಮಿತಿ ನಿಗದಿಪಡಿಸಿರುವ ರೂ . 31, 25 ,16 ,000.00/ - ದರ (ರೂಪಾಯಿ 
ಮೂವತ್ತೊಂದು ಕೋಟಿ ಇಪ್ಪತ್ತೈದು ಲಕ್ಷದ ಹದಿನಾರು ಸಾವಿರ ರೂ .ಗಳು ಮಾತ್ರ) ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು ವಿಧಿಸಿ ಕರ್ನಾಟಕ 
ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಇವರಿಗೆ ಹಸ್ತಾಂತರಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ. 

- ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ:FD 621 EXP -1/2009 ದಿ: 31 -3 - 2009ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಜೆ. ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2525 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 3) 


ಕಂದಾಯ ಸಚಿವಾಲಯ 


ವಿಷಯ : ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು, ವಿಜಯಪುರ ಹೋಬಳಿ, ವಿಜಯಪುರ 

ಗ್ರಾಮದ ಸ. ನಂ .161 ರಲ್ಲಿ 4 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮಂಜೂರು 

ಮಾಡುವ ಬಗ್ಗೆ. 
ಓದಲಾಗಿದೆ : 1) ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 

ಎಲ್‌ಎನ್‌ಡಿ/ಸಿಆರ್ /4 /09 - 10 , ದಿ: 02 .06.2009. 
ಸರ್ಕಾರದ ಕಾರ್ಯದರ್ಶಿ , ಕಂದಾಯ ಮತ್ತು ಪದನಿಮಿತ್ತ ವ್ಯವಸ್ಥಾಪಕ ನಿರ್ದೆಶಕರು , 
ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ ನಿಯಮಿತ ಇವರ ಪತ್ರ ಸಂಖ್ಯೆ: 
ಕೆಪಿಎಲ್‌ಸಿ/ ಎಲ್‌ಎನ್‌ಡಿ/ 253 /2009 -10 , ದಿ : 30 - 04 - 2010 . 


ಪ್ರಸ್ತಾವನೆ : 


ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ, ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ದಿ: 02.06. 2009ರ ಪತ್ರದಲ್ಲಿ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ , ದೇವನಹಳ್ಳಿ ತಾಲ್ಲೂಕು, ವಿಜಯಪುರ ಹೋಬಳಿ , ವಿಜಯಪುರ ಗ್ರಾಮದ ಸ. ನಂ .161ರಲ್ಲಿ 4 ಎಕರೆ ಜಮೀನನ್ನು 
ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡಲು ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಪ್ರಾದೇಶಿಕ ಆಯುಕ್ತರು, ಬೆಂಗಳೂರು ವಿಭಾಗ ಹಾಗೂ ಜಿಲ್ಲಾಧಿಕಾರಿಗಳು , ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರ ವರದಿಯನ್ವಯ 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು, ವಿಜಯಪುರ ಹೋಬಳಿ, ವಿಜಯಪುರ ಗ್ರಾಮದ ಸ. ನಂ .161ರಲ್ಲಿ 18.28 ಎಕರೆ ಜಮೀನಿದ್ದು, 
ಗುಂಡುತೋಪು ಶೀರ್ಷಿಕೆಯಲ್ಲಿರುತ್ತದೆ. ಈ ಪೈಕಿ ಈಗಾಗಲೇ ಆರೋಗ್ಯ ಇಲಾಖೆಗೆ 2 ಎಕರೆ, ಸಮಾಜ ಕಲ್ಯಾಣ ಇಲಾಖೆಗೆ 25 ಗುಂಟೆ, ಹಣ್ಣು ಮತ್ತು 
ತರಕಾರಿ ನಿಗಮಕ್ಕೆ 4 ಎಕರೆ ಮತ್ತು ಪೊಲೀಸ್ ಇಲಾಖೆಗೆ 6 ಎಕರೆ ಜಮೀನು ಮಂಜೂರಾಗಿರುತ್ತದೆ. 2 ಎಕರೆ ಜಮೀನನ್ನು ನೀರಿನ ಕಟ್ಟೆಗಾಗಿ 
ಮೀಸಲಿರಿಸಲಾಗಿರುತ್ತದೆ. ಉಳಿದ 4 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಮಂಜೂರು ಮಾಡಲು ಪ್ರಸ್ತಾವಿಸಿರುತ್ತಾರೆ . ಸದರಿ 
ಜಮೀನಿನಲ್ಲಿ ವಿವಿಧ ಜಾತಿಯ 4 -20 ವರ್ಷವಿರುವ 48 ಮರಗಳಿದ್ದು, ಇವುಗಳ ಬಗ್ಗೆ ಅರಣ್ಯ ಇಲಾಖೆಯಿಂದ ಬೆಲೆ ನಿಗದಿ ಪಡಿಸಿಕೊಂಡು ಮಂಜೂರು 
ಮಾಡಬಹುದೆಂದು ಅಭಿಪ್ರಾಯ ಪಟ್ಟಿರುತ್ತಾರೆ. ಸದರಿ ಜಮೀನಿನ ಮಾರುಕಟ್ಟೆ ಬೆಲೆಯು ಎಕರೆಯೊಂದಕ್ಕೆ ರೂ .50 ಲಕ್ಷ ಇರುವುದಾಗಿ 
ಮಾಡಿರುತ್ತಾರೆ. ಪುರಸಭೆ ವಿಜಯಪುರ ಇವರು ಸದರಿ ಜಮೀನನ್ನು ಕರ್ನಾಟಕ ರಾಜ್ಯ ಸಾರಿಗೆ ನಿಗಮಕ್ಕೆ ಮಂಜೂರು ಮಾಡಲು ಪುರಸಭೆಯು ಆಕ್ಷೇಪಣೆ 
ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

ಸರ್ಕಾರದ ಕಾರ್ಯದರ್ಶಿ , ಕಂದಾಯ ಮತ್ತು ಪದನಿಮಿತ್ತ ವ್ಯವಸ್ಥಾಪಕ ನಿರ್ದೆಶಕರು, ಕರ್ನಾಟಕ ಸಾರ್ವಜನಿಕ ಜಮೀನುಗಳ ನಿಗಮ 
ನಿಯಮಿತ ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರ ದಿ: 30.04.2010ರ ಅರೆ ಸರ್ಕಾರಿ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಪ್ರಾದೇಶಿಕ ಆಯುಕ್ತರ 
ವರದಿಯನ್ವಯ ಸದರಿ ಜಮೀನು ತೋಪು ಲಕ್ಷಣಗಳನ್ನು ಕಳೆದುಕೊಂಡಿಲ್ಲವಾದರೂ ಈಗಾಗಲೇ ವಿವಿಧ ಇಲಾಖೆಗಳಿಗೆ ಈ ಜಮೀನಿನಲ್ಲಿ ವಿವಿಧ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


ವಿಸ್ತೀರ್ಣದ ಜಮೀನನ್ನು ಮಂಜೂರು ಮಾಡಲಾಗಿರುವುದರಿಂದ 4 ಎಕರೆ ಜಮೀನನ್ನು ಕೆ.ಎಸ್ .ಆರ್. ಟಿ . ಸಿ. ಗೆ ಮಂಜೂರು ಮಾಡಬಹುದೆಂದು, ಆದರೂ 
ಹಾಲಿ ಜಮೀನಿನಲ್ಲಿರುವ ಮರಗಳನ್ನು ಹಾಗೆಯೇ ಉಳಿಸಿಕೊಂಡ ಕಟ್ಟಡಗಳನ್ನು ನಿರ್ಮಿಸುವಂತೆ ಕೆ.ಎಸ್.ಆರ್. ಟಿ.ಸಿ. ಗೆ ತಿಳಿಸಬಹುದಾಗಿದೆ ಎಂದು ವರದಿ 
ಮಾಡಿರುತ್ತಾರೆ . 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 453 ಎಲ್‌ಜಿಬಿ 2009 , ಬೆಂಗಳೂರು, ದಿನಾಂಕ : 25 - 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದೇವನಹಳ್ಳಿ ತಾಲ್ಲೂಕು, ವಿಜಯಪುರ ಹೋಬಳಿ, 
ವಿಜಯಪುರ ಗ್ರಾಮದ ಸ. ನಂ . 161ರಲ್ಲಿ 4 ಎಕರೆ ಜಮೀನನ್ನು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 
1969ರ ನಿಯಮ 20 (1) ( ಸಿ) ರನ್ವಯ ಪ್ರಸಕ್ತ ಮಾರುಕಟ್ಟೆ ದರದ ಶೇ . 50ರಷ್ಟು ದರ ವಿಧಿಸಿ ಹಾಗೂ ಸದರಿ ಜಮೀನಿನಲ್ಲಿರುವ ಹಾಲಿ ಮರಗಳನ್ನು 
ಹಾಗೆಯೇ ಉಳಿಸಿಕೊಂಡು ಕಟ್ಟಡಗಳನ್ನು ನಿರ್ಮಿಸುವಂತೆ ಷರತ್ತು ವಿಧಿಸಿ ಮಂಜೂರು ಮಾಡಲು ಸರ್ಕಾರವು ಆದೇಶಿಸಿದೆ. 

ಸದರಿ ಜಮೀನನ್ನು ಒತ್ತುವರಿಯಿಂದ ಸಂರಕ್ಷಿಸಿಕೊಳ್ಳಲು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯು ಕ್ರಮ ವಹಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ: ಆಇ 119 ವೆಚ್ಚ- 7/2010, ದಿ: 16 .02.2010ರಲ್ಲಿ ನೀಡಿದ ಸಹಮತಿ ಅನುಸಾರ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಇ , ಈಶ್ವರ ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2526 

ಕಂದಾಯ ಇಲಾಖೆ ( ಭೂ . ಮಂ ) 
ENERGY SECRETARIAT 


ರ 


Sub : Transfer of 1.5 MW wind power capacity in favour of M /s Orient Abrasives Limited -reg . 
Read : 1. Government Order No: EN 191 NCE 2005 dated : 19. 08 . 2005 . 

2 . Government Order No : EN 100 NCE 2005 dated: 30.08.2005. 

Government Order No : EN 178 NCE 2008 dated : 24 . 12 .2008 . 
4. Letter No : KRED / 08/ OAL (KAL- 14)- SIL/ 2010/2537 dated : 25.08.2010, 3/6 .09 . 2010 

received from the Managing Director, Karnataka Renewable Energy Development 

Limited , Bangalore . 
PREAMBLE : 

In the Government Order read at ( 1) above , sanction has been accorded to implement 82 .6 MW capacity wind power project at 
Raichur and Bellary district to M /s Suzlon Developers Limited . 

In the Government Order read at (2) above , sanction has been accorded for change of company s name from M /s Suzlon 
Developers Limited and M /s Suzlon Developers Private Limited to M /s Suzlon Infrastructure Limited . 

In the Government Order read at (1) above , sanction has been accorded for enhancement of wind power sanctioned capacity 
from 7. 20 MW to 30 .00 MW of M /s Suzlon Infrastructure Limited at Kalmangi site of Raichur District. 

In the letter read at (4 ) above , the Managing Director, Karnataka Renewable Energy Development Limited , Bangalore has 
recommended to the Government for transfer of 1.5 MW wind power capacity in favour of M /s Orient Abrasives Limited from out of the 
30 .00 MW capacity sanctioned in favour of M /s Suzlon Infrastructure Limited at Kalmangi site Sindanur Taluk , Raichur District and 
further the M .D ., KREDL has stated the proposed transferred project is scheduled for commissioning during the Financial year 
2010- 11 . 
The proposal has been examined in detail and issued following Orders : 

GOVERNMENT ORDER NO : EN 388 NCE 2010 , BANGALORE, DATED : 27 .09 .2010 . 
Government accords approval for transfer of 1.5 MW wind power capacity in favour of M /s Orient Abrasives Limited from out 
of the 30 .00 MW capacity sanctioned in favour of M /s Suzlon Infrastructure Limited at Kalmangi site in land Sy. No . 262 of Kalmangi 
village, Sindanur Taluk, Raichur District as detailed below and subject to the following conditions: 
Village | Taluk & | Land Survey | Extent in land 

Wind Turbine 
Name District Number 

Generator location 

No. 
Kalmangi | Sindanur/ | 262 

2 Acres per WTG | KAL- 14 
Raichur 

capacity 1.5 MW for 1 

No . 
1. M /s Orient Abrasives Limited shall execute an agreement with Government within 45 (forty five ) days from the date of 

issue of this Order. 


898 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


227 - 0 


2 . 


PPA is assigned to GESCOM . GESCOM shall execute the PPA with M /s Orient Abrasives Limited within a period of 
one month . 
The Government reserves the right to Cancel/modify this Order. 


3. 


The other terms and conditions of the Government Order read at ( 1) above shall IPSO FACTO applicable. 


By order and in the name of the Governor of Karnataka , 

SURESH . B . KRISHNAPPANAVAR , 
Under Secretary to Government, 

Energy Department, 


P . R . 2527 


ENERGY SECRETARIAT 
Sub : Report of the Official Committee constituted by the Government of Karnataka to 

participate in the negotiations for the coal contract of M /s. Udupi Power 

Corporation Limited Plant. 
Read : 1) G .O .No EN 45 PPC 2010 dated 03.09 . 2010 . 

2 ) MD , KPTCL, DO letter No. KPTCL /MD/PS /2010 - 11/ 98 dated 03/09 /2010 

Proceedings of the Meeting held with Chief Secretary on 09.09. 2010 to review 
issues pertaining to coal based power plant of M /s . Udupi Power Corporation 

Limited . 
PREAMBLE : 

Government vide Order read at (1) above accorded approval for procurement of coal for the thermal power plant of M /s 
Udupi Power Corporation Limited (UPCL) to procure 1.0 MTPA of coal from M /s PT Adaro and 0 .5 MTPA of coal from 
M / s. PT Indominco . 

2 . Further , in the above Government Order, it was mentioned that a separate Government Order will be issued for 
procuring coal from M /s. Glencore and quantum of coal to be procured on long term basis by M /s . UPCL for their 1200 MW thermal 
power plant. 

3 . Managing Director, Karnataka Power Transmission Corporation Limited (KPTCL) in the letter read at ( 3 ) above has 
stated that M /S . UPCL had requested that since the New Castle Global Index has shown a decreasing trend in the past quarter, the 
offer of M /s . Glencore should be accepted along with their offer to supply additional quantity of 0 .85 to 1 .50 MT as compared to the 
original offer of 0 .50 MTPA. The Managing Director, KPTCL in the above letter has informed to consider the offer of M /s . Glencoer if it 
is approximate to the offer of M /s PT Indominco for similar coal and is within the ash parameter approved by MOEF for the 1200 MW 
Plant. 

4 . In themeeting held with the Chief Secretary , Government ofKarnataka on 09 .09 .2010 while discussing on the issue of 
procurement of coal from M /s. Glencore , it was agreed that incase M /s . Glencore supplies coal from Indonesian Mines, it shall be at 
rates based on the DG Indonesian index as presently applicable to M /s. PT Adaro and M /S . PT Indominco . The representative of 
M /s. UPCL agreed to go over to Jakarta and negotiate for the same. 

Incase , coal is supplied by M /s. Glenore by other mines in other countries, it shall be linked to New Castle Global Coal Index 
with suitable corrections to coal parameter. 

5 . In the circumstances mentioned above , after detailed examination , the following orders are issued : 

GOVERNMENT ORDER No : EN 45 PPC 2010 , BANGALORE , DATED : 29th SEPTEMBER 2010 
Under the circumstances explained in the Preamble , Government is pleased to accord approval for the following : 
a ) To accept the offer of M /s . Glencore (0 .50 MTPA), incase M /S . Glencore supplies coal from Indonesian Mines at rates 

based on the DG Indonesian index as presently applicable to M /s . PT Adaro and M /s . PT Indominco . 
Incase , the coal is supplied by M /s. Glencore from mines in other countries (other than Indonesia ), the price shall be 
linked to New Castle Global Coal Index with suitable corrections to coal parameter. 
M /s Udupi Power Corporation Limited to call for Long Term Tender on the following specifications. The tender have to 
be finalized by December 2010 , following 4 .7 (d ) of the Power Purchase Agreement. 
(i) Quantity 

1. 635 MTPA (if Glencore is 2 . 135 MTPA ( if Glencore offer 
accepted 

is rejected ) 
(ii) GCV (ARB ) 

6200 kcal/kg 
(iii) Ash (ADB ) 

4 .75 % (max) 
(iv ) Moisture (ARB ) 

10 % to 15.5 % with optimal of 

15 . 5 % 
(v) Sulphur (ADB ) 

0 .8 % (max) 
(vi) Udupi Power Corporation Limited to seek Contract Performance Guarantee from Fuel Suppliers 


b ) 


By order and in the name of the Governor of Karnataka , 

SURESH . B . KRISHNAPPANAVA 
Under Secretary to Government 

Energy Department 


P . R . No . 2528 


21- 0 


BUOTE37 ODZIE , TO JOJ , DUJO 02, 9000 


9898 


ENERGY SECRETARIAT 


Sub : Establishment of a 1320 MW Coalbased Power Project in Gulbarga Taluk . 

Read : Government Order No. EN 126 PPC 2008 dated 16 . 06 .2010 . 
PREAMBLE : 

1. In G .O . read above, an amount of Rs. 126 .44 Crores (Rs. One hundred twenty six crores and forty four lakhs only ) was 
released as the balance cost of the land acquisition for acquiring1516 acres ofland at Rs. 9 .00 lakhs per Acre (Rs . Nine lakh only) as 
suggested by the Deputy Commissioner, Gulbarga District in Farthabad Hobli covering the villages of Ferozabad , Nadisinnur and 
Kiranigi in Gulbarga Taluk to Power Company of Karnataka Limited (PCKL) under the Head of Account 4801 -01 -190 -0 -09-211 
Investment in Power Utilities. 

2 . In Supplementary Estimate - 1 of Financial Year 2010 - 11 , Provision for a sum of Rs. 126 .44 Crores has been provided 
under Head of Account " 6801-00 -800 -1 -02 -394 loan for Power Projects” towards loan for acquisition of land to PCKL for the Gulbarga 
Power Project at Jewargi 

3. Government while releasing of Rs. 126 .44 Crores towards land acquisition , the amount was temporarily released under 
the Head of Acconut No. 4801 -01- 190 -0 -09- 211 Investment in Power Utilities subject to the term that later on this release has to be 
converted into loan after making a provision in the supplementary estimate . 

4 . In view of the provision under Supplementary Estimate - 1 of 2010 - 11 , Government has examined to transfer the release 
of Rs. 126 .44 Crores from Head of Account " 4801- 01 - 190 -0 - 09 -211 ” Investment in Power utilities to "6801-00 -800 - 1 -02 ". Accordingly , 
this Order . 

GOVERNMENT ORDER NO : EN 126 PPC 2008 , BANGALORE, DATED : 29th SEPTEMBER 2010 
Under the circumstances explained above , Government accords approval as under: 
a) The amount of Rs. 126 .44 Crores released vide G .O . EN 126 PPC 2008 dated 16 .06 .2010 to Power Company of 

Karnataka Limited under Head of Account " 4801-01- 190 -0 -09-211 Investment in Power Utilities (Plan ) is transferred to 
the Head of Account " 6801 -00 -800- 11 -02 -394 loan for Power Projects (Plan ) “towards loan for acquisition of land to 

PCKL for the Gulbarga Power Project at Jewargi 
b ) Terms and Conditions for the loan will be issued separately . 

By order and in the name of the Governor of Karnataka , 

SURESH . B . KRISHNAPPANAVAR 

Under Secretary to Government 
P . R . 2529 

Energy Department 


ENERGY SECRETARIAT 
Sub : Appointing Karnataka Renewable Energy Development Limited as "State Level Agency ” 

for facilitation of development of New Grid Connected Solar Power Projects under 

bundling scheme-reg . 
Read : 1) Government Order No: EN 131 NCE 2010 dated : 10 .05 . 2010 . 

2 ) Guidelines for selection of New Grid Connected Solar Power Projects issued by 

MNRE vide No: 5/ 17 /2009 P & C under Jawaharlal Nehru National Solar Mission 

(JNNSM ) dated : 25 .07 .2010 
3 ) Letter No: KRED /07 -NGCSPP /2010 /2398 dated : 10 / 11 .08 . 2010 received from the 

Managing Director, Karnataka Renewable Energy Development Limited, Bangalore . 
PREAMBLE : 

In the Government Order read at (1) above , Government have designated the Karnataka Renewable Energy Development 
Limited , Bangalore as a Competent Authority to issue certificate required for registering the projects with IREDA and to review and 
report on the progress Rooftop PV and other solar power plants to the Central Government. 

Section 4 . 1 of the Guidelines for selection of New Grid Connected Solar Power Projects read at (2 ) above , envisages that 
the State Government shall appoint any Agency as a State Level Agency to provide necessary support to facilitate the development 
of the Projects which includes facilitation in the following areas : 

i) Access to sites 
ii) Water allocation for Solar Thermal Projects 
iii) Land acquisition for the project 
iv ) Connectivity to the Transmission substation 

The Managing Director, KREDL in his letter read at (3 ) above , has requested the Government to issue Order s appointing 
KREDL , Bangalore as a “ State Level Agency" for providing necessary support to facilitate the development of new grid connected 
solar power projects under bundling scheme in the State ofKarnataka. 

The proposal has been examined and the following Order are issued : 


೪೪೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


Government Order No : EN 329 NCE 2010 , Bangalore , Dated : 29.09.2010 . 
Government are pleased to appoint the Karnataka Renewable Energy Development Limited , Bangalore as a “ State 
Level Agency ” for providing necessary support to facilitate the development of new grid connected Solar Power Projects under 
bundling scheme. 

By order and in the name of the Governor of Karnataka , 

SURESH . B . KRISHNAPPANAVAR 

Under Secretary to Government 
P . R . 2530 

Energy Department 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ : ಕರ್ನಾಟಕ ರಾಜ್ಯದಲ್ಲಿ “ ಆಹಾರ ಸಂಸ್ಕರಣಾ ಘಟಕಗಳಿಗೆ ಬಂಡವಾಳ ಹೂಡಿಕೆ ” ಯೋಜನೆಗೆ 

ಅನುದಾನ ಬಿಡುಗಡೆ ಬಗ್ಗೆ, 
ಓದಲಾಗಿದೆ : 1. 2009 - 10ರ ಆಯವ್ಯಯದ ಲೆಕ್ಕ ಶೀರ್ಷಿಕೆ “ 4851- 00 - 102 - 015 ” ಅಡಿಯಲ್ಲಿ ಕೆ . 500 

ಲಕ್ಷಗಳ ಅನುದಾನ. 
2. ಅಪರ ನಿರ್ದೆಶಕರು ( ಎಂಎಸ್‌ಎಂಇ), ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ: 

ಎಂಎಸ್‌ಎಂಇ:ಕೈವಿಅ : ವೆಕ್ಯಾಫ:2010 - 11 ದಿನಾಂಕ: 18 .08 .2010. 
3. ಆರ್ಥಿಕ ಇಲಾಖೆಯ ಅ. ಟಿ. ಸಂಖ್ಯೆ : ಎಫ್‌ಡಿ 886 ವೆಚ್ಚ- 100 ದಿನಾಂಕ : 19 .08. 2010 ರಲ್ಲಿ 

ನೀಡಿರುವ ಅನುಮೋದನೆ. 
ಪ್ರಸ್ತಾವನೆ : 

ಕರ್ನಾಟಕ ರಾಜ್ಯದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಉತ್ತೇಜನ ನೀಡುವುದಕ್ಕಾಗಿ ಸರ್ಕಾರವು ಆಯವ್ಯಯದಲ್ಲಿ ಆಹಾರ 
ಸಂಸ್ಕರಣಾ ಘಟಕಗಳಲ್ಲಿ ಬಂಡವಾಳ ಹೂಡುವುದಕ್ಕಾಗಿ ಈಕ್ವಿಟಿ ಯೋಜನೆಗೆ ರೂ . 500 ಲಕ್ಷಗಳನ್ನು ಒದಗಿಸಿರುತ್ತದೆ . ಇದು ಸರ್ಕಾರದ ಹೊಸ 
ಯೋಜನೆಯಾಗಿರುತ್ತದೆ. ಈ ಹೊಸ ಯೋಜನೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಮಾರ್ಗಸೂಚಿಗಳನ್ನು ತಯಾರಿಸಲಾಗಿ 
ಮತ್ತು ಆರ್ಥಿಕ ಇಲಾಖೆಗಳೊಂದಿಗೆ ಸಮಾಲೋಚಿಸಲಾಗಿದೆ . ಅದರಂತೆ, ಯೋಜನೆ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗಳು ತಮ್ಮ ಸಹಮತಿಯನ್ನು 
ನೀಡಿರುತ್ತವೆ. ಅದರನ್ವಯ ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು, ಈಗ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಐ 164 ಎಸ್ಪಿಐ 2010 ಬೆಂಗಳೂರು, ದಿನಾಂಕ : 21.09.2010 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದಾಗಿ, ಸರ್ಕಾರವು ಈ ಕೆಳಕಂಡ ಅಂಶಗಳಿಗೆ ಅನುಮೋದನೆಯನ್ನು ನೀಡಿದೆ. 
1) ರಾಜ್ಯದಲ್ಲಿ ಹೊಸದಾಗಿ ಸ್ಥಾಪಿಸಲ್ಪಡುವ ಆಹಾರ ಸಂಸ್ಕರಣ ಘಟಕಗಳಲ್ಲಿ ಬಂಡವಾಳ ಹೂಡುವ ಯೋಜನೆಯನ್ನು ಅನುಷ್ಠಾನಗೊಳಿಸಲು 

ಕರ್ನಾಟಕ ರಾಜ್ಯ ಕೈಗಾರಿಕಾ ಬಂಡವಾಳ ಮತ್ತು ಅಭಿವೃದ್ಧಿ ನಿಗಮ ನಿಯಮಿತ ( ಕೆಎಸ್‌ಐಐಡಿಸಿ) ಸಂಸ್ಥೆಯನ್ನು “ನೋಡಲ್ ಏಜೆನ್ಸಿ ” 

( ಅನುಷ್ಠಾನಗೊಳಿಸುವ ಸಂಸ್ಥೆ ) ಎಂದು ತಕ್ಷಣದಿಂದ ಜಾರಿಗೆ ಬರುವಂತೆ ನೇಮಿಸಲಾಗಿದೆ. 
2) ಈ ಯೋಜನೆಯಡಿ ಲೆಕ್ಕ ಶೀರ್ಷಿಕೆ "4851- 00 -102 - 015" ರಡಿ ಒದಗಿಸಲಾಗಿರುವ ಅನುದಾನದಲ್ಲಿ ರೂ . 250 ಲಕ್ಷಗಳನ್ನು 

ಕೆಎಸ್‌ಐಐಡಿಸಿ ಸಂಸ್ಥೆಗೆ ಮೊದಲ ಕಂತಾಗಿ ಬಿಡುಗಡೆ ಮಾಡಲಾಗಿದೆ. 
3) ಈ ಆದೇಶಕ್ಕೆ ಲಗತ್ತಿಸಿರುವ ಯೋಜನೆಯ ಮಾರ್ಗದರ್ಶಿ ಸೂತ್ರ ಹಾಗೂ ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಎಫ್‌ಡಿ 886 

ವೆಚ್ಚ-100 ದಿನಾಂಕ: 19 . 08 .2010 ರಲ್ಲಿ ವಿಧಿಸಿರುವ ಷರತ್ತು ಮತ್ತು ನಿಬಂಧನೆಗಳನ್ನು ಅನುಸರಿಸತಕ್ಕದ್ದು. 

ವ್ಯವಸ್ಥಾಪಕ ನಿರ್ದೇಶಕರು, ಕೆಎಸ್ಐಐಡಿಸಿ ರವರು ಸ್ವೀಕೃತಿ ಪತ್ರದ ಮೇಲೆ ಕೈಗಾರಿಕಾಭಿವೃದ್ಧಿ ಆಯುಕ್ತರು ಹಾಗೂ ನಿರ್ದೇಶಕರು, ಕೈಗಾ 
ಮತ್ತು ವಾಣಿಜ್ಯ ಇಲಾಖೆ ರವರ ಮೇಲು ರುಜು ಪಡೆದು ಹಣವನ್ನು ಪಡೆಯತಕ್ಕದ್ದು . 

- ಈ ಆದೇಶವನ್ನು ಯೋಜನಾ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಪಿಡಿ 22 ಎಫ್ಆರ್ 2 2010 ದಿನಾಂಕ : 23.06 .2010 ಹಾಗೂ 
ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್ಡಿ 886 ವೆಚ್ಚ-100 ದಿನಾಂಕ: 19. 08.2010 ರಲ್ಲಿ ನೀಡಿರುವ ಅನುಮೋದನೆಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಆರ್ . ಚಂದ್ರಮ್ಮ 

ಪೀಠಾಧಿಕಾರಿ ( ತಾಂತ್ರಿಕ ಕೋಶ) ( ಪ್ರಭಾರ) 
ಪಿ.ಆರ್. 2531 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
COMMERCE & INDUSTRIES SECRETARIAT 


250 


Sub : Change of location for the project proposal of M /s Saheli Exports Pvt. Ltd . At Bidar District, 

Karnataka. 
Read : 1. Proceedings of the 22" SHLC C meeting held on 24 .05 .2010 . 

2 . Govt. Order No. Cl 205 SPI 2010 dated 02.06 .2010. 
Preamble : 

M /s Saheli Exports Pvt. Ltd . had proposed to establish a “ 70 MW Gas Based Power Plant" at Dhummonsur Village, 
Humnabad Taluk , Bidar District, with an investment of Rs . 350 crores, generating employment to about 58 persons . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೪೭ 


The proposal was approved by the State High Level Clearance Committee vide Proceedings read at (1 ) above and Govt. 
Order has been issued vide read at (2 ) above , accordingly . 

The company has now identified an alternate land in Sirkatnalli Village , Bidar Taluk and District for the project and requested 
for change of location . Land at the alternate location is converted for industrial-use,measuring 49 .19 acres in Sy. Nos . 66 / 1, 66 /2 , 67 , 
68 / A , 69, 70 , 72 , 78 & 79 /A of the above Village , which ahs been taken on lease from their associate company, M /s Maruthi 
Organics Ltd ., Hyderabad . 
Government has examined the request in detail and hence this order. 

GOVERNMENT ORDER NO. CI 205 SPI 2010 BANGALORE, DATED : 23.9.2010 
The Government is pleased to accord approval for change of location from Sy. No. 49 , Dhummonsur Village , Humnabad 
Taluk , Bidar District to Sy . Nos. 66 /1 , 66 /2 , 67 , 68 / A , 69 , 70 , 72 , 78 & 79/ A of Sirkatnalli Village, Bidar Taluk and District for 
establishment of a “ 70 MW Gas Based Power Plant" by M /s Saheli Exports Pvt. Ltd . Which is a converted land for non - agricultural 
industrial use , taken on lease from their associate company, M /s Maruthi Organics Ltd ., Hyderabad . 


By Order and in the name of the Governor of Karnataka , 

K . R . Chandramma 
Desk Officer (Technical cell) (1/0) 

Commerce & Industries Department 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 


P . R . 2532 


ವಿಷಯ : ಗ್ರಾಮೀಣ ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008 , ದಿ . 19 - 1- 2009, 

2 ) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿ . 30. 03 .2009 , 
3) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿ . 20 - 10 - 2009 , 
4) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿ. 29 - 10 - 2009. 
5) ಸರ್ಕಾರಿ ಆದೇಶ ಸಂಖ್ಯೆ ಮಾತಂಇ 39 ಅಚವಿ 2008, ದಿ. 11 - 02 - 2010 , 
6) ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 68 ಎಡಿಎಂ 2010, ದಿ. 03 - 07 - 2010 . 
7) ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 39 ಎಡಿಎಂ 2010 , ದಿ. 17 - 09 - 2010 
8) | ಅಪರ ವ್ಯವಸ್ಥಾಪಕ ನಿರ್ದೇಶಕರು ಕೆಬಿಟ್ , ಇವರ ಪತ್ರದ ಸಂಖ್ಯೆ:ಕೆಬಿಟ್/ಕೈ .ಉ . ಅ/ 

- ಗ್ರಾ .ಬಿಪಿಓ /22 /2010 -11, ದಿ . 6 - 9 - 2010. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರವು 1 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯುಳ್ಳ ತಾಲ್ಲೂಕು / ಹೋಬಳಿ ಕೇಂದ್ರ ಸ್ಥಳಗಳಲ್ಲಿ 
ಗ್ರಾಮಾಂತರ ಬಿ .ಪಿ . ಓ. ಕೇಂದ್ರಗಳನ್ನು ಸ್ಥಾಪಿಸುವ ಹೊಸ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಹಾಗೂ 100 ವ್ಯಕ್ತಿಗಳಿಗೆ ಕಡಿಮೆ ಇಲ್ಲದಂತೆ ನೇರ 
ಉದ್ಯೋಗವನ್ನು ನೀಡುವ ಗ್ರಾಮೀಣ ಬಿ. ಪಿ. ಓ. ಕೇಂದ್ರವು ರಾಜ್ಯ ಸರ್ಕಾರದಿಂದ ಆರ್ಥಿಕ ಬೆಂಬಲಕ್ಕೆ ಅರ್ಹವಾಗಿರುವ ಬಗ್ಗೆ ಆದೇಶ ಹೊರಡಿಸಲಾಗಿದೆ. 

ಮೇಲೆ ( 2)ರಿಂದ 5 ಮತ್ತು ( 7) ರಲ್ಲಿ ಓದಲಾದ ಆದೇಶಗಳಲ್ಲಿ 2008 - 09ನೇ ಸಾಲಿನಿಂದ ಇಲ್ಲಿಯವರೆಗೆ ರೂ . 520.00 ಲಕ್ಷಗಳನ್ನು ಗ್ರಾಮೀಣ 
ಬಿಪಿಓ ಕೇಂದ್ರಗಳನ್ನು ಸ್ಥಾಪಿಸಲು ಈಗಾಗಲೆ ಬಿಡುಗಡೆಮಾಡಿದೆ. 

ಮೇಲೆ ( 6) ರಲ್ಲಿ ಓದಲಾದ ದಿನಾಂಕ: 03 - 07 - 2010ರ ಆದೇಶದಲ್ಲಿ ಸದರಿ ಯೋಜನೆಯನ್ನು 2010 - 11ನೇ ಸಾಲಿಗೆ ಮುಂದುವರೆಸಲಾಗಿದ್ದು 
ಲೆಕ್ಕಶೀರ್ಷಿಕೆ “3451 - 00 - 090 -2 - 23 ಗ್ರಾಮೀಣ ಬಿ. ಪಿ. ಓ. ಗಳು - 059 ಇತರೆ ಖರ್ಚುಗಳು ” ಇದರಡಿಯಲ್ಲಿ ಒದಗಿಸಲಾಗಿರುವ ರೂ . 800 ಲಕ್ಷಗಳನ್ನು 
ವಿನಿಯೋಗಿಸುವ ಬಗ್ಗೆ ಅನುಮೋದಿಸಲಾಗಿದೆ. 

ಮೇಲೆ (8) ರಲ್ಲಿ ಓದಲಾದ ಕೆಬಿಟ್ಸ್ ಸಂಸ್ಥೆಯ ಅಪರ ವ್ಯವಸ್ಥಾಪಕ ನಿರ್ದೆಶಕರ ದಿನಾಂಕ: 06 - 09 - 2010ರ ಪತ್ರದಲ್ಲಿ ಒಟ್ಟು 20 ಗ್ರಾಮೀಣ 
ಬಿಪಿಓ ಕೇಂದ್ರಗಳನ್ನು ಸ್ಥಾಪನೆ ಮಾಡಲು ಇಲ್ಲಿಯವರೆಗೆ ಸರ್ಕಾರದಿಂದ ಮಂಜೂರಾತಿಯನ್ನು ಪಡೆಯಲಾಗಿದ್ದು ಅದರಲ್ಲಿ ಈಗಾಗಲೇ 16 ಕೇಂದ್ರಗಳನ್ನು 
ಸ್ಥಾಪನೆ ಮಾಡಿರುವ ಬಗ್ಗೆ ಉಲ್ಲೇಖಿಸುತ್ತಾ, ಉಳಿದ 4 ಕೇಂದ್ರಗಳನ್ನು ಸೆಪ್ಟೆಂಬರ್ 2010ರ ಮಾಹೆ ಸ್ಥಾಪನೆಮಾಡಿ ಕಾರ್ಯಾರಂಭಗೊಳಿಸಲು ಬಿಪಿಓ 
ಕೇಂದ್ರಗಳಿಗೆ ಆರ್ಥಿಕ ಬೆಂಬಲವನ್ನು ಬಿಡುಗಡೆ ಮಾಡುವ ಸಲುವಾಗಿ ರೂ . 300 .00 ಲಕ್ಷಗಳ ಅನುದಾನ ಬಿಡುಗಡೆ ಮಾಡಲು ಕೋರಿದೆ. ಸದರಿ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಮೇಲೆ (7) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ದಿನಾಂಕ: 17 - 09 -2010ರಂದು ರೂ . 100 ಲಕ್ಷಗಳನ್ನು ಬಿಡುಗಡೆ 
ಮಾಡಿದೆ. 2010 - 11ನೇ ಸಾಲಿನಲ್ಲಿ ಗ್ರಾಮೀಣ ಬಿಪಿಓಗಳ ಯೋಜನೆ ಅನುಷ್ಠಾನಕ್ಕಾಗಿ ಮತ್ತೆ ರೂ . 100 ಲಕ್ಷಗಳನ್ನು ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು 
ನಿರ್ಧರಿಸಿ , ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಐಟಿಡಿ 39 ಎಂಡಿಎ 2008 , ಬೆಂಗಳೂರು ದಿನಾಂಕ : 28 - 09 - 2010 
ಪ್ರಸ್ತಾವನೆಯಲ್ಲಿ ಹೇಳಿರುವ ಸಂದರ್ಭದಲ್ಲಿ ಸೀನಿಂಗ್ ಕಮಿಟಿಯ ಶಿಫಾರಸ್ಸಿನಂತೆ ಸರ್ಕಾರದಿಂದ ಅನುಮೋದಿಸಲ್ಪಟ್ಟ ಗ್ರಾಮೀಣ ಬಿಪಿಓ 
ಕೇಂದ್ರಗಳನ್ನು ಸ್ಥಾಪಿಸುವ ಸಲುವಾಗಿ ಆರ್ಥಿಕ ಬೆಂಬಲ ನೀಡಲು, 2010 - 11ನೇ ಸಾಲಿನ ಆಯವ್ಯಯದಲ್ಲಿ ಲೆಕ್ಕಶೀರ್ಷಿಕೆ “ 3451 - 00 - 090 - 2 - 23 
ಗ್ರಾಮೀಣ ಬಿ. ಪಿ. ಓ. ಗಳು - 059 ಇತರೆ ಖರ್ಚುಗಳು ” ಇದರಡಿಯಲ್ಲಿ ಒದಗಿಸಲಾಗಿರುವ ರೂ . 800 ಲಕ್ಷಗಳ ಅನುದಾನದಲ್ಲಿ ಮೇಲೆ ( 7) ರಲ್ಲಿ ಬಿಡುಗಡೆ 
ಮಾಡಲಾದ ಅನುದಾನವನ್ನು ಮುಂದುವರಿಸಿ ರೂ . 100 ಲಕ್ಷಗಳನ್ನು ( ರೂ . ನೂರು ಲಕ್ಷಗಳು ಮಾತ್ರ) ಕೆಬಿಟ್ಸ್ ಸಂಸ್ಥೆಗೆ ಬಿಡುಗಡೆ ಮಾಡಲು 
ನಿರ್ದೆಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಇವರಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಿದೆ. 


೪೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೆಶನಾಲಯ - ಇವರು ನಿರ್ದೇಶಕರು, 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ 
ಪ್ರಧಾನ ವ್ಯವಸ್ಥಾಪಕರು, ಕೆಬಿಟ್ ಇವರಿಗೆ ವಿತರಿಸತಕ್ಕದ್ದು . 

ಈ ವೆಚ್ಚವನ್ನು 2010 -11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451 - 00 -09 -2 - 23 ಗ್ರಾಮೀಣ ಬಿ . ಪಿ.ಓ.ಗಳು - 059 ಇತರೆ ಖರ್ಚುಗಳು” 
ಅಡಿಯಲ್ಲಿ ಪ್ರಸಕ್ತ ಸಾಲಿನಲ್ಲಿ ಒದಗಿಸಿರುವ ಅನುದಾನದಿಂದ ಭರಿಸತಕ್ಕದ್ದು. 

ನಿರ್ದೆಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಅನುದಾನದ ಬಳಕೆಯ ಬಗ್ಗೆ ಪ್ರಧಾನ ವ್ಯವಸ್ಥಾಪಕರು, 
ಕೆಬಿಟ್ಸ್ ಸಂಸ್ಥೆ ಇವರಿಂದ ( ಸಂಬಂಧಪಟ್ಟ ಗ್ರಾಮೀಣ ಬಿಪಿಓ ಕೇಂದ್ರಗಳಿಂದ ಉಪಯೋಗಿತಾ ದೃಢೀಕರಣ ಪತ್ರಗಳನ್ನು ವೆಚ್ಚ ಮಾಡಿದ ಅನುದಾನದ 
ವಿವರಗಳೊಂದಿಗೆ ಪಡೆದು) ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳ ಜೊತೆಗೆ ಪಡೆದು ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ:57: ವೆಚ್ಚ 2:2010 ದಿನಾಂಕ: 11.2.2010 ರಲ್ಲಿನ ಸಹಮತಿಯ ಮೇರೆಗೆ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಿ . ಕೃಷ್ಣಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಪಿ.ಆರ್. 2533 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
INFORMATION TECHNOLOGY, BIOTECHNOLOGY AND SCIENCE 

AND TECHNOLOGY SECRETARIAT 


Sub : Proposal for setting up of Bio IT Centre at IBAB, Bangalore release of grants . 
Read : 1) Government Order No. ITD 49 MDA 2008, Dated 31 -3 - 2010 

2) Government Order No.ITD 49 MDA 2008, Dated 24 -07-2010 . 

3) E -mail dated 28 -09 -2010 sent by the Director IBAB Bangalore . 
PREAMBLE : 

The contribution of Government of Karnataka for setting up of Bio IT Centre at IBAB campus in Biotech Park , Electronic City , 
I Phase , Bangalore with an outlay of Rs. 19.51 Crores (project approved by Govt. of India) spread over a period of 5 years , being Rs. 
5 .00 Crores , in the Government Order dated 31 -3 -2010 read at ( 1) above and the Government Order dated 24 -07 -2010 read at (2 ) 
above , Government of Karnataka have released Rs. 1.00 crore each during 2009 - 10 and 2010 - 11 , totally Rs. 2.00 Crores . 

The Director, IBAB in his e -mail read at (3) above has stated that repid progress has made towards setting up of the Bio IT 
Centre at IBAB and IBAB has already spent Rs. 2 crores released for the purpose . While stating that IBAB urgently requires funds for 
procurement of other items and for operational expenditure of the Bio- IT centre , the Director has requested to release at least Rs . 
1.00 Crore to take forward the project to fruition . 

It is therefore , considered necessary to release Rs . 1.00 crore to IBAB out of the balance amount available under the Head 
of Account “ 3451-00 -090 -2 -22 Institute of Bio - informatics and Applied Biotechnology (IBAB ) -100 - Financial Assistance / Relief 
(Plan )”, for setting up of Bio IT Facility during 2010 -11. Hence , the order. 

GOVERNMENT ORDER NO . ITD 49 MDA 2008 BANGALORE DATED : 30 -09 -2010 
In the circumstance explained in the preamble , Government in continuation of grants released vide Government Orders read 
at (1) & (2 ) above are pleased to accord approval for further release of Rs. 1.00 Crore (Rupees One Crore only ) to the Director, 
Institute of Bio -informatics and Applied Biotechnology ( IBAB ) for procurement of equipments , analysis infrastructure , operational and 
set-up cost and other items in respect of the Project (Bio - IT Research & Training Facility Project) through the Director of Information 
Technology and Biotechnology . 

The expenditure on this account shall be met out of the grants provided under Head of Account“ 3451- 00 -090 - 2- 22 Institute 
of Bio - informatics and Applied Biotechnology ( IBAB) - 100 -Financial Assistance / Relief (Plan )” for the year 2010 -11. 

The Administrative Officer , Directorate of Information Technology & Bio Technology Department shall draw the said grant 
from the Treasury duly countersigned by the Director, Information Technology & Biotechnology and disburse the amount. 

The Director, institute of Bio - informatics and Applied Biotechnology (IBAB) shall submit the Utilization Certificate in the 
prescribed format through the Director, Information Technology and Biotechnology , Bangalore . 

This order issues with the concurrence of Government Order No . FD 1 TFP 2008, dated 16- 5- 2008 . 


By Order and in the name of the Governor of Karnataka , 

M . V . Krishnamurthy 


Under Secretary to Government 
Information Technology , Biotechnology 
and Science and Technology Department 


P . R . 2534 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೭, ೨೦೧೧ 

೪೪೯ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ ಮತ್ತು ಪ್ರವಾಸೋದ್ಯಮ ಸಚಿವಾಲಯ 
ವಿಷಯ : 2006-07ನೇ ಸಾಲಿನ ಮಾಣಿಕ್ಯವೇಲು ಮ್ಯಾನಷನ್ ಕಟ್ಟಡದ ಬಾಡಿಗೆ ಹಣವನ್ನು ಪಾವತಿ ಮಾಡಲು 

ಹಣ ಮಂಜೂರು ಮಾಡುವ ಬಗ್ಗೆ, 
ಓದಲಾಗಿದೆ : ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೊನೆಗೊಂಡ ದಿನಾಂಕ: 18.08 .2010ರ ಪತ್ರ 

ಸಂಖ್ಯೆ ಕಸನಿ 65 ಕಲಾಗ್ಯಾಲರಿ 2006 -07 ( ಭಾಗ) 
ಪ್ರಸ್ತಾವನೆ : 

ನ್ಯಾಷನಲ್ ಗ್ಯಾಲರಿ ಆಫ್ ಮಾರ್ಡನ್ ಆರ್ಟ್ ಸಂಸ್ಥೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ 30 ವರ್ಷಗಳ ಅವಧಿಗೆ ಗುತ್ತಿಗೆ 
ಪಡೆಯಲಾಗಿದ್ದು ಮಾಣಿಕ್ಯವೇಲು ಮ್ಯಾನಷನ್ ಕಟ್ಟಡದ ಬಾಡಿಗೆಯನ್ನು ಪ್ರತಿ ವರ್ಷವು ಕರ್ನಾಟಕ ಗೃಹ ಮಂಡಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ 
ವತಿಯಿಂದ ಪಾವತಿಸುವುದರಿಂದ 2006 - 07ನೇ ಸಾಲಿನ ಕಟ್ಟಡದ ಬಾಡಿಗೆ ಬಾಲ್ಕು ರೂ . 30 ,91,812/ - ಗಳನ್ನು ಕರ್ನಾಟಕ ಗೃಹ ಮಂಡಳಿಗೆ ಪಾವತಿ 
ಮಾಡಬೇಕಾಗಿದ್ದು, ಬಾಕಿ ಉಳಿದಿರುತ್ತದೆ. ಆದುದರಿಂದ 2010 -11ನೇ ಸಾಲಿನ ಕ್ರಿಯಾಯೋಜನೆಯಲ್ಲಿ ಮಾಣಿಕ್ಯವೇಲು ಮ್ಯಾನಷನ್ ಕಟ್ಟಡದ ಬಾಡಿಗೆ 
ಹಣವನ್ನು ಪಾವತಿ ಮಾಡಲು ಲೆಕ್ಕಶೀರ್ಷಿಕೆ 2205 - 00 - 001 - 0 - 01 - 071 ( ಯೋಜನೆ) ಯಡಿ ಹಣದ ಲಭ್ಯತೆ ಇಲ್ಲದೇ ಇರುವುದರಿಂದ ಕಟ್ಟಡದ ಬಾಡಿಗೆ 
ಮೊತ್ತ ರೂ . 30,91,812 / - ಗಳನ್ನು ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇವರಿಗೆ ಪಾವತಿ ಮಾಡಲು ಲೆಕ್ಕಶೀರ್ಷಿಕೆ 

2205 - 00 
101 - 4 - 31- 059 (ಯೋಜನೆ) ಯಡಿ 18.08.2010ರ ಪತ್ರದಲ್ಲಿ ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಕಸಂವಾಪ್ರ 125 ಕಸನಿ 2009 ಬೆಂಗಳೂರು, ದಿನಾಂಕ : 29 .09.2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2006 - 07ನೇ ಸಾಲಿನ ಮಾಣಿಕ್ಯವೇಲು ಮ್ಯಾನಷನ್ ಕಟ್ಟಡದ ಬಾಡಿಗೆ ಹಣ 

ಮೂವತ್ತು ಲಕ್ಷ ತೊಂಭತ್ತೊಂದು ಸಾವಿರದ ಎಂಟನೂರ ಹನ್ನೆರಡು ಮಾತ್ರ) ಗಳನ್ನು ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು 
ಇವರಿಗೆ ಪಾವತಿ ಮಾಡಲು ನಿರ್ದೆಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರಿಗೆ ಸರ್ಕಾರದ ಮಂಜೂರಾತಿ ನೀಡಿದೆ. 
ಈ ವೆಚ್ಚವನ್ನು 2010 - 11ನೇ ಸಾಲಿನ ಆಯವ್ಯಯ ಲೆಕ್ಕಶೀರ್ಷಿಕೆ 2205 - 00 -101 - 4 -31 - 059 ( ಯೋಜನೆ) ಯಡಿ ಭರಿಸತಕ್ಕದ್ದು. 

ಇಲಾಖೆಯ ಟಿಪಣಿ ಸಂಖ್ಯೆ ಆಇ 1129 ವೆಚ್ಚ- 7 /2009, ದಿನಾಂಕ: 13.01.2010ರಲ್ಲಿ ನೀಡಿರುವ ಸಹಮತಿಯ 
ಮೇರೆಗೆ ಹಾಗೂ ಇಲಾಖಾ ಕಾರ್ಯದರ್ಶಿಗಳಿಗೆ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 1996, ದಿನಾಂಕ: 10 .07 .1996ರಲ್ಲಿ ಪ್ರತ್ಯಾಯೋಜಿಸಲಾದ 
ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಕೆ. ಭರರಾಜಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ ಮತ್ತು ಸಂಸ್ಕೃತಿ, ವಾರ್ತಾ 

ಮತ್ತು ಪ್ರವಾಸೋದ್ಯಮ ಇಲಾಖೆ 
ಪಿ .ಆರ್. 2535 

( ಆಡಳಿತ ಕನ್ನಡ) 


DEPARTMENT OF PERSONNEL & ADMINISTRATIVE REFORMS SECRETARIAT 


Sub 


: IPS ( Appointment by Promotion ) Regulations, 1955- declaration of equivalence in respect 

of auxiliary police services for selection to IPS -reg. 


PREAMBLE : 


As per rule 4 of Indian Police Service (Recruitment) Rules, 1954, recruitment to the IPS shall be made by both direct 
recruitment through competitive exam and also by promotion of eligible officers of State Police Serivce. The Indian Police Service 
(Appointment by Promotion ) Regulations , 1955 , contemplates the procedure for making promotions of eligible officers from the State 
Police Service. According to the definition given in rule 2 (1) of IPS (Appointment by Promotion ) Regulations, the Principal Police 
Service of a State means, a member of which normally holding charge of a subdivision of a District for the purposes of police 
administration and includes any other duly constituted police service functioning in a State, which is declared by the State 
Government to be equivalent thereto . Though , there are other police services generally known as auxiliary police service units duly 
constituted in the State , hitherto only the principal police service generally known as Civil Police is being considered for promotion to 
IPS and no other police service has been considered equivalent to the principal state police service in the State . As such , at present, 
there is no scope to induct officers of auxiliary police units into IPS . 

At present there is acute shortage of police personnel in the main police service , both in IPS and Non -IPS cadres. Also there 
is acute shortage of eligible State Police Officers for considering promotion to IPS . During this year, there are not enough officers to 
meet the requirement of the zone of consideration for promotion in the principal state police service against vacancies in IPS 
Promotion quota occurred during the year 2009 Therefore , the State Government has examined the need for considering officers of 
other units also , viz ., auxiliary police units for promotion to IPS during this year, as provided in the Regulation referred to above . Afrer 
detailed consideration , it is considered necessary to declare eligible officers of such auxiliary Police Units with distinguished service to 
be equivalent to the principal state police service. It is considered necessary to consider only such of the officers of outstanding merit 


Y30 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


231 - 


and ability and who have rendered distinguished service in the police auxiliary services for promotion to IPS , in order to maintain the 
standard of policing in the State . 
In the circumstances, it is ordered as follows: 

GOVERNMENT ORDER NO . DPAR 115 SPS 2010, BANGALORE, DATED : 01. 10. 2010 . 
In the circumstances explained in the preamble , the State Government in exercise of powers conferred under regulation 
2 (1)()) of the Indian Police Service (Appointment by Promotion ) Regulations, 1955 , hereby declare that the other police services 
constituted by the State Government viz, Police Wireless, Karnataka State Reserve Police and Karnataka Armed Police and the 
officers in these auxiliary units not below the grade of DY. SP viz ., (i) Deputy Superintendent of Police (Wireless), (ii) Assistant 
Commandant (KSRP ) and (iii) Deputy Superintendent of Police ( Armed) in these units are equivalent to that of Deputy Superintedent 
of Police (Civil) i. e. Principal Police Service for the purposes of promotion to IPS for the vacancies available for the year 2009 only . 
However, notwithstanding the above equivalence , it is also orderd that only eligible officers of outstanding merit and ability with 
distinguished service in these auxiliary police units of State Police Services shall be considered for promotion to IPS and for this 
purpose the officers proposed shall fulfill the following criteria : 

i) They should have completed at least 08 years of service in the grade of Deputy Superintendent or equivalent grade . 
ii) They must have consistently “outstanding or very good grading in the last 8 years Annual Performance Reports . 
iii) They should be recipients of the President of India s Police Medal for the meritorious service and Police Medal for the 

distinguisned service . 
The Principal Secretary to Government, Home Department shall determine interse seniority of eligible and suitable officers 
of these auxiliary units vis -a-vis interse seniority of civil police for the purpose of including them in the eligibility list and send suitable 
Proposals to DPAR in respect of eligible and suitable officers of civil police and auxiliary units who meet the eligibility criteria. 


By Order and in the name of the Governor of Karnataka, 

ASHOK P . ATRE 
Under Secretary to Government 

DP & AR (Services-4 ) 


P . R . 2536 


HORTICULTURE SECRETARIAT 


Sub : Release of State share for National Horticulture Mission (NHM ) programme during 

2010 - 11- reg. 
Read : 1) G .O .NO. HCD 32 HPP 2010 dated 16 .06 .2010 . 

2 ) Government of India letter No. 18 -89/2009-NHM dated 23.07.2010 . 
3) Letter of Director of Horticulture No . 202 /700 BSC 700 - 1/30 /2010 – 11 dated 

13.08 . 2010 . 
PREAMBLE : 

An amount of Rs . 2500.00 lakhs has been earmarked in the budget during 2010 -11 under the state sector Scheme namely , 
" State share for National Horticulture Mission " , Head of Account 2401- 00 - 800 - 2 -30 (plan ) towards the State share required for the said 
scheme. 

2. An amount of Rs. 1151.79 lakhs under the Head of Account 2401 -00 -800 -2 - 30 towards the matching State share of Rs . 
652 .59 lakhs during 2008 - 09 and Rs. 499. 20 lakhs during 2009-10 for implementation of National Horticulture Mission programmewas 
released to the Director of Horticulture vide Government Order read at (1 ) above as per details furnished below ; 

(Rs.In lakhs) 
Object Code 

Amount Released 
059 -Other Expenses 

200 . 00 
133 -Special Development Plan 

551.79 
422 - Special Component Plan 

200 . 00 
423 - Tribal Sub Plan 

200 . 00 
TOTAL 

1151.79 
3 . The Director of Horticulture has requested the Government vide his letter read at (3) above to release an amount of Rs . 
1980 .00 lakhs towards the matching State share for implementing the National Horticulture Mission programme during the year 2010 
11. However, Government of India has released an amount of Rs. 3525.00 lakhs as the first installment towards the Central share 
during 2010 - 11 vide Governmentof India letter read at (2 ) above . 

4 . The proposal of the Director of Horticulture for release of matching State share has been examined and hence this 
order. 

Government Order No . HCD 32 HPP 2010 Bangalore, Dated : 29 .09 .2010 
Government is pleased to release to the Director of Horticulture an amount of Rs. 622 .00 lakhs (Rupees Six Hundred and 
Twenty Two Lakhs only ) under the Head of Account 2401 -00 -800 -2- 30 towards the matching State share for implementation of 
National Horticulture Mission programme during 2010 -11 as below ; 


21- 0 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


830 


(Rs.In lakhs) 
Object Code 

Amount Released 
059 -Other Expenses 

124 .40 
133 - Special Development Plan 

248 .80 
422-Special Component Plan 

124 . 40 
423 - Tribal Sub Plan 

124 .40 
TOTAL 

622 . 00 
2 . This order is issued as per the delegation of powers vested with Secretaries vide Government Order No . FD 1 TFP 
2008 dated 16 .05 .2008 , Government Order No Ga 2 83 DEVO 2009 dated 06 . 06 . 2009 and Government Order No 62 1 83J V 
2010 dated 20. 04 .2010 . 

By Order and in the name of the Governor of Karnataka , 

B . C . PRAKASH 

Under Secretary to Government 
P . R . 2537 

Horticulture Department. 


FINANCE SECRETARIAT 
Subject : Procurement of works-use of Standard Tender Document- Revision -Rge. 
Read : 1. G .O . No.FD 9 PCL 2004 , dated : 06 .08 .2005 

2. G . O .No. FD 4 PCL 2008, dated : 14 . 10 . 2008 
PREAMBLE : 

In the Government Order read at (2 ) above, certain clauses of Standard Tender Document were modified to ease the 
difficulties expressed by Public Works Department in implementation of the Document prescribed vide Government Order read at (1 ) 
above. The Government Order dated 14 . 10 .2008 specifies that the Earnest Money Deposit may be in the form of Banker s Cheque / 
Demand Draft /Pay Order /cash or specified Small Saving Instruments. The Water Resources Department (Minor Irrigation ) has 
suggested to include Fixed Deposit Receipt (FDR) as one of the form of depositing Earnest Money Deposit. The proposal is examined 
and hence the following Order. 

GovernmentOrder No. FD 1 PCL 2010 , dated : 23 .09. 2010 
Under the circumstances explained in the preamble, in serial no . 08 , column 03 of Government Order dated 14. 10 .2008 the 
following shall be and shall always be read after the last word : 

‘or Fixed Deposit Receipt (FDR ) subject to following condition : 
(i) Maturity date of FDRs issued by the Bank should be beyond the expected date of finalization of the tender. 
( ii) A control mechanism should be adopted by the Tender Inviting Authority by keeping a register for entering the security 

maturity dates , amount and tender value , status of tender etc . to ensure that FDRs and othe security instruments do 
not mature before the expected date of finalisation of a tender. 


By Order and in the name of the Governor of Karnataka, 

H . SHEKHARAPPA 
Under Secretary to Government 
Finance Department (ProcurementCell) 


P . R . 2538 


INFRASTRUCTURE DEVELOPMENT SECRETARIAT 
Sub : New Schemes pertaining to Infrastructure Development Department in the budget for the 

year 2010 - 11-reg. 
Read : DO letter of Chief Secretary to Govt bearing No. PD 5 IMM 2010 (P ) dated 10 .05 .2010 . 
Preamble : 

Infrastructure in India should not become a capacity constraint to achieving 9 - 10 % growth rate in the economy; this is 
feasible when investments in infrastructure grows to about 8 - 9 % of the GDP compared to current level of 4 -5 % Public Private 
Partnership mode has become the fast track vehicle for implementation of infrastructure in Karnataka (proposals as declared through 
the New Infrastructure Policy 07 ). While encouraging PPPs . One of the constraints is inadequate shelf of bankable infrastructure 
projects that can be bid out to the private sector. Quality advisory services are fundamental to procuring affordable , value - for-money 
PPPs which require Project Development comprising of Conceptualisation , preparation of (pre ) feasibility reports, Detailed Project 
Report/Techno -Economic Feasibility Reports , advisory services for undertaking transaction among others (Marketing Communication ) 
etc. The time for project development is from concept to concessionaire taken at least 12 - 14 months. For providing financial support 
for quality Project development activities in Karnataka it is proposed to create a corpus fund under the name and style Karnataka 
Infrastructure Project Development Fund (KIPDF). 

The KIPDF s primary objective wound be to fund potential PPP projencts project development expenses including costs of 
engaging consultants and transaction advisors, thus increasing the quality and quantity of successful PPPs and allowing informed 


8389 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


200 - 0 


decision making by the Government. The KIPDF will assist projects that closely support the best practices in PPP project identification 
and preparation . Hence this order. 

GOVERNMENTORDER NO . IDD 61 ITS 2009 (P -1) BANGALORE DATED 01. 10 .2010 
Under the circumstances explained in the Preamble , Government is pleased to accord sanction for the establishment of 
KIPDF to assist the project development activities covering preparation of per-feasibility and feasibility reports , Detailed project report , 
Techno -economic feasibility reports , advisory services for undertaking transaction , inter alic , marketing and communication , in 
implementation of infrastructure projects, subject to the detailed operational guidelines to be issued in the due course of time. The 
detailed operational procedure pertaining to the operation of the KIPDF covering the composition of the fund , its role , the expenses 
covered , eligibility conditions funding sources, approval process and the organizational structures would be issued in the due course of 
time. 

This issues with the concurrence of the Planning Department vide U .O . Note bearing No . PD 20 FRO 2010 dated 
04 .05 .2010 and Finance Department vide U .O .Note bearing No. FD 793 Exp -1/ 10 dated 27 . 10 .2010 . 


By Order and in the name of the Governor of Karnataka , 

R . Shivalingaiah 
Under Secretary to Govt. PPP Cell, 
Infrastructure Development Department. 


P . R . 2539 


WATER RESOURCRCES DEPARTMENT SECRETARIAT 
Subject : According Administrative Approval to the Minor Irrigation Projects under Accelerated 

Irrigation Benefit Programme- Regarding . 
Read : Letter No . CEMI(S ) TA -2 / AE - 2/Mysore /AIBP /2010 -11/2559/Hassan /Mysore 

IA .I. B .P ./2010 /2559 , dt. 23.08. 2010 , from the Chief Engineer Minor Irrigation South 

Zone, Bangalore. 
PREAMBLE : 

As per the modified guidelines issued by the Government of India , Minor Irrigation schemes with potential ofmore than 50 
hectares which serve tribal areas and drought prone areas in the non -special category states are eligible for inclusion under 
Accelerated Irrigation Benefit Programme ( AIBP ) effective from December 2006 . Karnataka state is classified as one of the non 
special categry states. 81 taluks in the state are approved under Drought prone Area Programme (DPAP ). Minor Irrigation schemes 
with potentialmore than 50 hectares in these 81 taluks are eligible for inclusion undr Accelerated Irrigation Benefit Programme (AIBP ). 
Central Assistance will be in the form of Central Grant that will be 90 % of the project cost. The balance cost of the project will have to 
be borne by the State as state s share . 

Government of Karnataka has identified new Minor Irrigation Schemes in these taluks for seeking Government of India 
approval under AIBP . Finnce Department, Government of Karnataka has also approved the proposal of the Water Resources 
Department (Minor Irrigation ) for according approval to such schemes . The Chief Engineer, Minor Irrigation South Zone in the letter 
read above has requested for according administrative approval to the estimates of the works proposed under AIBP Accordingly the 
following scheme in DPAP taluk is being considered for accroding administrative approval . 
Head of Account : 4702-00 - 101- 1- 10 - 139 AIBP Major Works 

Amount Rs.in lakhs 
Name of the Scheme 

District Taluk Estimated Potential Cost 

cost Planned in Per 

Ha . На . 
Construction of Ogee weir across Chitradurga Chitradurga 65 .75 75 .00 

. 88 
halla and fixing of gates over Ogee 
weir dam at Shantivana Sirigere 
Total 

65 .75 


Government Order No . SANEEYEE 236 MASAVI 2009 ( 1) Bangalore , dated : 01. 10 . 2010 
In view of the above, the Administrative approval is hereby accorded for taking up the above work with an estimated cost 
totaling to Rs. 65 .75 lakhs (Rupees Sixty five lakhs and seventy five thousand only) subject to the following conditions. 


1. 
2 . 


Implementation of these projects should be taken up only after receipt ofnecessary approval from the GOI. 
The projects are to be completed with in a period of 2 years after receipt of approval of Government of India to these 
schemes . 
The funding of the scheme is in the ratio of 90 : 10 between the Central Govt and State Govt. 
The Central share is in the form of grant to the state. 
The projects will be implemented by the Water Resources Department (Minor Irrigation ) as per the KTPP act. 


4. 
5 . 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


8382 


6 . The implementation of the project shall adhere to the terms and conditions of the guidelines issued by the GOI. 
7 . The implementation of the project shallbe as per the required technical specifications and financial specifications as 

per the approval DPRS 
8 . Water users association shallbe formed for post construction maintenance and the scheme shall be handed over to the 

same after its construction for theO & M . 
The order is issued with the concurrence of Finance Department in their note No. PWD -890 -FC - 1 /2009 dated 09 . 12 .2009. 


By Order and in the Name of the Governor of Karnataka, 

RUDRAMURTHY 
Ex offico Under Secretary to Goverment 
Water Resources Department (Minor Irrigation ) 


P .R . 2540 


WATER RESOURCRCES DEPARTMENT SECRETARIAT 


1 . 54 


Subject : According Administrative Approval to the Minor Irrigation Projects under Accelerated Irrigation 

Benefit Programme-Regarding. 
Read : Letter No . CE /MI((N ) Zone /BJP /AE- 3/2010 -11/5337 , dt. 25 .09. 2010 from the Chief Engineer, Minor 

Irrigation Noth Zone , Bijapur. 
PREAMBLE : 

As per the modified guidelines issued by the Government of India , Minor Irrigation schemes with potential of more than 50 
hectares which serve tribal areas and drought prone areas in the non - special category states are eligible for inclusion under 
Accelerated Irrigation Benefit Programme (AIBP ) effective from December 2006 . Karnataka state is classified as one of the non 
special category states. 81 taluks in the state are approved under Drought prone Area Programme (DPAP ). Hence Minor irrigation 
schemes with potential more than 50 hectares in these 81 taluks are eligible for inclusion undr Accelerated Irrigation Benefit 
Programme (AIBP ). Central Assistance will be in the form of Central grant that will be 90 % of the project cost. The balance cost of the 
project will have to be borne by the State as state s share . 

Government of Karnataka has identified new Minor Irrigation Schemes in these taluks to seek a approval of Government of 
India under AIBP . Finnce Department, Government of Karnataka has also approved the proposal of the Water Resources Department 
(Minor Irrigation ) for according approval to such schemes . The Chief Engineer, Minor Irrigation Nouth Zone, Bijapur in the letter read 
above has requested for according administrative approval to the estimates of the works proposed under AIBP Accordingly the 
following scheme in DPAP taluk is being considered for accrding administrative approval. 
Head of Account : 4702-00 - 101- 1 - 10 - 139 AIBP Major Works 

Rs.in lakhs 
Name of the Project 

District Taluk Estimated Potential Cost 
cost Planned (in Per 
Ha .) 

На . 
(Rs . in 

Lakhs ) 
Construction of barrage across Dharawad Dharawad 117 .00 76 .00 
Uppina halla near Betageri village. 
Construction of barrage across Dodda Dharawad Hubil 

140 . 00 72. 00 1 .94 
halla near Byahatti village. 
Construction of barrage in between Dharawad Kalaghatagi 100 .00 52 . 00 1 . 92 
Rattigawada and Koliwada villages. 
Total 

357 .00 
Government Order No . SANEEYEE 236 MASAVI 2009 ( 2 ) Bangalore , dated : 01. 10 .2010 
In view of the above , the administrative approval is hereby accorded for taking up the above work with an estimated cost 
totaling to Rs. 357 .00 lakhs (Rupees Three hundred and fifty seven lakhs only) subject to the following conditions. 

1 . Implementation of these projects should be taken up only after receipt of necessary approval from the GOI. 
2 . The projects are to be completed with in a period of 2 years after receipt of approval of Government of India to these 

schemes . 
The funding of the scheme is in the ratio of 90 : 10 between the Central Govt and State Govt. 

The Central share is in the form of grant to the state . 
5 . The projects will be implemented by the Water Resources Department (Minor Irrigation ) as per the KTPP act. 
6 . The implementation of the project shall adhere to the terms and conditions of the guidelines issued by the GOI. 
7 . The implementation of the project shall be as per the required technical specifications and financial specifications as 

per the approval DPRs 
8 . Water users association shall be formed for post construction maintenance and the scheme shall be handed over to the 

same after its construction for the O & M . 
The order is issued with the concurrence of Finance Department in note No . PWD -890 -FC -1/ 2009 dated 09. 12.2009 . 

By Order and in the Name of the Governor of Karnataka , 

RUDRAMURTHY 

Ex offico Under Secretary to Goverment 
P . R . 2541 

Water Resources Department (Minor Irrigation ) 


3 


೪೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


HOME SECRETARIAT 

CORRIGENDUM 

No. HD : 22: EFS :2010 Bangalore, Date : 28/ 9/ 2010 
In item No. 8 of Sl.No.3 of Annexure to the GO No. HD 72 EFS 2009, dated : 25 /08 /2009, wherein financial powers have 
been delegated to various level of officers of the Police Department, against the entries “ To sanction the employment of unskilled part 
timemenials payable out of contingencies in subordinate offices of a totalperiod not exceeding 3 years vide Note 2 below Rule 7 and 
55 2 (b ) of MCE ” for the figures and word “ Rs. 2500 /- p .m appearing under columns 4 to 7 the words “ Rs. 2500 /- p .m per person ” shall 
be substituted. 

This order issues with the concurrence of Finance Department vide its Note No.FD 115 Expr. 11/2010 dated : 14 /09/2010 . 


By Order and in the Name of the Governor of Karnataka , 

B . M .Lakshminarayana 
Under Secretary to Government, 
Home Department, (Police Expenditure ) 


P . R . 2542 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆ. ಸು .ತರಬೇತಿ) ಶಾಖೆಗೆ ಒಂದು ಪ್ರಥಮ ದರ್ಜೆ ಸಹಾಯಕ 

ಹುದ್ದೆಯನ್ನು ಸೃಜಿಸುವ ಬಗ್ಗೆ. 
ಓದಲಾಗಿದೆ : 1 ) ಸರ್ಕಾರದ ಆದೇಶ ಸಂಖ್ಯೆ ಸಿಆಸುಇ 101 ಕೆಟಿಪಿ 05 , ದಿ . 5.9 .2006. 

2) ಕಡತ ಸಂಖ್ಯೆ ಸಿಆಸುಇ 157 ಇಆತ 2010. 
ಪ್ರಸ್ತಾವನೆ : 

ಭಾರತ ಸರ್ಕಾರದ ಆರ್ಥಿಕ ಮಂತ್ರಾಲಯದ ಆದೇಶ ಸಂಖ್ಯೆ ಎಫ್10 ( ಅಂಡ್) /ಎಫ್. ಸಿ. ಡಿ ./2005, ದಿನಾಂಕ: 14 .7.2006ರಲ್ಲಿ 12ನೇ ಆರ್ಥಿಕ 
ಆಯೋಗದ ಶಿಫಾರಸ್ಸಿನನ್ವಯ “State Specific needs pertaining to General Administration , including WAN and upgradation of Training 
Institutions” ಉದ್ದೇಶಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ 250 ಕೋಟಿಗಳ ಅನುದಾನವನ್ನು ಬಿಡುಗಡೆ ಮಾಡಿರುವುದರಿಂದ ಅದರಂತೆ ಸಿಆಸುಇ ( ಆಸು 
ತರಬೇತಿ) ಶಾಖೆಯು ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲು ಮೇಲೆ (1) ರಲ್ಲಿ ಓದಲಾದ ಆದೇಶವನ್ನು ಹೊರಡಿಸಿದೆ. ಮೇಲೆ ( 2) ರಲ್ಲಿ ಓದಲಾದ 
ಕಡತ ಸಂಖ್ಯೆ ಸಿಆಸುಇ 157 ಇಆತ 2010ರಲ್ಲಿ ಆ ಶಾಖೆಯ ಹಣಕಾಸು ವಿಷಯಕ್ಕೆ ಸಂಬಂಧಿಸಿದಂತೆ 9 ಲೆಕ್ಕಶೀರ್ಷಿಕೆಗಳನ್ನು ನಿರ್ವಹಿಸಲಾಗುತ್ತಿದೆ ಮತ್ತು 
ಇದಲ್ಲದೆ 12ನೇ ಮತ್ತು 13ನೇ ಆರ್ಥಿಕ ಆಯೋಗದ ವಿಷಯಗಳು ರಾಷ್ಟ್ರೀಯ ತರಬೇತಿ ನೀತಿ. ಚಾಲೆಂಜ್ ಪಂಡ್, ವಿದೇಶ ಅಧ್ಯಯನ ಯೋಜನೆ , 
ಪ್ರಧಾನ ಮಂತ್ರಿಗಳ ಪ್ರಶಸ್ತಿ ಯೋಜನೆ ಮತ್ತು ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದ ಪ್ರಶಸ್ತಿ ಮುಂತಾದ ವಿಷಯಗಳಲ್ಲಿ ಲೆಕ್ಕಪತ್ರ ಸಮನ್ವಯ 
ವಿಷಯಗಳನ್ನು ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸುತ್ತಾ, ಈ ವಿಷಯಗಳನ್ನು ನಿರ್ವಹಿಸಲು ರಾಜ್ಯಲೆಕ್ಕಪತ್ರ ಇಲಾಖೆಯಿಂದ ತುಂಬಬಹುದಾದ ಲೆಕ್ಕ 
ಅಧೀಕ್ಷಕರು / ಒಬ್ಬ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರ ಹುದ್ದೆಯನ್ನು ಸೃಜಿಸುವುದು ಅವಶ್ಯಕವಾಗಿದೆ ಎಂದು ತಿಳಿಸಿ ಪ್ರಸ್ತಾವನೆ ಸಲ್ಲಿಸಿದೆ. ಈ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 201 ಆಸಸೇ 2010 , ಬೆಂಗಳೂರು, ದಿನಾಂಕ : 01 - 10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮತ್ತು ಅಡಳಿತ ಸುಧಾರಣೆ ( ಆಡಳಿತ ಸುಧಾರಣೆ ತರಬೇತಿ) ಶಾಖೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರಾಜ್ಯ ಲೆಕ್ಕಪತ್ರ ಇಲಾಖೆಯಿಂದ ನಿಯೋಜನೆ ಮೇರೆಗೆ ತುಂಬಬಹುದಾದ ಒಂದು 
ಎನ್‌ಕೆಡರ ಪ್ರಥಮ ದರ್ಜೆ ಲೆಕ್ಕ ಸಹಾಯಕ (ವೇತನ ಶ್ರೇಣಿ ರೂ . 7275 - 13350) ಹುದ್ದೆಯನ್ನು ಸೃಜಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 695 ವೆಚ್ಚ 12 /2010 . ದಿನಾಂಕ : 2 .9 .2010ರಲ್ಲಿ ಮಿತವ್ಯಯ ಆದೇಶವನ್ನು 
ಸಡಿಲಿಸಿ ನೀಡಿರುವ ಸಹಮಿತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುಕ್ಕಿಣಿ ದಿವಾಕರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ 
ಪಿ . ಆರ್ , 2543 

ಆಡಳಿತ - ಎ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 


ವಿಷಯ : ಶ್ರೀಮತಿ ಎಸ್. ಬಿ .ಗಂಗಮ್ಮ , ಮೇಲ್ವಿಚಾರಕಿ , ಚಾಮರಾಜ ಮೊಹಲ್ಲಾ ಸರ್ಕಲ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ 

ಕಛೇರಿ, ಉದಯಗಿರಿ , ಮೈಸೂರು ಇವರ ವಿರುದ್ಧ ಇಲಾಖಾ ವಿಚಾರಣೆ ನಡೆಸುವ ಬಗ್ಗೆ. 
ಓದಲಾಗಿದೆ : ಶ್ರೀ ಎಸ್.ಕೆ. ವಂಟಗೋಡಿ, ಉಪ ನಿಬಂಧಕರು, ತನಿಖೆ - 4 ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ಪತ್ರ 

ಸಂಖ್ಯೆ: Compt/ Uplok/ Mys- 705/ 2008/DDRE -4 ದಿನಾಂಕ: 20 - 03 - 2009 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಉಪನಿಬಂಧಕರು, ತನಿಖಾ- 4, ಕರ್ನಾಟಕ ಲೋಕಾಯುಕ್ತ ಇವರು ದಿನಾಂಕ: 20 - 03 - 2009 ರ 
ಪತ್ರದೊಂದಿಗೆ ಉಪಲೋಕಾಯುಕ್ತ ತನಿಖಾ ವರದಿಯನ್ನು ಲಗತ್ತಿಸುತ್ತಾ , ಶ್ರೀಮತಿ ಎಸ್. ಬಿ. ಗಂಗಮ್ಮ , ಮೇಲ್ವಿಚಾರಕಿ , ಚಾಮರಾಜ ಮೊಹಲ್ಲಾ ಸರ್ಕಲ್ , ಶಿಶು 
ಅಭಿವೃದ್ಧಿ ಯೋಜನಾಧಿಕಾರಿ, ಕಛೇರಿ, ಉದಯಗಿರಿ , ಮೈಸೂರು ಇವರ ವಿರುದ್ದ ದೀರ್ಘ ದಂಡನೆಯನ್ನು ನೀಡುವಂತಹ ಕೆ. ಸಿ.ಎಸ್.ಆರ್. ( ಸಿಸಿಎ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೫೫ 


ನಿಯಮವಳಿಗಳು) 1957 ನಿಯಮ 14( ಎ) ರಡಿ ಇಲಾಖಾ ವಿಚಾರಣೆಯನ್ನು ಸಮಕ್ಷಮ ಪ್ರಾಧಿಕಾರವು ನಡೆಸಿ ಕೈಗೊಂಡ ಕ್ರಮದ ಬಗ್ಗೆ ವರದಿ 
ಮಾಡುವಂತೆ ಕೋರಿರುತ್ತಾರೆ. ಶ್ರೀಮತಿ ಎಸ್. ಬಿ.ಗಂಗಮ್ಮ , ಮೇಲ್ವಿಚಾರಕಿ, ಇವರು ಶ್ರೀಮತಿ ಶಾಂತಮ್ಮ ರವರಿಂದ ದಿನಾಂಕ: 12-10 - 2006 ರಂದು 
ರೂ .2000/ - ಗಳ ಲಂಚವನ್ನು ಒತ್ತಾಯಿಸಿ ಪಡೆಯುತ್ತಿದ್ದಾಗ ಲೋಕಾಯುಕ್ತರ ಬಲೆಗೆ ಸಿಲುಕಿ ಬಿದ್ದಿದ್ದಾರೆ . ಲೋಕಾಯುಕ್ತವು ಪ್ರಾರಂಭಿಕ ತನಿಖೆಯನ್ನು 
ಜರುಗಿಸಿ ಸದರಿಯವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ( ಸಂಖ್ಯೆ:16 / 2006 ) ಲಂಚ ನಿರೋಧಕ ಕಾಯ್ದೆ 1957 ಪರಿಚ್ಛೇದ 7, 13 (1) R/W 13( 2) 
ಹೂಡಿರುತ್ತಾರೆ. ಪ್ರಾರಂಭಿಕ ತನಿಖೆಯ ನಂತರ ಆಪಾದಿತರ ವಿರುದ್ಧ ಇಲಾಖಾ ವಿಚಾರಣೆಯನ್ನು ನಡೆಸಬಾರದೇಕೆ ಎಂದು ನೋಟೀಸ್ ನೀಡಿದ್ದು, ಸದರಿ 
ನೋಟೀಸಿಗೆ ಆಪಾದಿತರು ದಿನಾಂಕ:16 -10 - 2008ರ ಪತ್ರದಲ್ಲಿ ಉತ್ತರವನ್ನು ನೀಡಿರುತ್ತಾರೆ. ಈ ಉತ್ತರದಲ್ಲಿ ಪ್ರಕರಣದಲ್ಲಿ ಇರುವ ಅಂಶಗಳನ್ನು 
ನಂಬಲಾಗದಂತಹ ಯಾವುದೇ ತೃಪ್ತಿಕರ ಆಧಾರವನ್ನು ಆಪಾದಿತರು ನೀಡಿಲ್ಲವಾದುದರಿಂದ ಅವರ ಉತ್ತರವನ್ನು ಲೋಕಾಯುಕ್ತವು ಒಪ್ಪಿರುವುದಿಲ್ಲ. 
ಪ್ರಕರಣದ ಪ್ರಾರಂಭಿಕ ತನಿಖೆಯಲ್ಲಿ ಸಂಗ್ರಹಿಸಲಾದ ಸಾಕ್ಷಾಧಾರಗಳನ್ನು ಅವಲೋಕಿಸಿದಾಗ ಆಪಾದಿತರು ಶ್ರೀಮತಿ ಶಾಂತಮ್ಮ ರವರಿಂದ ರೂ . 2000/ - ಗಳ 
ಲಂಚವನ್ನು ಒತ್ತಾಯಿಸಿ ಪಡೆದಿರುವುದು ಮೇಲ್ನೋಟಕ್ಕೆ ದೃಢಪಟ್ಟಿದ್ದು, ಇದರಿಂದಾಗಿ ಆಪಾದಿತರು ಸರ್ಕಾರಿ ನೌಕರರಾಗಲು ಅನರ್ಹಗೊಳ್ಳುವಂತಹ 
ದುರ್ನಡತೆಯನ್ನು ಎಸಗಿದ್ದಾರೆ. ಆದುದರಿಂದ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ 1957 ಪರಿಚ್ಛೇಧ 12( 3) ಪ್ರಕಾರ ಮಾನ್ಯ ಉಪಲೋಕಾಯುಕ್ತರು 
ಆಪಾದಿತರ ವಿರುದ್ದ ಕೆ. ಸಿ.ಎಸ್. ಆರ್ . (ಸಿಸಿಎ ನಿಯಮಾವಳಿಗಳು) ನಿಯಮ 14 ( ಎ) ರನ್ವಯ ದೀರ್ಘ ದಂಡನೆಯನ್ನು ವಿಧಿಸಲು ಅನುಕೂಲವಾಗುವಂತೆ 
ಇಲಾಖಾ ವಿಚಾರಣೆಯನ್ನು ಸಕ್ಷಮ ಪ್ರಾಧಿಕಾರವು ನಡೆಸಬೇಕೆಂದು ಶಿಫಾರಸ್ಸು ಮಾಡಿರುತ್ತಾರೆ. 
ಕೆ.ಸಿ.ಎಸ್. ಆರ್ . ( ಸಿಸಿ ನಿಯಮಾವಳಿಗಳು ) ನಿಯಮ 14( ಎ) ರಡಿ ಈ ಪ್ರಕರಣದಲ್ಲಿ ಎಲ್ಲಾ ಸಾಕ್ಷಾಧಾರಗಳು ಲೋಕಾಯುಕ್ತರ ಬಳಿ 

ಕಾರಣೆ ಪ್ರಕ್ರಿಯೆಯನ್ನು ಉಪ ಲೋಕಾಯುಕ್ತಕ್ಕೆ ವಹಿಸಿ ಆದೇಶ ಹೊರಡಿಸುವುದು ಸೂಕ್ತವೆಂದು ಭಾವಿಸಿ, ಅದರಂತೆ ಈ 
ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 179 ಎಸ್‌ಜೆಡಿ 2009 ಬೆಂಗಳೂರು, ದಿನಾಂಕ : 29 - 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ವಾಸ್ತವಾಶಂಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಎಸ್. ಬಿ . ಗಂಗಮ್ಮ , ಮೇಲ್ವಿಚಾರಕಿ, ಚಾಮರಾಜ ಮೊಹಲ್ಲಾ ಸರ್ಕಲ್, ಶಿಶು 
ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಛೇರಿ, ಉದಯಗಿರಿ, ಮೈಸೂರು ಇವರ ವಿರುದ್ಧ ಕರ್ನಾಟಕ ಲೋಕಾಯುಕ್ತರ ಕಾಯ್ದೆ 1957 ಪರಿಚ್ಛೇದ 12 ( 3) ಪ್ರಕಾರ 
ಕಠಿಣ ದಂಡನೆಯನ್ನು ವಿಧಿಸಲು ಅನುಕೂಲವಾಗುವಂತೆ ಇಲಾಖಾ ವಿಚಾರಣೆಯನ್ನು ನಡೆಸಲು ಕೆ. ಸಿ.ಎಸ್‌ .ಆರ್‌. ( ಸಿಸಿಎ ನಿಯಮಾವಳಿಗಳು) ನಿಯಮ 
14( ಎ) ರಡಿ ಉಪ ಲೋಕಾಯುಕ್ತಕ್ಕೆ ವಹಿಸಿ ಆದೇಶಿಸಿದೆ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು , 
ಪಿ . ಆರ್. 2544 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಗದಗ ಜಿಲ್ಲೆಯ ಬಾಲನ್ಯಾಯ ಮಂಡಳಿಯ ಮುಂದೆ ಬರುವ ಮಕ್ಕಳನ್ನು ಧಾರವಾಡ 

ವೀಕ್ಷಣಾಲಯದಲ್ಲಿ ಇರಿಸುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 88 ಮಭಾಬ 2009 , ಬೆಂಗಳೂರು, ದಿನಾಂಕ: 

04 -11 - 2009 . 
2) ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ , ಬೆಂಗಳೂರು, ಇವರ ಪತ್ರ ಸಂಖ್ಯೆ. 

ಮಮಅಇ/ಪಿಡಿಎಂ/ ಪ .ಅ - 2 /8 /06 - 07, ದಿನಾಂಕ : 16 - 12 - 2009 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಸಂಖ್ಯೆ (1) ರ ಸರ್ಕಾರಿ ಆದೇಶದಲ್ಲಿ ದಿನಾಂಕ: 01 -10 - 2008ರ ಸರ್ಕಾರಿ ಆದೇಶದಲ್ಲಿ ಬಾಲನ್ಯಾಯ ( ಮಕ್ಕಳ ರಕ್ಷಣೆ 
ಮತ್ತು ಪೋಷಣೆ) ಅಧಿನಿಯಮ , 2000 ರಡಿಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿನ ಸ್ವೀಕಾರ ಕೇಂದ್ರವನ್ನು ಹುದ್ದೆಗಳ ಸಹಿತ ಅಧಿಕಾರ 
ವ್ಯಾಪ್ತಿಯನ್ನೊಳಗೊಂಡಂತೆ ಗದಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ನಿಮಿತ್ತ ವೀಕ್ಷಣಾಲಯವನ್ನಾಗಿ ಪರಿವರ್ತಿಸಲು ನೀಡಲಾದ ಮಂಜೂರಾತಿಯನ್ನು 
ರದ್ದುಗೊಳಿಸಿ ಸದರಿ ಸ್ವೀಕಾರ ಕೇಂದ್ರವನ್ನು ಈ ಹಿಂದೆ ಮಂಜೂರಾದ ಹುದ್ದೆಗಳೊಡನೆ ಶಿವಮೊಗ್ಗ, ಜಿಲ್ಲೆಯಲ್ಲಿಯೇ ಮುಂದುವರೆಸಲು ಆದೇಶಿಸಲಾಗಿದೆ. 

ಮೇಲೆ ಓದಲಾದ ಕ್ರಮಸಂಖ್ಯೆ ( 2) ರ ನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು, ಇವರ ಪತ್ರದಲ್ಲಿ 
ಬಾಲನ್ಯಾಯ ಕಾಯ್ದೆಯನ್ವಯ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ವೀಕ್ಷಣಾಲಯ ಕಾರ್ಯನಿರ್ವಹಿಸಬೇಕಾಗಿದ್ದು, ಬಾಲನ್ಯಾಯ ಮಂಡಳಿಯ ಮುಂದೆ 
ಬರುವ ಮಕ್ಕಳನ್ನು ಗದಗ ಜಿಲ್ಲೆಗೆ ಸಮೀಪವಿರುವ ಹಾಗೂ ಮಕ್ಕಳಿಗೆ ಅನುಕೂಲವಾಗುವಂತೆ ಹಾವೇರಿ ಅಥವಾ ಧಾರವಾಡ ವೀಕ್ಷಾಣಾಲಯಗಳಲ್ಲಿ 
ಇರಿಸಲು ಆದೇಶ ಹೊರಡಿಸಲು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ್ದು ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 88 ಮಭಾಬ 2009 ಬೆಂಗಳೂರು, ದಿನಾಂಕ : 28 - 09 - 2010 
ಮೇಲಿನ ಪ್ರಸ್ತಾವನೆಯ ಹಿನ್ನೆಲೆಯಲ್ಲಿ ಬಾಲನ್ಯಾಯ ( ಮಕ್ಕಳ ಪಾಲನೆ ಮತ್ತು ಪೋಷಣೆ) ಅಧಿನಿಯಮ, 2000 ರನ್ವಯ ಬಾಲನ್ಯಾಯ 
ಮಂಡಳಿ ಧಾರವಾಡ ಇದರ ಅಧಿಕಾರ ವ್ಯಾಪ್ತಿಯನ್ನು ಗದಗ ಜಿಲ್ಲೆಯ ಪ್ರಕರಣಗಳಿಗೆ ವಿಸ್ತರಿಸಿ ಮಂಜೂರಾತಿ ನೀಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್.ಎನ್.ಕೃಷ್ಣಕುಮಾರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಪಿ . ಆರ್. 2545 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ 


೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಭಾಗ - ೧ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಶ್ರೀಮತಿ ಕನಕಾಂಬುಜ ನಿವೃತ್ತ ಉಪನಿರ್ದೇಶಕರು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಚಿಕ್ಕಮಗಳೂರು 

ಇವರು ನೀಡಿರುವ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಶಿಸ್ತು ಕ್ರಮದ ಕುರಿತು ಆದೇಶ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಮಮಇ 254 ಎಸ್‌ಜೆಡಿ 96 ದಿ : 27 - 02 - 2002 

2 . ಜಿಲ್ಲಾಧಿಕಾರಿಗಳು ಹಾಗೂ ಅಯಕ್ಷಕರು, ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿ, ತುಮಕೂರು ರವರ ಆದೇಶ 

ಸಂಖ್ಯೆ: ಜಿಸಕಹ/ಸಿಂಧುತ್ವ/ ಸಿಆರ್ -5/ 01 - 02 ದಿ: 27 -09 - 2002 
3. ಸರ್ಕಾರದ ಕಾರಣ ಕೇಳುವ ನೋಟೀಸ್ ಸಂಖ್ಯೆ: ಮಮಇ 427 ಎಸ್‌ಜೆಡಿ 2003 ದಿ: 16 -09 - 2003 
4. ಶ್ರೀಮತಿ ಕನಕಾಂಬುಜ ರವರು ಸರ್ಕಾರದ ನೋಟೀಸಿಗೆ ದಿ. 03 - 10 - 2003 ರಂದು ನೀಡಿದ ಹೇಳಿಕೆ 
5. ಕರ್ನಾಟಕ ಉಚ್ಚ ನ್ಯಾಯಾಲಯ ರಿಟ್ ಅರ್ಜಿ ಸಂಖ್ಯೆ: 41694 /2002 ( ಜಿಎಂ - ಸಿಸಿ) ದಿ: 23 - 03 - 2004ರ 

ತೀರ್ಪು. 
6. Appilate authority and Director Schedule tribe, ಬೆಂಗಳೂರು ರವರ ಆದೇಶ ಸಂಖ್ಯೆ 
* ಡಿಎಸ್‌ಎ / ಅಪೀಲ್/ 7 /2004 - 05 ದಿ : 27 - 06 - 2005 

ಅಧೀನ ಕಾರ್ಯದರ್ಶಿ , ಸಮಾಜ ಕಲ್ಯಾಣ ಇಲಾಖೆ, ರವರ ಅನಧಿಕೃತ ಟಿಪ್ಪಣಿ ಸಂಖ್ಯೆ ಸಕಇ 135 ಎಸ್‌ಎಡಿ 

2007 ದಿ: 03 - 12 -2007 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ದಿ: 27 - 02 - 2002 ಆದೇಶದಲ್ಲಿ ಶ್ರೀಮತಿ ಕನಕಾಂಬುಜ ಹಿಂದಿನ ಸಹಾಯಕ ನಿರ್ದೇಶಕರು, 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ನಂತರ (ನಿಯೋಜನೆ) ಮೇಲೆ ಅಂಗವಿಕಲರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಇವರು ಪರಿಶಿಷ್ಟ ಪಂಗಡದ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ನೀಡಿ ಸರ್ಕಾರಿ ಸೇವೆ ಪಡೆದಿದ್ದಾರೆನ್ನಲಾದ ಆರೋಪಕ್ಕೆ ಸಂಬಂಧಿಸಿದಂತೆ ನಿವೃತ್ತ ಜಿಲ್ಲಾ 
ಮತ್ತು ಸೆಷನ್ ನ್ಯಾಯಾಧೀಶರಿಂದ ಇಲಾಖಾ ವಿಚಾರಣೆ ನಡೆಸಿ ಅವರ ಮೇಲಿನ ಆರೋಪ ವಿಚಾರಣೆಯಿಂದ ಸಾಬೀತಾಗಿಲ್ಲದ ಕಾರಣ ವಿಚಾರಣಾ 
ವರದಿಯನ್ನು ಸರ್ಕಾರವು ಒಪ್ಪಿಕೊಂಡು ಶ್ರೀಮತಿ ಕನಕಾಂಬುಜ ಸಹಾಯಕ ನಿರ್ದೆಶಕರು, ಇವರ ಮೇಲಿನ ಆರೋಪಗಳಿಂದ ಮುಕ್ತಿಗೊಳಿಸಿದೆ. 

ಮೇಲೆ ಕ್ರಮಾಂಕ ( 2) ರಲ್ಲಿ ಓದಲಾದ ದಿ: 27 - 09 - 2007ರ ಆದೇಶದಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷಕರು, ಜಿಲ್ಲಾ ಜಾತಿ ಪರಿಶೀಲನಾ 
ಸಮಿತಿ, ತುಮಕೂರು ರವರು ದಿ: 27 - 09 - 2002 ರಂದು ನಡೆದ ಜಾತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಶ್ರೀಮತಿ ಕನಕಾಂಬುಜ ಬಿನ್ 
ಎಸ್.ವಿಶ್ವಾಸಪ್ಪ, ತುಮಕೂರು ಟೌನ್ ಇವರ ಪೂರ್ವಾಜರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದುವುದಕ್ಕಿಂತ ಮುಂಚಿತವಾಗಿ ಪರಿಶಿಷ್ಠ ವರ್ಗದ 
ನಾಯಕ ಜಾತಿಗೆ ಸೇರಿದ್ದಾರೆಂಬುದಕ್ಕೆ ಯಾವುದೇ ನಿಖರವಾದ ದಾಖಲಾತಿಗಳನ್ನು ಒದಗಿಸಿಲ್ಲದ ಕಾರಣ ಇವರು ಪರಿಶಿಷ್ಟ ವರ್ಗದ ನಾಯಕ 
ಜಾತಿಯವರೆಂದು ಪರಿಗಣಿಸಲು ಬರುವುದಿಲ್ಲವೆಂದು ತೀರ್ಮಾನಿಸಿ ಆದೇಶಿಸಿರುತ್ತಾರೆ. 

ಮೇಲೆ ಕ್ರಮಾಂಕ ( 3) ರಲ್ಲಿ ಓದಲಾದ ಸರ್ಕಾರದ ದಿ: 16 - 09 -2003ರ ಕಾರಣ ಕೇಳುವ ನೋಟೀಸಿನಲ್ಲಿ ಶ್ರೀಮತಿ ಕನಕಾಂಬುಜ ಇವರು 
ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಕೆಲಸ ಪಡೆದಿರುವ ಬಗ್ಗೆ ವಿಧಾನಸಭೆಯ ಭರವಸೆ ಸಮಿತಿಯಲ್ಲಿ ಈ ವಿಷಯ ಚರ್ಚೆಗೆ ಬಂದಿರುವುದರಿಂದ ಶ್ರೀಮತಿ 
ಕನಕಾಂಬುಜ ಇವರು ದಿ: 04 - 11- 1980 ರಲ್ಲಿ ಪರಿವೀಕ್ಷಣಾಧಿಕಾರಿ ದರ್ಜೆ - 2 ರ ಹುದ್ದೆಗೆ ಕರ್ನಾಟಕ ಲೋಕ ಸೇವಾ ಆಯೋಗಕ್ಕೆ ಆಯ್ಕೆ ಹೊಂದುವಾಗ 
ದಿ: 26 -10 -1979 ರಂದು ಆಗಿನ ತುಮಕೂರು ತಹಶೀಲ್ದಾರ್ ರವರು ನೀಡಿರುವ ಪರಿಶಿಷ್ಟ ಪಂಗಡ (ನಾಯಕ ಜಾತಿ) ಎಂದು ನೀಡಿದ ದೃಢೀಕರಣ 
ಪತ್ರದ ಆಧಾರದ ಮೇಲೆ ಮೀಸಲಾತಿ ಪಡೆದು ಸುಳ್ಳು ದಾಖಲೆ ನೀಡಿ ಕೆಲಸಕ್ಕೆ ಸೇರಿರುವಿರಿ ಎಂಬುದಾಗಿ ಹಾಗೂ ದಿ : 27 - 09 - 2002 ರಂದು 
ಜಿಲ್ಲಾಧಿಕಾರಿಗಳು, ತುಮಕೂರು ರವರು ನಡೆಸಿದ ಜಾತಿ ಪರಿಶೀಲನಾ ಸಮಿತಿ ಸಭೆಯಲ್ಲಿ ನೀವು ಹಾಜರಾಗದೆ ದಾಖಲಾತಿಗಳನ್ನು ಒದಗಿಸಿಲ್ಲದ ಕಾರಣ 
ನೀವು ಪರಿಶಿಷ್ಟ ವರ್ಗದ ನಾಯಕ ಜಾತಿಯವರೆಂದು ಪರಿಗಣಿಸಲು ಬರುವುದಿಲ್ಲವೆಂದು ತಿಳಿಸಿರುವ ಹಿನ್ನೆಲೆಯಲ್ಲಿ ಅವರಿಗೆ ನೋಟೀಸ್ ನೀಡಲಾಗಿತ್ತು. 

ಮೇಲೆ ಕ್ರಮಾಂಕ (4) ರಲ್ಲಿ ಓದಲಾದ ಶ್ರೀಮತಿ ಕನಕಾಂಬುಜ ರವರ ಹೇಳಿಕೆಯಲ್ಲಿ ತಾನು ಕ್ರಿಸ್ಟಿಯನ್ ಆಗಿದ್ದಾಗ್ಯೂ ಸಹ ತಮ್ಮ ಪೂರ್ವಜರು 
ಪರಿಶಿಷ್ಟ ವರ್ಗದ ನಾಯಕ ಪಂಗಡದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದಿದ್ದರೂ ಕೂಡ ನಾನು ಪರಿಶಿಷ್ಟ ವರ್ಗದ ನಾಯಕ ಜಾತಿಗೆ ಸೇರಿರುವುದಾಗಿ 
ತಿಳಿಸಿ ಈ ಬಗ್ಗೆ ತುಮಕೂರು ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯ ಗಮನಕ್ಕೆ ತಂದಿದರೂ ಸಹ ಜಿಲ್ಲಾ ಜಾತಿ ಪರಿಶೀಲನಾ ಸಮಿತಿಯು ದಿ : 27 - 09 
2007 ಆದೇಶದಲ್ಲಿ ಪರಿಶಿಷ್ಟ ವರ್ಗದ ನಾಯಕ ಜಾತಿಗೆ ಸೇರಿರುವುದಿಲ್ಲವೆಂದು ವರದಿ ನೀಡಿರುವುದು ಸರಿಯಲ್ಲ ಈ ಆದೇಶದ ವಿರುದ್ಧ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ಸಲ್ಲಿಸಿದ ರಿಟ್ ಅರ್ಜಿ ಸಂಖ್ಯೆ : 41694 / 02 ನ್ನು ಸಲ್ಲಿಸಿದ್ದು, ನ್ಯಾಯಾಲಯ ದಿನಾಂಕ: 23 - 04 - 2004 ರಂದು ತೀರ್ಪು ನೀಡಿರುತ್ತದೆ. 
ಆದ್ದರಿಂದ ಸದರಿ ತೀರ್ಪಿನಂತೆ ಸರ್ಕಾರ ದಿ : 16 - 09 - 2003 ರಂದು ನೀಡಿರುವ ನೋಟೀಸನ್ನು ಹಿಂದಕ್ಕೆ ಪಡೆಯುವಂತೆ ಕೋರಿರುತ್ತಾರೆ. 

ಮೇಲೆ ಕ್ರಮಾಂಕ (5) ರಲ್ಲಿ ಓದಲಾದ ತೀರ್ಪಿನಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯವು ದಿ: 23- 03 - 2004 ರಂದು ತೀರ್ಪು ನೀಡಿ ಈ 
ಕೆಳಕಂಡಂತೆ ಆದೇಶಿಸಿದೆ. 

“ In that view of the matter, without going into the merits or demerits of the petitioners case , this writ petition 
in disposed off. Liberty is reserved to the pertitioner to file an appropriate appeal, if she so desires as 
notified by the State Government in its nitification dated : 23 - 02 - 2004 Within a months time from today before 
the appropriate appellate from . If such an appeal is filed by the petitioner within the time granted by this 
court the appellate forum shall decide the appeal on merits without reference to the period of limitation ” 


ಮೇಲೆ ಕ್ರಮಾಂಕ - ( 6 ರಲ್ಲಿ ಓದಲಾದ ಆದೇಶದಲ್ಲಿ Appilate authority and Director Schedule tribe , ಬೆಂಗಳೂರು ರವರಿಗೆ ಮೇಲ್ಮನವಿ 
ಅಪೀಲು ಸಂಖ್ಯೆ : 7/2004 ರಲ್ಲಿ ದಿ: 27 - 06 - 2005 ರಲ್ಲಿ ನೀಡಿರುವ ಆದೇಶ ಈ ಕೆಳಕಂಡಂತಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೫೭ 


" The appeal is allowed . While setting aside the order of the District Caste Verification Committee Tumkur vide No . 
DSWO/validity / CR .5/ 2001 -02 dated :27 -09 -2002. The appellants grand father belongs to Nayak which is classified as Scheduled Tribe 
and this Status will not get affected nu converting into Christianity and hence the Certificate issued by the Tahasildar is upheld as true 
and correct." 

ಮೇಲೆ ಕ್ರಮಾಂಕ ( 7) ರಲ್ಲಿ ಓದಲಾದ ಸಮಾಜ ಕಲ್ಯಾಣ ಇಲಾಖೆಯ ದಿ : 03 - 12 -2007 ರ ಅನಧಿಕೃತ ಟಿಪ್ಪಣಿಯೊಂದಿಗೆ ಭಾರತ 
ಸರ್ಕಾರದ ಗೃಹ ಮಂತ್ರಾಲಯವು ಹೊರಡಿಸಿರುವ ನಂ . 354 /72 - Ru (SCT- V) ದಿ: 02 - 05 -1975 ರಲ್ಲಿನ ಸೂಚನೆಗಳನ್ವಯ ಸೂಕ್ತ ಕ್ರಮ 
ಕೈಗೊಳ್ಳುವಂತೆ, ಸದರಿ ಸೂಚನೆಗಳು ಈ ಕೆಳಕಂಡಂತಿವೆ. 

"where a person migrates from the portion of the State in respect ofwhich his community is scheduled 
to anotherpart of the same State in respect of whivhd is community is not scheduled , he will continue to be 
deemed to be a member of the scheduled caste are the schedule tribes as the casemay in relation to that 
state . 

Where a person migrated from one state to anothetr he can claim to belong to a schebuled Caste pr a 
Scheduled Tribe only inrelation to the state to which he originally belonged and not in respect of the state to 

which he has migrated . 

ಕರ್ನಾಟಕ ಆಡಳಿತ ನ್ಯಾಯಮಂಡಳಿಯು ರಿಟ್ ಅರ್ಜಿ ಸಂಖ್ಯೆ: 41694 /2007 ಕ್ಕೆ ದಿ : 23 - 03 - 2004 ರಂದು ನೀಡಿದ ತೀರ್ಪು ಹಾಗೂ 
ಕರ್ನಾಟಕ ರಾಜ್ಯ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗವು ದಿ: 27 - 06 - 2005 ರಂದು ನೀಡಿದ ಆದೇಶ ಮತ್ತು ಭಾರತ 
ಸರ್ಕಾರ ಗೃಹ ಮಂತ್ರಾಲಯದ ಆದೇಶ ಸಂಖ್ಯೆ : ನಂ . 35 /1 /72 - Ru (SCT- V) ದಿ : 02 - 05 - 1975 ರಲ್ಲಿ ನೀಡಿರುವ ನಿರ್ದೇಶನವನ್ನು ಪರಿಶೀಲಿಸಿದಾಗ 
ಶ್ರೀಮತಿ ಕನಕಾಂಬುಜ ರವರಿಗೆ ದಿ: 16 - 09 - 2003 ರಂದು ಹೊರಡಿಸಿರುವ ಕಾರಣ ಕೇಳುವ ನೋಟೀಸನ್ನು ಹಿಂಪಡೆದು ಅವರ ವಿರುದ್ದ 
ಉದ್ದೇಶಿಸಲಾಗಿರುವ ಇಲಾಖಾ ವಿಚಾರಣೆಯನ್ನು ಕೈಬಿಡಲು ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

* ಸರ್ಕಾರಿ ಆದೇಶ ಸಂಖ್ಯೆ : ಮಮಇ 214 ಎಸ್‌ಜೆಡಿ 2008 ಬೆಂಗಳೂರು ದಿನಾಂಕ: 28 - 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಕನಕಾಂಬುಜ, ನಿವೃತ್ತ ಉಪನಿರ್ದೆಶಕರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ 
ಇಲಾಖೆ, ಚಿಕ್ಕಮಗಳೂರು ಇವರಿಗೆ ದಿ : 16 - 09 - 2003 ರಂದು ಜಾರಿ ಮಾಡಿರುವ ಕಾರಣ ಕೇಳುವ ನೋಟೀಸನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ಹಿಂಪಡೆದು ಅವರ ವಿರುದ್ಧ ಹೂಡಲಾಗಿರುವ ಇಲಾಖಾ ವಿಚಾರಣೆಯನ್ನು ಕೈಬಿಡಲಾಗಿದೆ ಎಂದು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ .ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 
ಪಿ . ಆರ್ . 2546 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂ . ರಾಜ್ ಸಚಿವಾಲಯ 
ವಿಷಯ : ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗೌರವಧನ ನೀಡುವ ಬಗ್ಗೆ, 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ: 155 : ಜಿಪಸ: 2003 ದಿ: 1- 8 - 2003 

2) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ: 214:ಜಿಪಸ: 2008 ದಿ: 25 - 02 - 2009 
3) ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ: 118: ಜಿಪಸ: 2009 ದಿ: 17 - 07 - 2009 

4) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 340 ವೆಚ್ಚ -6 /2010 , ದಿ: 18 .8.2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ ಜಿಲ್ಲಾ ಪಂಚಾಯತ್‌:ತಾಲ್ಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ 
ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳಿಗೆ ಗೌರವ ಧನ ಉಪವೇಶನ ಶುಲ್ಕ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ತಾಲ್ಲೂಕು ಪಂಚಾಯತ್ ಸದಸ್ಯರುಗಳಿಗೆ 
ಉಪವೇಶನ ಶುಲ್ಕ ನಿಗದಿಗೊಳಿಸಿ ಅದನ್ನು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್‌: ತಾಲ್ಲೂಕು ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್‌ಗಳು ತಮ್ಮ 
ಸಂಪನ್ಮೂಲಗಳಿಂದ ಭರಿಸುವಂತೆ ಆದೇಶಿಸಲಾಗಿದೆ . 

_ 2008 - 09 ನೇ ಸಾಲಿನಲ್ಲಿ ಗೌರವಧನ ಪಾವತಿಸಲು ಅನುದಾನವನ್ನು ಓದಲಾದ (2) ರ ಸರ್ಕಾರಿ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುತ್ತದೆ. 
ಓದಲಾದ (3) ರ ಸರ್ಕಾರಿ ಆದೇಶದಲ್ಲಿ 2009 - 10ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಗೌರವಧನ ಪಾವತಿಸಲು ಅವಶ್ಯವಿರುವ 
ಅನುದಾನ ಮೊತ್ತ 1 27.45 ಕೋಟಿಗಳನ್ನು 2009 -10ನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡಲು ಉದ್ದೇಶಿಸಿರುವ ಶಾಸನ ಬದ್ದ 
ಅನುದಾನದ ಮೊತ್ತದಿಂದ ಬಿಡುಗಡೆಗೊಳಿಸುವ ಬಗ್ಗೆ ಸರ್ಕಾರ ಪರಿಶೀಲಿಸಿದೆ . ಮೇಲೆ ಓದಲಾದ (4) ರಲ್ಲಿ ಆರ್ಥಿಕ ಇಲಾಖೆಯು ಗ್ರಾಮ 
ಪಂಚಾಯತಿಗಳಿಗೆ ಶಾಸನ ಬದ್ಧ ಅನುದಾನವನ್ನು ಆಯವ್ಯಯದ ಲೆಕ್ಕ ಶೀರ್ಷಿಕೆ 2515 -00 - 198 -1- 07 ಇದರಡಿಯಲ್ಲಿ 33,774.00 ಲಕ್ಷಗಳನ್ನು 
ಒದಗಿಸಲಾಗಿದ್ದು ಈ ಮೊತ್ತದಿಂದ ಈಗಾಗಲೇ 2 ಕಂತಿನ ಶಾಸನಬದ್ಧ ಅನುದಾನವಾಗಿ 116883 .00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. ಇದೇ ಲೆಕ್ಕ 
ಶೀರ್ಷಿಕೆಯಿಂದ ಗ್ರಾಮ ಪಂಚಾಯತ್ ಸದಸ್ಯರುಗಳ ಗೌರವಧನ ಪಾವತಿಗಾಗಿ ಅವಶ್ಯವಿರುವ 127,37,98,000.00ಗಳನ್ನು ಭರಿಸಲು ಸಹಮತಿಸಿದೆ. ಈ 
ಮೊತ್ತವನ್ನು ರಾಜ್ಯದ ಎಲ್ಲಾ 5627 ಗ್ರಾಮ ಪಂಚಾಯತಿಗಳಿಗೆ ಸದಸ್ಯರ ಸಂಖ್ಯೆಗನುಗುಣವಾಗಿ ಸಮನಾಗಿ ಹಂಚಿ ಬಿಡುಗಡೆ ಮಾಡಲು ಈ ಆದೇಶ 
ಹೊರಡಿಸಿದೆ. 


೪೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ: 98: ಜಿಪಸ:10 ಬೆಂಗಳೂರು ದಿನಾಂಕ: 29 - 09 - 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಪ್ರತಿ ಸದಸ್ಯನಿಗೆ ಮಾಸಿಕ { 250/ 
ರಂತೆ ( ಎರಡು ನೂರ ಐವತ್ತು ರೂಪಾಯಿಗಳು ಮಾತ್ರ) ರಾಜ್ಯದ ಒಟ್ಟು 5627 ಗ್ರಾಮ ಪಂಚಾಯತಿಗಳಲ್ಲಿನ ಒಟ್ಟು 91,266 ಸದಸ್ಯರುಗಳಿಗೆ 2010 -11ನೇ 
ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ 2515 - 00 - 198 -1- 07 -(ಯೋಜನೆ) ಯಡಿ 133 ,774.00 ಲಕ್ಷಗಳನ್ನು ಒದಗಿಸಲಾಗಿದ್ದು , ಈ ಮೊತ್ತದಿಂದ 

. 27,37,98,000.00ಗಳನ್ನು ( ಇಪ್ಪತ್ತೇಳು ಕೋಟಿ ಮುವತ್ತೇಳು ಲಕ್ಷದ ತೊಂಭತ್ತೆಂಟು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಬಿಡುಗಡೆ ಮಾಡಿದೆ, 
ಇದನ್ನು ಪೋಯಿಸ್ ರಸೀದಿಯ ಮೇಲೆ ಪಡೆದು ಸಿಂಡಿಕೇಟ್ ಬ್ಯಾಂಕ್ , ಬೆಂಗಳೂರು ನಗರ ನೀರು ಸರಬರಾಜು ಮಂಡಳಿ ಶಾಖೆ, ಮೈಸೂರು ಬ್ಯಾಂಕ್ 
ವೃತ್ತ, ಬೆಂಗಳೂರು ಇಲ್ಲಿ ತೆರೆದಿರುವ ಖಾತೆಯ ಮುಖಾಂತರ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೆ ಈ ಆದೇಶದೊಂದಿಗೆ ಲಗತ್ತಿಸಿದ ಅನುಬಂಧದಲ್ಲಿ 
ನಮೂದಿಸಿದಂತೆ ಜಿಲ್ಲಾ ಪಂಚಾಯತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಬಿಡುಗಡೆ ಮಾಡಲು ಆದೇಶಿಸಿದೆ . 

ಈ ಆದೇಶವನ್ನು ಆರ್ಥಿಕ ಇಲಾಖೆ ಟಿಪ್ಪಣಿ ಸಂ : ಆಇ :360: ವೆಚ್ಚ - 6: 2009 ದಿ : 18 - 08 - 2010ರಲ್ಲಿ ನೀಡಿರುವ ಸಹಮಿತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸ್ವರ್ಣಲತ, ಎಂ . ಭಂಡಾರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ ( ಪಂ .ರಾಜ್ ) 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂ .ರಾಜ್ ( ಇಲಾಖೆ) 


b 
) 


1863 


14. 


ಸರ್ಕಾರಿ ಆದೇಶ ಸಂ : ಗ್ರಾಅಪ : 98: ಜಿಪಸ :2010 ದಿ : 29 - 09 - 2010ರ ಅನುಬಂಧ 
ಜಿಲ್ಲಾ ಪಂಚಾಯತ್ ಹೆಸರು | 

| ಗ್ರಾಮ ಒಟ್ಟು | ಪ್ರತಿ ಸದಸ್ಯರಿಗೆ ಮಾಸಿಕ 

| ಗ್ರಾ . ಪಂ .ಸದಸ್ಯರ | ರೂ . 250 / - ರಂತೆ ದಿ: 1 - 4 - 2010 
ಸಂಖ್ಯೆ ಸಂಖ್ಯೆ 

ರಿಂದ 31 - 3 - 2011 ರವರೆಗೆ 

ಲಭ್ಯವಾಗುವ ಗೌರವಧನ ರೂ . ಗಳಲ್ಲಿ 
ಬಾಗಲಕೋಟೆ 

161 2937 

8811000 . 00 
ಬೆಂಗಳೂರು ( ನ ) 

2426 

7278000 . 00 
ಬೆಂಗಳೂರು ( ಗ್ರಾ ) 

1644 

4932000.00 
4 , | ಬೆಳಗಾಂ 

485 8475 

25425000. 00 
5 . | ಬಳ್ಳಾರಿ 

189 3405 

10215000.00 
ಬೀದರ್‌ 

175 2972 

8916000. 00 
ಬಿಜಾಪುರ 

199 3626 

10878000 . 00 
ಚಾಮರಾಜನಗರ 

120 | 2061 

6183000.00 
ಚಿಕ್ಕಮಗಳೂರು 

226 2405 

7215000. 00 
ಚಿತ್ರದುರ್ಗ 

185 3223 

9669000 . 00 
ದಕ್ಷಿಣ ಕನ್ನಡ 

203 3275 

9825000 .00 
ದಾವಣಗೆರೆ 

230 3267 

9801000.00 
ಧಾರವಾಡ 127 

5589000.00 
ಗದಗ 

106 . 1624 

4872000.00 
ಗುಲ್ಬರ್ಗಾ 220 

11605816 .00 
ಹಾಸನ 

258 3711 

11133000. 00 
ಹಾವೇರಿ 

208 2963 

8889000.00 
ಕೊಡಗು 

1250 

3750000.00 
ಕೋಲಾರ 

156 2543 

7629000. 00 
ಕೊಪ್ಪಳ 

134 2604 

7812000. 00 
( 21. | ಮಂಡ್ಯ 

232 3855 

11505000. 00 
| ಮೈಸೂರು 

235 4300 

12900000 .00 | 
( 23 ) ರಾಯಚೂರು 

3276 

9828000. 00 
24 . ಶಿವಮೊಗ್ಗ 

260 2804 

8412000 .00 
25 . ತುಮಕೂರು 

321 5362 

16086000 .00 
26. | ಉಡುಪಿ 

146 2398 

7194000 .00 
27. | ಉತ್ತರ ಕನ್ನಡ 

207 2631 

7893000. 00 
| ರಾಮನಗರ 

130 2101 

6303000.00 
ಚಿಕ್ಕಬಳ್ಳಾಪುರ 

151 2359 

7077000 .00 
30 , | ಯಾದಗಿರಿ 

117 2035 

6172184 . 00 
| | ಒಟ್ಟು 

5627 91266 

273798000 .00 | 

ಸ್ವರ್ಣಲತ, ಎಂ . ಭಂಡಾರೆ 

ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ( ಪಂ . ರಾಜ್ ) 
ಪಿ . ಆರ್ . 2547 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂ .ರಾಜ್ ಇಲಾಖೆ 


3891 


98 


2 . 


164 


28 . 
29 . 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 

೪೫೯ 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ರಾಜ್ಯ ಲೂಯಿಬೈಲ್ ದಿನಾಚರಣೆ ಕುರಿತು 
ಓದಲಾಗಿದೆ : ನಿರ್ದೆಶಕರು, ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಇವರ ಪತ್ರ ಸಂಖ್ಯೆ: 

ನಿಅಂಹಿ/ಬೇಡಿಕೆ. 11, 2008 - 09 , ದಿನಾಂಕ: 24 - 03 - 2009, 23 - 06 - 2009 ಮತ್ತು 05 - 03 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರದಲ್ಲಿ ನಿರ್ದೆಶಕರು, ಅಂಗವಿಕಲರ ಹಾಗೂ ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ ಇವರು ನ್ಯಾಷನಲ್ ಫೆಡರೇಷನ್ 
ಫಾರ್ ದಿ ಬೈಂಡ್, ಬೆಂಗಳೂರು ಇವರು ಸಲ್ಲಿಸಿರುವ ಬೇಡಿಕೆಗಳ ಪೈಕಿ ಪ್ರತಿ ವರ್ಷ ಜನವರಿ 4ರಂದು ರಾಜ್ಯಾದ್ಯಂತ " ರಾಜ್ಯ ಲೂಯಿ ಬೈಲ್ ದಿನ " ವನ್ನು 
ಆಚರಿಸುವುದರ ಮೂಲಕ ಜನಜಾಗೃತಿ ಮೂಡಿಸುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಕೋರಿರುವುದಾಗಿ ತಿಳಿಸಿರುತ್ತಾರೆ . ವಿಶ್ವ ಅಂಗವಿಕಲರ ದಿನಾಚರಣೆಯ 
ಅಂಗವಾಗಿ ನೀಡಲಾಗುತ್ತಿರುವ ಪ್ರಶಸ್ತಿ ರೀತಿಯಲ್ಲಿಯೇ ಅಂಧರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ವ್ಯಕ್ತಿ/ಸಂಸ್ಥೆಗಳಿಗೆ ಪ್ರಶಸ್ತಿಗಳನ್ನು ನೀಡಬಹುದಾಗಿದ್ದು , 
ಇಬ್ಬರು ವ್ಯಕ್ತಿಗಳಿಗೆ ತಲಾ ರೂ . 10 ,000 /- ದಂತೆ ಹಾಗೂ ಒಂದು ಸಂಸ್ಥೆಗೆ ರೂ . 25,000 /- ದ ಪ್ರಶಸ್ತಿಯೊಂದಿಗೆ ರೇಷ್ಮೆ ಶಾಲು, ಫಲಕ, ಹಣ್ಣಿನ ಬುಟ್ಟಿ, 
ಪ್ರಶಸ್ತಿ ಪ್ರಧಾನ ಪತ್ರಗಳನ್ನು ನೀಡಬೇಕಾಗಿರುತ್ತದೆ. ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2235 - 02 - 101 - 0 - 99 ಉಪಲೆಕ್ಕಶೀರ್ಷಿಕೆ 100 ಅಡಿಯಲ್ಲಿ ವಿಶ್ವ 
ಅಂಗವಿಲರ ದಿನಾಚರಣೆಗೆ ನಿಗದಿಪಡಿಸಿಕೊಳ್ಳಲಾಗುತ್ತಿರುವ ಆಯವ್ಯಯದಲ್ಲಿಯೇ ಭರಿಸಲು ಅವಕಾಶ ಮಾಡಿಕೊಳ್ಳಬಹುದಾಗಿದೆಯೆಂದು ತಿಳಿಸಿರುತ್ತಾರೆ. 

ಸರ್ಕಾರದ ಆದೇಶ ಸಂಖ್ಯೆ : ಮಮಇ 153 ಪಿಎಚ್ ಪಿ 2009 , ಬೆಂಗಳೂರು, ದಿನಾಂಕ : 29.09 .2010. 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಜನವರಿ 4ರಂದು ರಾಜ್ಯಾದ್ಯಂತ “ರಾಜ್ಯ ಲೂಯಿ ಬೈಲ್ ದಿನ”ವನ್ನು 
ಆಚರಿಸಲು ಹಾಗೂ ಈ ದಿನದಂದು ಅಂಧರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಇಬ್ಬರು ವ್ಯಕ್ತಿಗಳಿಗೆ ತಲಾ ರೂ . 10,000 /- ದಂತೆ ಹಾಗೂ ಒಂದು 
ಸಂಸ್ಥೆಗೆ ರೂ . 25,000/- ದ ಪ್ರಶಸ್ತಿಗಳನ್ನು ನೀಡಲು ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2235 - 02 - 101 - 0-99 ಉಪ ಲೆಕ್ಕಶೀರ್ಷಿಕೆ 100 ಅಡಿಯಲ್ಲಿ ವಿಶ್ವ 
ಅಂಗಲವಿಕಲರ ದಿನಾಚರಣೆಗೆ ನಿಗದಿಪಡಿಸಿಕೊಳ್ಳಲಾಗುತ್ತಿರುವ ಆಯವ್ಯಯದಲ್ಲಿಯೇ ಭರಿಸಲು ಮಂಜೂರಾತಿ ನೀಡಲಾಗಿದೆ. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ : ಸಕಕಾ 174 ಆ೦ಆಸ 10, ದಿನಾಂಕ: 13 - 08 - 2010ರಲ್ಲಿ ನೀಡಿರುವ 
ಸಹಮಿತಿಯನ್ವಯ ಹಾಗೂ ಆದೇಶ ಸಂಖ್ಯೆ: ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ: 16 -05 - 2008 ರಲ್ಲಿ ಸರ್ಕಾರದ ಕಾರ್ಯದರ್ಶಿಗಳಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ.ಕಮಲಮ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ -2 
ಪಿ . ಆರ್. 2548 

ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 
ಮಹಿಳಾ ಮತ್ತ ಮಕ್ಕಳ ಅಭಿವೃದ್ಧಿ ಸಚಿವಾಲಯ 
ವಿಷಯ : ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಾಶನ ನೀಡುವ ಕುರಿತು ಎರಡನೇ ಕಂತಿನ ಅನುದಾನ 

ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಮಮಇ : 57 ಮಅನಿ 2008 : ದಿನಾಂಕ: 15 - 03 - 2008 

2. ಸರ್ಕಾರಿ ಆದೇಶ ಸಂಖ್ಯೆ : ಮಮಅ : 55 : ಮಅನಿ : 2010: ದಿನಾಂಕ: 31 - 07 - 2010 
3. ವ್ಯವಸ್ಥಾಪಕ ನಿರ್ದೇಶಕರು , ಮಹಿಳಾ ಅಭಿವೃದ್ಧಿ ನಿಗಮ , ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಮಅನಿ : ದೇಪಯೋ : ಮಾಶಾಸನ:3 :2010 - 11 :310/ 414 ದಿನಾಂಕ : 30 - 07 - 2010 ಮತ್ತು 

02 - 09 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮಾಂಕ (1) ರ ಸರ್ಕಾರದ ಆದೇಶದಲ್ಲಿ ರಾಜ್ಯದ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಿಕ ರೂ .400 /- ಗಳ 
ಮಾಸಾಶನವನ್ನು ತಾಲ್ಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ನೇರವಾಗಿ ಖಜಾನೆಯಿಂದ ಹಣ ಸೆಳೆದು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 
ಜಮಾ ಮಾಡಲು ಅನುಮತಿ ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮಾಂಕ ( 2) ರ ಸರ್ಕಾರದ ಆದೇಶದಲ್ಲಿ 2010 - 11ನೇ ಸಾಲಿನಲ್ಲಿ ಮಾಜಿ ದೇವದಾಸಿ ಮಹಿಳೆಯರಿಗೆ ಮೂರು ತಿಂಗಳ 
ಅವಧಿಗೆ ಮಾಸಿಕ ರೂ .400/- ಗಳಂತೆ ಮಾಸಾಶನವನ್ನು ಪಾವತಿಸಲು ಮೊದಲನೇ ಕಂತಾಗಿ ರೂ . 175.00 ಲಕ್ಷಗಳನ್ನು ಬಿಡುಗಡೆ ಮಾಡಲು ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮಾಂಕ (3) ರಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರ ಪ್ರಸ್ತಾವನೆಯಲ್ಲಿ 
2010 - 11ನೇ ಸಾಲಿನಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಾದ ಬೆಳಗಾವಿ , ಬಿಜಾಪುರ , ಬಾಗಲಕೋಟೆ, ಬಳ್ಳಾರಿ , ರಾಯಚೂರು, ಕೊಪ್ಪಳ, ಗದಗ, ಗುಲ್ಬರ್ಗಾ , 
ಧಾರವಾಡ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿನ 45 ವರ್ಷ ವಯಸ್ಸು ಮೀರಿದ ಮಾಜಿ ದೇವದಾಸಿ ಮಹಿಳೆಯರಿಗೆ ಮಾಸಿಕ ರೂ .400 / - ಗಳ ಮಾಸಾಶನವನ್ನು 
ಎರಡನೇ ಕಂತಾಗಿ ರೂ .175.00 ಲಕ್ಷಗಳನ್ನು ಮಂಜೂರು ಮಾಡಲು ಕೋರಿದ್ದು ಅರ್ಹ ಫಲಾನುಭವಿಗಳ ವಿವರಗಳನ್ನು ಒದಗಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಮಮಇ : 55 : ಮಅನಿ: 2010 , ಬೆಂಗಳೂರು: ದಿನಾಂಕ : 05 - 10 -2010 
ಮೇಲೆ ಪ್ರಸ್ತಾನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, 2010 - 11ನೇ ಸಾಲಿಗೆ ಈ ಆದೇಶಕ್ಕೆ ಲಗತ್ತಿಸಿರುವ ಅನುಬಂಧದಲ್ಲಿ ನಮೂದಿಸಿರುವಂತೆ 
ಮಾಜಿ ದೇವದಾಸಿ ಮಹಿಳೆಯರಿಗೆ ಮೂರು ತಿಂಗಳ ಅವಧಿಗೆ ಮಾಸಿಕ ರೂ .400/ - ಗಳಂತೆ ಮಾಸಾಶವನ್ನು ಪಾವತಿಸಲು ಎರಡನೇ ಕಂತಾಗಿ ರೂ .175.00 
( ರೂಪಾಯಿ ಒಂದು ನೂರು ಎಪ್ಪತ್ತೈದು ಲಕ್ಷಗಳು ಮಾತ್ರ) ಲಕ್ಷಗಳನ್ನು ಬಿಡುಗಡೆ ಮಾಡಿ ಆದೇಶಿಸಿದೆ. ತಾಲ್ಲೂಕಿನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು 


U 


dCH 


೪೬೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ನೇರವಾಗಿ ಖಜಾನೆಯಿಂದ ಹಣ ಸೆಳೆದು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡುವುದು ಹಾಗೂ ಸದರಿ ಮೊಬಲಗನ್ನು ಉಪಯೋಗಿಸಿ 
ತಕ್ಷಣವೇ ಉಪಯುಕ್ತತಾ ಪ್ರಮಾಣ ಪತ್ರವನ್ನು ವ್ಯವಸ್ಥಾಪಕ ನಿರ್ದೆಶಕರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರಿಗೆ ಸಲ್ಲಿಸುವುದು. 

ಇದಕ್ಕೆ ತಗಲುವ ವೆಚ್ಚವನ್ನು ಮಾಜಿ ದೇವದಾಸಿಯರಿಗೆ ಮಾಸಾಶನ ಪಿಂಚಣಿ ಮತ್ತು ನಿವೃತ್ತಿ ಸೌಲಭ್ಯಗಳು ಲೆಕ್ಕ ಶೀರ್ಷಿಕೆ 2235 - 02 - 103 - 0 
53 - 251 (ಯೋಜನೆ) ಅಡಿಯಲ್ಲಿ ಒದಗಿಸಿರುವ ಆಯವ್ಯಯದಲ್ಲಿ ಭರಿಸುವುದು. 

ಈ ಆದೇಶವನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ಸಕಕಾ 201 ಆ೦ಅಸ 2010, ದಿನಾಂಕ: 15 - 09 -2010 ರಲ್ಲಿ ನೀಡಿರುವ 
ಸಹಮತಿ ಮೇರೆಗೆ ಹಾಗೂ ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ:1ಟಿಎಫ್ ಪಿ :2008 , ದಇನಾಂಕ: 16 .05.2008 ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಸರ್ಕಾರದ ಆದೇಶ ಸಂಖ್ಯೆ : ಮಮಇ 55 ಮಅನಿ 2016 , ದಿನಾಂಕ : 05 .10 .2010ಕ್ಕೆ ಅನುಬಂಧ 
2010 - 11ನೇ ಸಾಲಿನಲ್ಲಿ ಮಾಸಾಶನ ಪಡೆಯಲು ಜುಲೈ 2010 ರಿಂದ ಸೆಪ್ಟೆಂಬರ್ 2010 ರವರೆಗೆ ಅರ್ಹರಿರುವ 

ಫಲಾನುಭವಿಗಳ ಸಂಖ್ಯೆ ಮತ್ತು ಅಗತ್ಯವಿರುವ ಮೊತ್ತದ ವಿವರ 
ಜಿಲ್ಲೆಗಳು /ತಾಲ್ಲೂಕುಗಳು 2010 - 11ನೇ ಸಾಲಿನ 1ನೇ ಕಂತಿನಲ್ಲಿ ಬಿಡುಗಡೆ 2ನೇ ಕಂತಾಗಿ ಬಿಡುಗಡೆ ಮಾಡುತ್ತಿರುವ 
ಫಲಾನುಭವಿಗಳ ಸಂಖ್ಯೆ ಮಾಡಿರುವ ಅನುದಾನ 

ಅನುದಾನ ರೂ . ಗಳಲ್ಲಿ 


೫) 


| 


| 
| 
| 


885600 | 
117600 


303600 


738 | 

98 | 
253 | 
529 
392 
2010 | 


885600 

117600 
303600 
634800 
470400 
2412000 


634800 
470400 | 
2412000 


| 


331 
830 
917 


264800 
664000 
758000 


308 


529600 
1328000 
1442800 
369600 
492800 
358400 
4521200 


369600 | 
246400 

179200 
2482000 | 


308 
224 
2918 | 


| 


1 | ಬಿಜಾಪುರ ಜಿಲ್ಲೆ 

(1) ಬಿಜಾಪುರ 
| ( 2 ) ಇಂಡಿ 
( 3) ಸಿಂಧಗಿ, 
( 4 ) ಬಿ . ಬಾಗೇವಾಡಿ 
( 5 ) ಮುದ್ದೆಬಿಹಾಳ 
ಒಟ್ಟು 
ಬಾಗಲಕೋಟೆ 
(1) ಬಾಗಲಕೋಟೆ 
( 2 ) ಜಮಖಂಡಿ 
(3 ) ಮುದೋಳ 
( 4 ) ಬೀಳಗಿ. 
( 5 ) ಬಾದಾಮಿ 
( 6) ಹುನಗುಂದ 
ఒటు 
ಬೆಳಗಾವಿ 
(1 ) ಬೆಳಗಾವಿ ( ನ) 
( 2) ಅಥಣಿ 
( 3 ) ರಾಯಭಾಗ. 
( 4 ) ಸವದತ್ತಿ 
( 5 ) ಹುಕ್ಕೇರಿ 
( 6) ಗೋಕಾಕ 
(7) ಚಿಕ್ಕೋಡಿ 
( 8) ಖಾನಾಪೂರ 
(9 ) ಬೈಲಹೊಂಗಲ 
(10) ರಾಮದುರ್ಗ 
ಒಟ್ಟು 
ಬಳ್ಳಾರಿ 
(1) ಹೊಸಪೇಟೆ 
( 2 ) ಸಂಡೂರು 

ಒಟ್ಟು 
* 5 | ಕೊಪ್ಪಳ 


20 


| 


602 


603 
152 


24000 
722400 
723600 
182400 
553200 
526800 
369600 


461 
439 


16000 
481600 
482400 
121600 
368800 
351200 
246400 

17600 
56800 | 
358400 
2500800 


308 


22 | 


26400 | 


71 


85200 | 


- 


448 
3126 | 


537600 | 
3751200 | 


| 


538 
747 
1285 | 


645600 
896400 
1542000 | 


645600 
896400 
1542000 


| 


ಭಾಗ - ೧ 


೪೬೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 
| 612 | 

734400 | 
| 734 | 

880800 
236 
243 | 

291600 
| 1825 | 

2190000 


283200 


_ 489600 | 
587200 
188800 
194400 
1460000 


[ (1) ಕೊಪಳ 
( 2) ಗಂಗಾವತಿ 
( 3) ಯಲಬುರ್ಗಾ 
( 4) ಕುಷ್ಟಗಿ 
ಒಟ್ಟು 
| ರಾಯಚೂರು 
| (1 ) ರಾಯಚೂರು 

( 2) ಮಾ 
[ (3) ದೇವದುರ್ಗ 
( 4) ಲಿಂಗಸಗೂರು 
( 5 ) ಸಿಂದನೂರು 


192000 
541200 


| 
| 
| 
| 


471600 


160 | 
415 | 
393 | 
526 | 
460 
1990 | 


192000 
541200 
471600 
631200 
555200 
2391200 


631200 
552000 
2388000 


ಒಟ್ಟು 


| 


120 


144000 
175200 


| 


146 


30 


ಗುಲ್ಬರ್ಗಾ 
(1) ಸುರಪುರ 
| ( 2 ) ಶಹಾಪುರ 
( 3 ) ಯಾದಗಿರಿ 
( 4) ಜೀವರ್ಗಿ 
( 5 ) ಆಳಂದ 
| ( 6 ) ಚಿತ್ತಾಪುರ 
| ( 7) ಸೇಡಂ 
( 8) ಅಪಲ್ ಪುರ 
( 9 ) ಚಿಂಚೋಳಿ 


87 
129 


36000 
104400 
154800 


96000 
116800 
24000 
69600 
103200 
51200 

8800 
28000 

0 | 
497600 


64 | 


76800 


| 


11 | 
35 


13200 
42000 


- 2 


624 | 


746400 


_ 8 


| 
| 
| 


164 | 
198 | 
251 | 


196800 
237600 
301200 
98400 
58800 
892800 


196800 
237600 | 
301200 
98400 
58800 
892800 


82 


| 
| 


49 | 
744 | 


9 


43 


48 


150 


| ಗದಗ 
( 1) ಗದಗ 
( 2 ) ಶಿರಹಟ್ಟಿ 
| ( 3 ) ರೋಣ 

( 4) ಮುಂಡರಗಿ 
| ( 5 ) ನರಗುಂದ 
ಒಟ್ಟು 
ಧಾರವಾಡ 
(1) ಧಾರವಾಡ ( ಗ್ರಾ ) 
( 2 ) ಹುಬ್ಬಳ್ಳಿ ( ಗ್ರಾ ) 
[ ( 3) ಹುಬ್ಬಳ್ಳಿ ಧಾರವಾಡ 
( 4 ) ಕುಂದಗೋಳ 
(5) ಕಲಘಟಗಿ 
( 6) ನವಲಗುಂದ 
ಒಟ್ಟು 
| ಹಾವೇರಿ 
(1) ಹಾವೇರಿ 
( 2) ರಾಣಿಬೆನ್ನೂರು 
| ( 3 ) ಶಿಗ್ಗಾಂವ 

( 4) ಹಿರೇಕೆರೂರು 
| (5 ) ಹಾನಗಲ್ 
[ ( 6 ) ಸವಣೂರು 
| ( 7) ಬ್ಯಾಡಿ 

ಒಟ್ಟು 
| Grand Total 


51600 
57600 
180000 
156000 
36000 
79200 
560400 


130 
30 | 
66 | 
467 


68800 
76800 | 
240000 
208000 

48000 
105600 
747200 


| 
| 


10 


| 


128 | 


153600 


88 


| 
| 
| 


42 | 
50 | 
16 | 


105600 
50400 
60000 
19200 
114000 

32400 
535200 
17500000 | 


153600 
105600 
50400 
60000 
19200 
114000 
32400 
535200 
17500000 


95 


| 
| 
| 


27 | 
446 | 
15435 | 


| 


ಬಿ.ಕಮಲಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ. 


ಪಿ . ಆರ್. 2549 


೪೬೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


- ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಬೆಳ್ತಂಗಡಿ ಪಟ್ಟಣಕ್ಕೆ ನೀರು ಸರಬರಾಜು ಯೋಜನೆಯ ಅಂದಾಜು ಮೊತ್ತ ರೂ . 1300.00 ಲಕ್ಷಗಳಲ್ಲಿ ಕೈಗೆತ್ತಿಕೊಳ್ಳಲು 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ತಮ್ಮ ಪತ್ರ ಸಂಖ್ಯೆ: ಕಜಮಂ/ ತಾಂತ್ರಿಕ / ಬೆಳ್ತಂಗಡಿ/ ನೀ . ಸ. ಯೋ /3831 /2008 - 09, ದಿನಾಂಕ: 27 / 2 /2009. 
ಪ್ರಸ್ತಾವನೆ : 

- ಬೆಳ್ತಂಗಡಿ ಪಟ್ಟಣವು ದಕ್ಷಿಣ ಕನ್ನಡ ಜಿಲ್ಲೆಯ ತಾಲ್ಲೂಕು ಕೇಂದ್ರವಾಗಿದ್ದು ಪ್ರಸ್ತುತ ಜನಸಂಖ್ಯೆಯು 9300 ಆಗಿರುತ್ತದೆ. ಈ ಪಟ್ಟಣಕ್ಕೆ 1971 - 73 
ರಲ್ಲಿ ಎನ್. ಆರ್. ಡಬ್ಲೂ .ಎಸ್., ಯೋಜನೆಯಡಿಯಲ್ಲಿ ದಿನಂ ಪ್ರತಿ ತಲಾ 45 ಲೀಟರ್‌ನಂತೆ ಬೆಳ್ತಂಗಡಿ ಹೊಳೆಯನ್ನು ಮೂಲವಾಗಿರಿಸಿಕೊಂಡು 10,000 
ಜನಸಂಖ್ಯೆಗೆ ಯೋಜನೆ ವಿನ್ಯಾಸಗೊಳಿಸಲಾಗಿತ್ತು. ಸದರಿ ಯೋಜನೆಯನ್ನು 2011ರಲ್ಲಿ ನಿರೀಕ್ಷಿಸಿದ ಜನಸಂಖ್ಯೆಗೆ 1995ರಲ್ಲಿ ನೀರು ಸರಬರಾಜು 
ಉತ್ತಮಗೊಳಿಸಲು ವಿನ್ಯಾಸಿಸಿ ಚಾಲನೆಗೊಳಿಸಲಾಯಿತು. ಬೇಸಿಗೆಯಲ್ಲಿ ಈ ಪಟ್ಟಣದ ಹೊಳೆಯ ನೀರಿನ ಹರಿವು ಕಡಿಮೆಯಾಗಿ ಪಟ್ಟಣದ ಜನಜಂಖ್ಯೆಗೆ 
ಸಾಕಷ್ಟು ನೀರು ಒದಗಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಈ ಹೊಳೆಗೆ ಅಡ್ಡಲಾಗಿ ಕಿಂಡಿ ಅಣೆಕಟ್ಟನ್ನು ನಿರ್ಮಿಸಲು ಜನಪ್ರತಿನಿಧಿಗಳಿಂದ ಬೇಡಿಕೆ 
ಬಂದಿರುತ್ತದೆ. 

ಪ್ರಸ್ತುತ ಚಾಲನೆಯಲ್ಲಿರುವ ಯೋಜನೆಯು 2011ಕ್ಕೆ ( Ultimate ) ಜನಸಂಖ್ಯೆಗೆ ವಿನ್ಯಾಸಿಸಿದ್ದು, ವಿನ್ಯಾಸದ ಅವಧಿ ಮುಗಿಯುವ ಹಂತದಲ್ಲಿದೆ. 
ಆದ್ದರಿಂದ ಬೆಳ್ತಂಗಡಿ ಪಟ್ಟಣ ನೀರು ಸರಬರಾಜು ಯೋಜನೆಯನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ತಲಾದಿನಂ ಪ್ರತಿ 100 ಲೀಟರ್‌ನಂತೆ 2026 
ಮಧ್ಯಂತರ ಅವಧಿಗೆ ನಿರೀಕ್ಷಿಸಿದ 15500 ಜನಸಂಖ್ಯೆಗೆ ಹಾಗೂ ಅಂತಿಮ ಬೇಡಿಕೆ 2041ಕ್ಕೆ ಅಂದಾಜಿಸಲಾದ 19500 ಜನಸಂಖ್ಯೆಗೆ ವಿನ್ಯಾಸಿಸಿ ನೀರಿನ 
ಒಟ್ಟು ಬೇಡಿಕೆಯಾದ 3.51 ಎಂ .ಎಲ್. ಡಿ., ನೀರಿನಲ್ಲಿ ಪ್ರಸ್ತುತ ಪಡೆಯುತ್ತಿರುವ 1.6 ಎಂ . ಎಲ್. ಡಿ ನೀರನ್ನು ಹೊರತುಪಡಿಸಿ, ಬಾಕಿ 2.00 ಎಂ .ಎಲ್. ಡಿ 
ನೀರನ್ನು ಪಡೆಯಲು ಉದ್ದೇಶಿಸಲಾಗಿದೆ. ಇದಲ್ಲದೆ ಬೇಸಿಗೆ ಕಾಲದಲ್ಲಿ ನೀರು ಸಂಗ್ರಹಣೆಗಾಗಿ ಹೊಸದಾಗಿ ಕಿಂಡಿ ಅಣೆಕಟ್ಟನ್ನು 2061ನೇ ವರ್ಷಕ್ಕೆ 
ಅಂದಾಜಿಸಲಾದ 25000 ಜನಸಂಖ್ಯೆಗೆ ನೀರು ಒದಗಿಸುವಂತೆ ನಿರ್ಮಿಸಲು ವಿನ್ಯಾಸಿಸಲಾಗಿದೆ. 

* ಈ ಯೋಜನೆಯನ್ನು ಮಂಡಳಿಯ ಮತ್ತು ಲೋಕೋಪಯೋಗಿ ಇಲಾಖೆಯ 2008 -09ನೇ ಸಾಲಿನ ದರಪಟ್ಟಿಯನ್ವಯ ರೂ . 1300.00 
ಲಕ್ಷಗಳಿಗೆ ತಯಾರಿಸಿ ಕೊಳವೆ ನೀರು ಸರಬರಾಜು ಯೋಜನೆಯಡಿ ಕೈಗೆತ್ತಿಕೊಳ್ಳುವ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು 
ಒಳಚರಂಡಿ ಮಂಡಳಿರವರು ಆಡಳಿತಾತ್ಮಕ ಅನುಮೋದನೆ ಕೋರಿ ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಈ ಯೋಜನೆಯನ್ನು ಮಂಡಳಿಯ 2010 - 11ನೇ ಸಾಲಿನ ಅನುಮೋದಿತ ಕ್ರಿಯಾ ಯೋಜನೆಯನ್ನು ಸೇರಿಸಿ ಪ್ರವರ್ಗ ಡಿ ಯಡಿಯಲ್ಲಿ 
ರೂ .434. 00 ಲಕ್ಷಗಳನ್ನು ಅನುವು ಮಾಡಲಾಗಿದೆ. 
ಸರ್ಕಾರವು ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 12 ಯುಡಬ್ಲ್ಯೂಎಸ್ 2009, ಬೆಂಗಳೂರು, ದಿನಾಂಕ : 29 .9.2009 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪಟ್ಟಣಕ್ಕೆ ನೀರು ಸರಬರಾಜು ಯೋಜನೆಯ ಅಂದಾಜು ಮೊತ್ತ 
ರೂ .1300.00 ಲಕ್ಷಗಳಲ್ಲಿ ( ರೂ . ಒಂದು ಸಾವಿರದ ಮುನ್ನೂರು ಲಕ್ಷಗಳಲ್ಲಿ ಮಾತ್ರ) ಕೊಳವೆ ನೀರು ಸರಬರಾಜು ಯೋಜನೆಯಡಿ ಕರ್ನಾಟಕ ನಗರ ನೀರು 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಈ ಕೆಳಕಂಡ ಷರತ್ತುಗಳನ್ವಯ ಕೈಗೆತ್ತಿಕೊಳ್ಳಲು ಸರ್ಕಾರವು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದೆ. 

(1) ETP and Escalation charges should not be more than 5 % and the estimate should be revised accordingly. 
(2) Water rates as proposed by KUWS& DB have to beimplemented to meet O & M cost. 
(3) KTPP provisions , quality control and timely completion should ensure . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ . ಎಂ . ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್, 2550 

ನಗರಾಭಿವೃದ್ಧಿ ಇಲಾಖೆ. 

ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಭದ್ರಾವತಿ ನಗರಕ್ಕೆ ಭದ್ರಾ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡುವ ಯೋಜನೆಯನ್ನು ಅಂದಾಜು 

ವೆಚ್ಚ ರೂ . 4460 .00 ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : ವೈ . ನಿ.ಕನನೀಸ ಮತ್ತು ಒಚ ಮಂಡಳಿ , ಬೆಂಗಳೂರು ರವರ ಪತ್ರ ಸಂಖ್ಯೆ:ಕಜಮಂ / ಮುಮುಅ( ಸ) / ತಾಂ . ಸ 

೨ / ನೀ .ಸ. ಯೋ /ಭದ್ರಾವತಿ /2307 ದಿನಾಂಕ : 16 - 11- 2009. 
ಪ್ರಸ್ತಾವನೆ : 

ಭದ್ರಾವತಿ ನಗರವು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ತಾಲ್ಲೂಕು ಕೇಂದ್ರವಾಗಿದ್ದು, 2001ರ ಜನಗಣತಿಯ ಪ್ರಕಾರ ( ಹಳೇ ಮತ್ತು ಹೊಸ ಪಟ್ಟಣ) 
ಈ ನಗರದ ಜನಸಂಖ್ಯೆಯು 1,60,662 ಹಾಗೂ ಪ್ರಸ್ತುತ ಜನಸಂಖ್ಯೆಯು 1, 75,000 ಇರುತ್ತದೆ. ಈ ನಗರದ ನೀರು ಸರಬರಾಜು ವ್ಯವಸ್ಥೆಯನ್ನು ಭದ್ರಾ 
ನದಿ ಮೂಲದಿಂದ ಮಾಡಲಾಗುತ್ತಿದೆ. ಭದ್ರಾವತಿ ನಗರದ ಹಳೇ ಪಟ್ಟಣಕ್ಕೆ ನೀರು ಸರಬರಾಜು ವ್ಯವಸ್ಥೆಯನ್ನು 1978ರಲ್ಲಿ (9 ಎಂ .ಎಲ್. ಡಿ) ಮತ್ತು 
2004ರಲ್ಲಿ 13.62 ಎಂ .ಎಲ್. ಡಿ., ಒಟ್ಟು 22.60 ಎಂ .ಎಲ್. ಡಿ. ನೀರು ಸರಬರಾಜು ಮಾಡಲು ಅವಕಾಶ ಕಲ್ಪಿಸಿದ್ದು, 2041ರಲ್ಲಿ ಅಂದಾಜಿಸಲಾದ 1,17,009 
ಜನಸಂಖ್ಯೆಗೆ ( ಭದ್ರಾವತಿ ನಗರದ ಹಳೇ ಪಟ್ಟಣ ) ತಲಾ ದಿನಂಪ್ರತಿ 135 ಲೀಟರ್ ನಂತೆ ಸರಬರಾಜು ಮಾಡಬಹುದಾಗಿರುತ್ತದೆ. ಹೊಸ ಪಟ್ಟಣಕ್ಕೆ 10.90 
ಎಂ .ಎಲ್. ಡಿ., ಸಾಮರ್ಥ್ಯದ ನೀರು ಸರಬರಾಜು ವ್ಯವಸ್ಥೆಯನ್ನು 1996ರಲ್ಲಿ ಕಲ್ಪಿಸಿದ್ದು, ಈ ಯೋಜನೆಯಿಂದ ಹಾಲಿ ಜನಸಂಖ್ಯೆಗೆ (97000) ನೀರು 
ಬೇಡಿಕೆ ಪೂರೈಸಲು ಸಾಧ್ಯವಾಗುತ್ತಿಲ್ಲ. 2041ನೇ ಇಸವಿಯಲ್ಲಿ ಅಂದಾಜಿಸಲಾದ ಒಟ್ಟು 1,44,991 ( ಹೊಸ ಪಟ್ಟಣ) ಜನಸಂಖ್ಯೆಗೆ ತಲಾ ದಿನಂಪ್ರತಿ 135 
ಲೀಟರ್ ನಂತೆ 27 ಎಂ .ಎಲ್. ಡಿ., ನೀರಿನ ಅವಶ್ಯಕತೆ ಇರುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೩ 


ಪ್ರಸ್ತುತ ಈ ಯೋಜನೆಯಡಿ 16.10 ಎಂ .ಎಲ್. ಡಿ. ನೀರಿನ ಕೊರತೆಯನ್ನು ನೀಗಿಸಲು ಹೊಸ ನೀರು ಸರಬರಾಜು ಯೋಜನೆಯನ್ನು ಅಂದಾಜು 
ರೂ .4460 . 00 ಲಕ್ಷಗಳಲ್ಲಿ ಈ ಕೆಳಕಂಡ ಆರ್ಥಿಕ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲು ಆಡಳಿತಾತ್ಮಕ ಅನುಮೋದನೆ ಕೋರಿ ವ್ಯವಸ್ಥಾಪಕ ನಿರ್ದೇಶಕರು , 
ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ರವರು ಮೇಲೆ ಓದಲಾದ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ . 

1 ಸರ್ಕಾರದಿಂದ ಅನುದಾನ ಶೇ .23.33 ರಷ್ಟು ರೂ . 1040.52 ಲಕ್ಷಗಳು 
2 ಆರ್ಥಿಕ ಸಂಸ್ಥೆಗಳಿಂದ ಸಾಲ ಶೇ . 66.67 ರಷ್ಟು ರೂ . 2973 .48 ಲಕ್ಷಗಳು 
3 ಸ್ಥಳೀಯ ಸಂಸ್ಥೆಯಿಂದ ಶೇ . 10 ರಷ್ಟು ರೂ . 446. 00 ಲಕ್ಷಗಳು 

[ ಒಟ್ಟು ರೂ . 4460.00 ಲಕ್ಷಗಳು 
ಈ ಯೋಜನೆಗೆ ಮಂಡಳಿಯ 2010 -11ನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಸೇರಿಸಿ ಪ್ರಸ್ತುತ ಸಾಲಿನಲ್ಲಿ ರೂ . 1487 /- ಲಕ್ಷಗಳ ಮೊತ್ತವನ್ನು 
ಅನುವು ಮಾಡಲಾಗಿದೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 32 ಯುಡಬ್ಲೂಎಸ್ 2009 ಬೆಂಗಳೂರು, ದಿನಾಂಕ : 30 -9 - 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಭದ್ರಾವತಿ ನಗರಕ್ಕೆ ಭದ್ರಾ ನದಿಯಿಂದ ಕುಡಿಯುವ ನೀರು ಸರಬರಾಜು ಮಾಡುವ 
ಯೋಜನೆಯನ್ನು ಅಂದಾಜು ವೆಚ್ಚ ರೂ .4460.00 ಲಕ್ಷಗಳಲ್ಲಿ ( ರೂ . ನಾಲ್ಕು ಸಾವಿರದ ನಾಲ್ಕು ನೂರು ಅರವತ್ತು ಲಕ್ಷಗಳು ಮಾತ್ರ) ನಗರ ನೀರು 
ಸರಬರಾಜು ಯೋಜನೆಯಡಿ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯು ಕೈಗೆತ್ತಿಕೊಳ್ಳಲು ಈ ಕೆಳಕಂಡ ಷರತ್ತು ಮತ್ತು 
ನಿಬಂಧನೆಗೊಳಪಟ್ಟು ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದೆ. 

(i) ETP escalation and Tender premium should not be more than 5 % and the estimates should be revised 

accordingly . 
(ii) . Water rates as proposed by KUWS& DB has to be implemented to meet O & M cost . 
(iii) KTPP provisions, quality control and timely completion of the project should be ensured . 
(iv ) ಭದ್ರಾ ನದಿಯಿಂದ ಪಡೆಯುವ ನೀರನ್ನು ಕುಡಿಯುವ ನೀರಿಗಾಗಿ ಬಳಸುವುದಲ್ಲದೇ ಇನ್ಯಾವುದೇ ಉದ್ದೇಶಕ್ಕಾಗಿ ನೀರನ್ನು 

ಬಳಿಸಿಕೊಳ್ಳುವುದಾಗಲೀ ಸಂಗ್ರಹಿಸುವುದಕ್ಕಾಗಲೀ ಅವಕಾಶವಿರುವುದಿಲ್ಲ. 
(v) ನೀರೆತ್ತುವ ಪ್ರಮಾಣವನ್ನು ಸೂಕ್ತ ರೀತಿಯಲ್ಲಿ ಅಳತೆ ಮಾಡುವ ಸಲುವಾಗಿ ಅಗತ್ಯ ಮಾಪಕವನ್ನು ಮಂಡಳಿ ತನ್ನ ಸ್ವಂತ 

ಖರ್ಚಿನಲ್ಲಿ ಅಳವಡಿಸಿಕೊಳ್ಳತಕ್ಕದ್ದು. 
( vi) ಯಾವುದೇ ಕಾರಣದಿಂದ ನೀರನ್ನು ಜಲಸಂಪನ್ಮೂಲ ಇಲಾಖೆಯು ಒದಗಿಸಲು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ 

ಉಂಟಾಗುವ ತೊಂದರೆಗೆ ಜಲಸಂಪನ್ಮೂಲ ಇಲಾಖೆಯು ಜವಾಬ್ದಾರಿಯಾಗುವುದಿಲ್ಲ . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ :ಎಫ್‌ಡಿ 49 ವೆಚ್ಚ - 9 /2007 ದಿನಾಂಕ: 29 - 01 - 2010 ರ ಸಹಮತಿಯೊಂದಿಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಂ .ಹಿರೇಮಠ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್. 2551 

ನಗರಾಭಿವೃದ್ಧಿ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಸೃಜಿಸಲಾಗಿರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಪರಿಸರ ಮತ್ತು 

ಅರಣ್ಯ ) ಹುದ್ದೆಯನ್ನು ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 101 ಪಿಪಿಸಿ 2009 , ದಿನಾಂಕ: 08 .04.2010. 

2. ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇವರ ಪತ್ರ ಸಂಖ್ಯೆ : ಎlಪಿಬಿ/2825 , 

ದಿನಾಂಕ: 19. 08. 2010. 
ಪ್ರಸ್ತಾವನೆ : 

ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ಒಂದು ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ( ಪರಿಸರ ಮತ್ತು ಅರಣ್ಯ ) ಹುದ್ದೆಯನ್ನು ದಿನಾಂಕ: 25.09.2009 ರಿಂದ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿತ್ತು. 

ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಇವರು ಕರ್ನಾಟಕ 
ವಿದ್ಯುತ್ ನಿಗಮ ನಿಯಮಿತದಲ್ಲಿ ದಿನಾಂಕ: 25. 09.2009 ರಿಂದ ತಾತ್ಕಾಲಿಕವಾಗಿ ಒಂದು ವರ್ಷದ ಅವಧಿಗೆ ಸೃಜಿಸಲಾಗಿರುವ ಒಂದು ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿ ( ಪರಿಸರ ಮತ್ತು ಅರಣ್ಯ ) ಹುದ್ದೆಯ ಕಾಲಾವಧಿಯು ದಿನಾಂಕ: 24 .09.2010 ರಂದು ಮುಕ್ತಾಯಗೊಳ್ಳುತ್ತಿರುವುದರಿಂದ ಈ 
ಹುದ್ದೆಯನ್ನು ಮುಂದಿನ ಐದು ವರುಷಗಳ ಅವಧಿಗೆ ಮುಂದುವರಿಸಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಲಾಗಿದೆ. 


೪೬೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 72 ಪಿಪಿಸಿ 2010 ಬೆಂಗಳೂರು, ದಿನಾಂಕ : 01.10.2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದಲ್ಲಿ ತಾತ್ಕಾಲಿಕವಾಗಿ ಸೃಜಿಸಲಾಗಿರುವ ಒಂದು 
ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಪರಿಸರ ಮತ್ತು ಅರಣ್ಯ ) ಹುದ್ದೆಯನ್ನು ದಿನಾಂಕ: 25.09.2010 ರಿಂದ ಒಂದು ವರ್ಷದ ಅವಧಿಗೆ 
ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ದಿನಾಂಕ: 10.07.1996 ರ ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 96 ರನ್ವಯ ಆರ್ಥಿಕ ಇಲಾಖೆಯ 
ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ .ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ.ಆರ್. 2552 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 


ವಿಷಯ : M /s Chandu Power Projects Pvt. Ltd. ಇವರಿಗೆ 6.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ ಮಸ್ಕಿ ಕಿಜವಿ/2010 / 856 ದಿನಾಂಕ: 17 /21.06.2010 . 

2. ದಿನಾಂಕ: 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Chandu Power Projects Pvt. Ltd. ಇವರಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲ್ಲೂಕಿನ ತರ್ಕಲ್ ಗ್ರಾಮದ ಬಳಿ ಮಸ್ತಿ ಮತ್ತು 
ಅನಿಕತ್ ಹಳ್ಳಗಳ ಸಂಗಮ ಸ್ಥಳದಲ್ಲಿ 6.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು . M /s Chandu Power 
Projects Pvt. Ltd. ಇವರಿಗೆ 6.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 260 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16.09 .2010. 
M /s Chandu Power Projects Pvt. Ltd . ಇವರಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲ್ಲೂಕಿನ ತರ್ಕಲ್ ಗ್ರಾಮದ ಬಳಿ ಮಸ್ತಿ ಮತ್ತು ಅನಿಕತ್ 
ಹಳ್ಳಗಳ ಸಂಗಮ ಸ್ಥಳದಲ್ಲಿ 6.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 15°56 10 Longitude : 
76°50 36” Power House- Latitude :15°55 40” Longitude: 76°51 24 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 
1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 
ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಮನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು . ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400 .00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ. ಆರ್ ) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು . 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು . 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 


4 , 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೬೫ 


ಮೇಲೆ ತಿಳಿಸಿದ 2 , 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು . 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ | ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 2553 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : M/s Chandu Power Projects Pvt. Ltd . ಇವರಿಗೆ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/ 06/ದೇವಿಪುರ ಕಿಜವಿ/2010 / 857 ದಿನಾಂಕ: 17/21.06.2010. 

2. ದಿನಾಂಕ: 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Chandu Power Projects Pvt . Ltd. ಇವರಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲ್ಲೂಕಿನ ದೇವಿಪುರ ಗ್ರಾಮದ ಬಳಿ ಮಸ್ಕಿ 
ಹಳ್ಳಕ್ಕೆ ಅಡ್ಡಲಾಗಿ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Chandu Power 
Projects Pvt. Ltd. ಇವರಿಗೆ 5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 261 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16.09 .2010. 
M /s Chandu Power Projects Pvt . Ltd. ಇವರಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲ್ಲೂಕಿನ ದೇವಿಪುರ ಗ್ರಾಮದ ಬಳಿ ಮಸ್ತಿ ಹಳ್ಳಕ್ಕೆ 
ಅಡ್ಡಲಾಗಿ 5. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 15°53 17 ” Longitude: 76°5647 ” Power 
House-Latitude: 15°52²45” Longitude: 76°57°44 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಾಂತಾನೇ ರದ್ದಾಗುವುದು . ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400 .00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದುದಾದ ಇಂಧನ 

ಅಭಿವೃದ್ದಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 


೪೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


೪ 


( 


( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
- ಅಭಿವೃದ್ದಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ.ಪಿ .ಆರ್ ) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಸ್ಟೇಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ . 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ . ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿಸಲ್ಲಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2554 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : M /s Suryachandra Energy Pvt. Ltd . ಇವರಿಗೆ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ : ಕೆಆರ್‌ಇಡಿ/06 / ಬಲಗನೂರು ಕಿಜವಿ/ 2010 /1854 ದಿನಾಂಕ: 17 / 21 . 06.2010 . 

2 . ದಿನಾಂಕ: 06.08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Suryachandra Energy Pvt . Ltd. ಇವರಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲ್ಲೂಕಿನ ಬಲಗನೂರು ಗ್ರಾಮದ ಬಳಿ ಮಸ್ತಿ 
ಹಳ್ಳಕೆ ಅಡ್ಡಲಾಗಿ 4 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Suryachandra 
Energy Pvt. Ltd. ಇವರಿಗೆ 4. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೭ 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 265 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16.09.2010. 
M /s Suryachandra Energy Pvt. Ltd. ಇವರಿಗೆ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲ್ಲೂಕಿನ ಬಲಗನೂರು ಗ್ರಾಮದ ಬಳಿ ಮಸ್ತಿ ಹಳ್ಳಕ್ಕೆ 
ಅಡ್ಡಲಾಗಿ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 15°57 35” Longitude: 76°45²53” Power 
House-Latitude: 15°5702 ” Longitude: 76°46°55 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಾಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ.ಪಿ.ಆರ್ ) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 

ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
( ಆ ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 

ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು . 
ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು . 
ಈ ಕಿರು ಜಲ ವಿದ್ಯುತ್ ಯೋಜನೇಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ . 

ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ , 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ . ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ . ಪಿ .ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ .ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಪಿ. ಆರ್. 2555 


೪೬೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಇಂಧನ ಸಚಿವಾಲಯ 
ವಿಷಯ : M /s Sri Aditya Green Power Private Limited ಇವರಿಗೆ 1. 00 ಮೆಗಾ ವ್ಯಾಟ್ ಸಾಮರ್ಥ್ಯ ದ ಕಿರು 

- ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ : ಕೆಆರ್‌ಇಡಿ/06 / ಹೊಸೂರ್‌ ಕಿಜವಿ /2010/ 2322 ದಿನಾಂಕ: 4 /5.08.2010. 

2 . ದಿನಾಂಕ: 06 .08. 2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Sri Aditya Green Power Private Limited ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನ ಹೊಸೂರ್ ಗ್ರಾಮದ ಬಳಿ 
ಬೆಣ್ಣೆಹೊಳೆಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Sri Aditya 
Green Power Private Limited ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ . ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 345 ಎನ್ ಸಿ 2010, ಬೆಂಗಳೂರು, ದಿನಾಂಕ : 16 .09.2010 . 
M / s Sri Aditya Green Power Private Limited ಇವರಿಗೆ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲ್ಲೂಕಿನ ಹೊಸೂರ್ ಗ್ರಾಮದ ಬಳಿ 
ಬೆಣ್ಣೆಹೊಳೆಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude : 14°30 13.5” Longitude: 
74°3733 ” Power House-Latitude: 14°30 08 ” Longitude: 74°3742 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಾಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು . ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400. 00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ .ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2 , 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೇಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೯ 


ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
10 . ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ , 

ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ .ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2556 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : M/s Venika Green Power Private Limited ಇವರಿಗೆ 4. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ , 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ ಗನಲು ಕಿಜವಿ/2010 /793 ದಿನಾಂಕ: 25 .02 .2010 / 9 .03.2010. 

2 . ದಿನಾಂಕ : 06.08 .2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
M / s Venika Green Power Private Limited ಇವರಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲ್ಲೂಕಿನ ಗನಾಲು ಗ್ರಾಮದ ಬಳಿ ಶಿಂಷಾ ನದಿಗೆ ಅಡ್ಡಲಾಗಿ 4.00 
ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Venika Green 
Power Private Limited ಇವರಿಗೆ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಪ್ರಸ್ತಾವನೆಯನ್ನು ಸದರಿ 
ಹಂಚಿಕೆ ಸಮಿತಿ ಸಭೆಯಲ್ಲಿ ಹಾಗೂ ಸರ್ಕಾರದ ಮಟ್ಟದಲ್ಲಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 624 ಎನ್‌ಸಿಇ 2009 , ಬೆಂಗಳೂರು, ದಿನಾಂಕ : 16.09.2010. 
M /s Venika Green Power Private Limited ಇವರಿಗೆ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲ್ಲೂಕಿನ ಗನಾಲು ಗ್ರಾಮ ಬಳಿ ಶಿಂಷಾ ನದಿಗೆ 
ಅಡ್ಡಲಾಗಿ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 12°23 09” Longitude: 77°12 10” Power 
House- Latitude: 12°23 00 Longitude: 77°12²16 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಾಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ . ಪಿ .ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಾಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 


೪೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಮೇಲೆ ತಿಳಿಸಿದ 2 , 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ . ಪಿ .ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ . ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಪಿ . ಆರ್ . 2557 


ಇಂಧನ ಸಚಿವಾಲಯ 
ವಿಷಯ : M/s Rising Sun Power Pvt. Ltd . ಇವರಿಗೆ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಸುವರ್ಣ ಮುಖಿ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ : ಕೆಆರ್‌ಇಡಿ/ 06 / ಸುವರ್ಣಮುಖಿ ಕಿಜವಿ/2010 / 853 ದಿನಾಂಕ: 16 /21.06. 2010. 

2 . ದಿನಾಂಕ : 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s Rising Sun Power Pvt. Ltd. ಇವರಿಗೆ ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕಿನ, ಕರಗೌಡನದೊಡ್ಡಿ ಗ್ರಾಮದ ಬಳಿ 
ಸುವರ್ಣಮುಖಿ ಮತ್ತು ವೃಷಭಾವತಿ ನದಿಗಳ ಸಂಗಮ ಸ್ಥಳದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ಒಡ್ಡಿಗೆ ಅಡ್ಡಲಾಗಿ 2 .00 ಮೆಗಾ ವ್ಯಾಟ್ 
ಸಾಮರ್ಥ್ಯದ ಸುವರ್ಣ ಮುಖಿ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ . 

ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Rising Sun 
Power Pvt. Ltd . ಇವರಿಗೆ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 264 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16. 09 .2010. 
M /s Rising Sun Power Pvt . Ltd . ಇವರಿಗೆ ರಾಮನಗರ ಜಿಲ್ಲೆಯ ಕನಕಪುರ ತಾಲ್ಲೂಕಿನ , ಕರಗೌಡನದೊಡ್ಡಿ ಗ್ರಾಮದ ಬಳಿ ಸುವರ್ಣಮುಖಿ 
ಮತ್ತು ವೃಷಭಾವತಿ ನದಿಗಳ ಸಂಗಮ ಸ್ಥಳದಲ್ಲಿ ಈಗಾಗಲೇ ನಿರ್ಮಾಣಗೊಂಡಿರುವ ಒಡ್ಡಿಗೆ ಅಡ್ಡಲಾಗಿ 2.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಸುವರ್ಣ 
ಮುಖಿ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 12°39 34 ” Longitude: 77°24²55 " Power House- Latitude: 12°39117” 
Longitude: 77°24³54 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ ) 

ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 
ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೭೧ 


( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ . ಪಿ. ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 

ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
( ಆ) ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು , ವಿವರವಾದ 

ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು . 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ .ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2558 

ಇಂಧನ ಇಲಾಖೆ. 


10. 


ಇಂಧನ ಸಚಿವಾಲಯ 
ವಿಷಯ : M /s Samrudhi Hydro Energy ಇವರಿಗೆ 1.22 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರಗಳ ಸಂಖ್ಯೆ 

ಕೆಆರ್‌ಇಡಿ/06/ಕೆಆರ್‌ಎಸ್‌ಎಂಹೆಚ್ಎಸ್ /2009 / 32017 ದಿನಾಂಕ: 25 /30. 09.2010 ಮತ್ತು ಸಂಖ್ಯೆ : 

ಕೆಆರ್‌ಇಡಿ/06 /ಕೆಆರ್‌ಎಸ್ - ಎಂಡೆಚ್ಎಸ್ /2010/503 ದಿನಾಂಕ: 6/ 23. 06.2010 

2. ದಿನಾಂಕ: 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s Samrudhi Hydro Energy ಇವರಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಕನ್ನಂಬಾಡಿ ಗ್ರಾಮದ ಬಳಿ ಕೆ. ಆರ್.ಎಸ್. 
ಅಣೆಕಟ್ಟಿನ ಕೆಳತೊರೆಯ ಬಲದಂಡೆ ಕಾಲುವೆಯ low level ಕೆನಾಲ್‌ಗೆ ಅಡ್ಡಲಾಗಿ 1.22 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 


೪೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


( ಆ ) 


ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Samrudhi 
Hydro Energy ಇವರಿಗೆ 1.22 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 511 ಎನ್ ಸಿ 2009, ಬೆಂಗಳೂರು, ದಿನಾಂಕ : 17.09.2010. 
M /s Samrudhi Hydro Energy ಇವರಿಗೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲ್ಲೂಕಿನ ಕನ್ನಂಬಾಡಿ ಗ್ರಾಮದ ಬಳಿ ಕೆ.ಆರ್.ಎಸ್ . ಅಣೆಕಟ್ಟಿನ 
ಕೆಳತೊರೆಯ ಬಲದಂಡೆ ಕಾಲುವೆಯ low level ಕೆನಾಲ್‌ಗೆ ಅಡ್ಡಲಾಗಿ 1. 22 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir 
Latitude: 12°2620 " Longitude: 76°36 10 ” Power House- Latitude : 12°26 10 ” Longitude: 76°3600 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು 
ಹಂಚಿಕೆ ಮಾಡಲಾಗಿದೆ: 
1 ( ಅ ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು . 
ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಾಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ.ಪಿ .ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಾಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು . 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು . 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ . 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2559 

ಇಂಧನ ಇಲಾಖೆ. 


• 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೭೩ 


೪೭೩ 


ಇಂಧನ ಸಚಿವಾಲಯ 
ವಿಷಯ : M/s Sai Krishna Hydro Power Private Limited ಇವರಿಗೆ 2. 00 ಮೆಗಾ ವ್ಯಾಟ್ ಸಾಮರ್ಥ್ಯ ದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/ 06 / ಹಂಚಿನಾಲ್ ಕಿಜವಿ /2010 / 2328 ದಿನಾಂಕ : 5 .08.2010 . 
3, ದಿನಾಂಕ: 06 .08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 


ಪ್ರಸ್ತಾವನೆ : 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
M/s Sai Krishna Hydro Power Private Limited ಇವರಿಗೆ ರಾಯಚೂರು ಜಿಲ್ಲೆಯ ಲಿಂಗಸೂಗುರು ತಾಲ್ಲೂಕಿನ ಹಂಚಿನಾಲ್ ಗ್ರಾಮದ ಬಳಿ ಕೃಷ್ಣ 
ನದಿಗೆ ಅಡ್ಡಲಾಗಿ 2 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2 ) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Sai Krishna 
Hydro Power Private Limited ಇವರಿಗೆ 2 . 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 348 ಎನ್ಸಿಇ 2010, ಬೆಂಗಳೂರು, ದಿನಾಂಕ : 16.09.2010. 
M /s Sai Krishna Hydro Power Private Limited ಇವರಿಗೆ ರಾಯಚೂರು ಜಿಲ್ಲೆಯ ಲಿಂಗಸೂಗುರು ತಾಲ್ಲೂಕಿನ ಹಂಚಿನಾಲ್ ಗ್ರಾಮದ ಬಳಿ 
ಕೃಷ್ಣ ನದಿಗೆ ಅಡ್ಡಲಾಗಿ 2. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 16°12115” Longitude: 
76°27 26³ Power House- Latitude : 16°14 52 Longitude: 76°28°04 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಾಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಮನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು . ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ . 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ. ಆರ್ ) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು , ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಾಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಂಡಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಾಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 


( ಆ ) 


೪೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ | ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ . 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿಸಲ್ಲಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2560 

ಇಂಧನ ಇಲಾಖೆ. 

ಇಂಧನ ಸಚಿವಾಲಯ 
ವಿಷಯ : ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಕಛೇರಿಗಳಿಗೆ ಕಂಪ್ಯೂಟರ್ ಸಿಸ್ಟಂಗಳನ್ನು ಖರೀದಿಸಲು ಇಲಾಖಾ ತಾಂತ್ರಿಕ 

ಸಲಹಾ ಸಮಿತಿಯ (TAP) ಪುನರ್ ರಚನೆ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಪಿಡಿ 121 ಸಿಎಸ್‌ಎಸ್ 97 ದಿನಾಂಕ: 08. 01.1998 . 

2 . ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 131 ಇಬಿಎಸ್ 2007 ದಿನಾಂಕ: 15 .03.2008. 

3. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 134 ವಿಮಾಆ 2009 ದಿನಾಂಕ: 19. 07.2010. 
ಪ್ರಸ್ತಾವನೆ : 

ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯದಲ್ಲಿರುವ ಸರ್ಕಾರಿ ಇಲಾಖೆಗಳ ವಿಕೇಂದ್ರೀಕರಣಕ್ಕಾಗಿ ಕಂಪ್ಯೂಟರ್‌ಗಳನ್ನು 
ಖರೀದಿಸಲು ಹಾಗೂ ಹಾರ್ಡ್‌ವೇರ್, ಸಾಫ್ಟ್ವೇರ್ ಇತರೇ ಪರಿಕರ ಮತ್ತು ಸೇವೆಗಳನ್ನು ಪಡೆಯುವ ಸಲುವಾಗಿ ಇಲಾಖಾ ಕಾರ್ಯದರ್ಶಿಯವರ 
ಅಧ್ಯಕ್ಷತೆಯನ್ನೊಳಗೊಂಡ ಇಲಾಖಾ ತಾಂತ್ರಿಕ ಸಲಹಾ ಸಮಿತಿಯನ್ನು ರಚಿಸಲು ಅನುಮೋದನೆ ನೀಡಲಾಗಿತ್ತು. 

ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಕಛೇರಿಗಳಿಗೆ ಹಾರ್ಡ್‌ವೇರ್, ಸಾಫ್ಟ್ವೇರ್ ಇತರೇ ಪರಿಕರ ಮತ್ತು ಸೇವೆಗಳನ್ನು ಪಡೆಯಲು/ ಖರೀದಿಸಲು 
ಮೇಲೆ (2) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸೂಚಿಸಿರುವ ಸದಸ್ಯರನ್ನೊಳಗೊಂಡಂತೆ ಇಲಾಖಾ ತಾಂತ್ರಿಕ ಸಲಹಾ ಸಮಿತಿಯ (TAP) ನ್ನು ಪುನರ್ 
ರಚಿಸಲಾಗಿತ್ತು. 

ಮೇಲೆ ( 3) ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸರ್ಕಾರಿ ಇಲಾಖೆಗಳಿಗೆ ಹಾರ್ಡ್‌ವೇರ್, ಸಾಫ್ಟ್‌ವೇರ್‌ ಇತರೇ ಪರಿಕರ ಮತ್ತು ಸೇವೆಗಳನ್ನು 
ಪಡೆಯುವ ಸಲುವಾಗಿ ಹಾಗೂ ವಿವಿಧ ಇಲಾಖೆಗಳ ಗಣಕೀಕರಣದ ಬಗ್ಗೆ ಸೂಕ್ತ ಮಾರ್ಗದರ್ಶನ ನೀಡಲು ಇಂಧನ ಇಲಾಖೆಯ ಇಲಾಖಾ ತಾಂತ್ರಿಕ 
ಸಲಹಾ ಸಮಿತಿಗೆ ಈ ಕೆಳಕಂಡ ತಾಂತ್ರಿಕ ಸದಸ್ಯರನ್ನು ನಾಮ ನಿರ್ದೇಶನ ಮಾಡಿ , ಈ ತಾಂತ್ರಿಕ ಸದಸ್ಯರೊಂದಿಗೆ ತಾಂತ್ರಿಕ ಸಲಹಾ ಸಮಿತಿಯನ್ನು 
ಪುನರಚಿಸಿಕೊಳ್ಳುವಂತೆ ಆದೇಶಿಸಲಾಗಿದೆ. 

ಪ್ರೊ . ಡಿ.ಕೃಷ್ಣ ಸುಂದರ್‌ 
| ಪ್ರೊಡಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್‌ಮೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ 
ಮ್ಯಾನೇಜ್‌ಮೆಂಟ್ 
ಪ್ರೊ : ಚಂದ್ರಶೇಖರ್ ರಾಮನಾಥನ್ 

ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಸರ್ಮೇಷನ್ ಟೆಕ್ನಾಲಜಿ 
ಅದರಂತೆ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 96 ಇಬಿಎಸ್ 2010 ದಿನಾಂಕ : 15.09.2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಕಛೇರಿಗಳಿಗೆ ಹಾರ್ಡ್‌ವೇರ್, ಸಾಫ್ಟ್ವೇರ್ ಇತರೇ 
ಪರಿಕರ ಮತ್ತು ಸೇವೆಗಳನ್ನು ಪಡೆಯಲು/ ಖರೀದಿಸಲು ಈ ಕೆಳಕಂಡ ಸದಸ್ಯರನ್ನೊಳಗೊಂಡಂತೆ ಇಲಾಖಾ ತಾಂತ್ರಿಕ ಸಲಹಾ ಸಮಿತಿಯ (TAP) ನ್ನು 
ಪುನರ್ ರಚಿಲಾಗಿದೆ: 

1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಇಂಧನ ಇಲಾಖೆ ಅಧ್ಯಕ್ಷರು 
2. ಮುಖ್ಯ ವಿದ್ಯುತ್ ಪರಿವೀಕ್ಷಕರು 

- ಸದಸ್ಯರು 
3. ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ - ಸದಸ್ಯರು 
4 . ಸರ್ಕಾರದ ಅಧೀನ ಕಾರ್ಯದರ್ಶಿ , 
- ಆರ್ಥಿಕ ಇಲಾಖೆ ( ಆಯವ್ಯಯ - 2) 

- ಸದಸ್ಯರು 
5. ಪ್ರೊ . ಡಿ.ಕೃಷ್ಣ ಸುಂದರ್ 

ಪ್ರೊಡಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್‌ಮೆಂಟ್ 
ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್‌ಮೆಂಟ್ - ಸದಸ್ಯರು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 


೪೭೫ 


೪೭೫ 


6 . ಪ್ರೊ : ಚಂದ್ರಶೇಖರ್ ರಾಮನಾಥನ್ 

ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ 
ಇನ್ನರ್ಮೇಷನ್ ಟೆಕ್ನಾಲಜಿ 

- ಸದಸ್ಯರು 
7. ನಿರ್ದೆಶಕರು, ಯೋಜನಾ ಇಲಾಖೆ 

ಸದಸ್ಯರು 
8. ನಿರ್ದೆಶಕರು, ನ್ಯಾಷನಲ್ ಇನ್‌ಫಾರ್ಮೆಟೆಕ್ ಸೆಂಟರ್ - ಸದಸ್ಯರು 
9 . ನಿರ್ದೇಶಕರು ಪ್ರತಿನಿಧಿ , ಇ - ಆಡಳಿತ 

- ಸದಸ್ಯರು 
ಮೇಲಿನ ತಾಂತ್ರಿಕ ಸಲಹಾ ಸಮಿತಿಯು, ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯ ಕಛೇರಿಗಳಿಗೆ ಹಾರ್ಡ್‌ವೇರ್, ಸಾಫ್ಟ್ವೇರ್ ಇತರೇ ಪರಿಕರ ಮತ್ತು 
ಸೇವೆಗಳನ್ನು ಪಡೆಯಲು/ ಖರೀದಿಸಲು ದಿನಾಂಕ: 18.06.1998ರ ಕರ್ನಾಟಕ ಸರ್ಕಾರ ಗಣಕ ಕೇಂದ್ರದ ಪತ್ರ ಸಂಖ್ಯೆ: ಜಿಸಿಸಿ/ ಟ್ಯಾಪ್/385 /97 - 98 ರಲ್ಲಿನ 
ಮಾರ್ಗಸೂಚಿಯನ್ನು ಅನುಸರಿಸುವುದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ . ಆರ್. 2561 

ಸುಜಾತಮ್ಮ 

ಪೀಠಾಧಿಕಾರಿ, ಇಂಧನ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಮಾಸಿಕ ದರದ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಪದವೀಧರ ಇಂಜಿನಿಯರುಗಳು ಮತ್ತು ಡಿಪ್ಲೊಮಾ 

ಇಂಜಿನಿಯರುಗಳಿಗೆ ಸಂಚಿತ ವೇತನವನ್ನು ಪರಿಷ್ಕರಿಸುವ ಬಗ್ಗೆ. 
ಓದಲಾಗಿದೆ : (1) ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 13 ಸೇಸ್ಟಅ 94 ದಿನಾಂಕ: 29 .9.1994. 

( 2) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 2 ಸೇಸ್ಥe 99 ದಿನಾಂಕ: 31.5.1999 . 
ಪ್ರಸ್ತಾವನೆ : 

ವಿವಿಧ ಇಲಾಖೆಗಳಲ್ಲಿ ದಿನಗೂಲಿಯ ಮೇಲೆ ನೇಮಕವಾಗಿರುವ ಪದವೀಧರ ಇಂಜಿನಿಯರ್ ಮತ್ತು ಡಿಪ್ಲೊಮಾ ಇಂಜಿನಿಯರುಗಳನ್ನು ಮಾಸಿಕ 
ದರದ ಸಿಬ್ಬಂದಿಯಾಗಿ ಪರಿವರ್ತಿಸಿ ಪದವೀಧರ ಇಂಜಿನಿಯರುಗಳಿಗೆ ಮಾಸಿಕ ರೂ .2050 /- ಹಾಗೂ ಡಿಪ್ಲೊಮಾ ಇಂಜಿನಿಯರುಗಳಿಗೆ ಮಾಸಿಕ ರೂ . 
520/ - ಸಂಚಿತ ವೇತನವನ್ನು ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 29 .9.1994 ರ ಆದೇಶದನ್ವಯ ನೀಡಲಾಗುತ್ತಿದ್ದು ನಂತರ ಮೇಲೆ ( 2) ರಲ್ಲಿ 
ಓದಲಾದ ದಿನಾಂಕ: 31.5.1999 ರ ಆದೇಶದನ್ವಯ ಈ ಪದವೀಧರ ಇಂಜಿನಿಯರುಗಳಿಗೆ ರೂ . 6000/- ಕ್ಕೆ ಮತ್ತು ಡಿಪ್ಲೊಮಾ ಇಂಜಿನಿಯರುಗಳಿಗೆ 
ರೂ . 4575/ - ಕ್ಕೆ ಸಂಚಿತ ವೇತನವನ್ನು ಪರಿಷ್ಕರಿಸಿ ನೀಡಲಾಗುತ್ತಿದೆ. ಹಿಂದಿನ ವೇತನ ಶ್ರೇಣಿಯ ಮೂಲ ವೇತನದಂತೆ ಈ ಸಂಚಿತ ವೇತನವನ್ನು 
ನಿಗದಿಪಡಿಸಿರುವುದರಿಂದ ಪರಿಷ್ಕೃತ ವೇತನ ಶ್ರೇಣಿಯ ಸೌಲಭ್ಯವನ್ನು ಮಾಸಿಕ ದರದ ಸಿಬ್ಬಂದಿಗೂ ನೀಡುವಂತೆ ಲೋಕೋಪಯೋಗಿ, ನೀರಾವರಿ ಮತ್ತು 
ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪದವೀಧರ ಇಂಜಿನಿಯರುಗಳು ಮತ್ತು ಡಿಪ್ಲೊಮಾ ಇಂಜಿನಿಯರುಗಳು 
ಸರ್ಕಾರವನ್ನು ಕೋರಿರುತ್ತಾರೆ. ಈ ಬಗ್ಗೆ ಸರ್ಕಾರವು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 93 ಸೇಸ್ತಅ 2010 ಬೆಂಗಳೂರು, ದಿನಾಂಕ : 25.9 .2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಲೋಕೋಪಯೋಗಿ, ನೀರಾವರಿ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ 
ಇಲಾಖೆಗಳಲ್ಲಿ ಮಾಸಿಕ ದರದ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಒಟ್ಟು 39 (ಮೂವತ್ತೊಂಬತ್ತು) ಪದವೀಧರ ಇಂಜಿನಿಯರುಗಳ ಹಾಗೂ 
ಡಿಪ್ಲೊಮಾ ಇಂಜಿನಿಯರುಗಳ ಮಾಸಿಕ ಸಂಚಿತ ವೇತನವನ್ನು ಪದವೀಧರ ಇಂಜಿನಿಯರುಗಳಿಗೆ ಮತ್ತು ಡಿಪ್ಲೊಮಾ ಇಂಜಿನಿಯರುಗಳಿಗೆ ನಿಗದಿಪಡಿಸಿರುವ 
ಪರಿಷ್ಕೃತ ವೇತನ ಶ್ರೇಣಿಗಳ ಕನಿಷ್ಠ ಮೂಲ ವೇತನ ಅಂದರೆ ಪದವೀಧರ ಇಂಜಿನಿಯರುಗಳಿಗೆ ರೂ . 11400 /- ಮತ್ತು ಡಿಪ್ಲೊಮಾ ಇಂಜಿನಿಯರುಗಳಿಗೆ 
ರೂ . 8825 / - ನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಗದಿಪಡಿಸಲಾಗಿದೆ. 

ಈ ಆದೇಶವನ್ನು ಟಿಪ್ಪಣಿ ಸಂಖ್ಯೆ: ಆಇ 1159 ಸೇ -1 /2010 ದಿನಾಂಕ: 9 .9 . 2010 ರಲ್ಲಿ ಆರ್ಥಿಕ ಇಲಾಖೆಯು ನೀಡಿರುವ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಪಿ . ಮಾರ್ಕಂಡೇಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 
ಪಿ . ಆರ್. 2562 

(ಸೇವಾ ನಿಯಮಗಳು - 2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಮಹಾಲೇಖಪಾಲರು ಸಲ್ಲಿಸಿರುವ ತಪಾಸಣಾ ವರದಿಗಳು / ಆಡಿಟ್ ಆಕ್ಷೇಪಣೆಗಳನ್ನು ಪರಿಶೀಲಿಸುವ ಸಲುವಾಗಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಸು) ಯ ಮಟ್ಟದಲ್ಲಿ Adhoc ಸಮಿತಿಯನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : ಆರ್ಥಿಕ ಇಲಾಖೆಯ ಅಧಿಕೃತ ಜ್ಞಾಪನ ಸಂಖ್ಯೆ: FD ( SPL)686 Pen 67, ದಿನಾಂಕ: 30.03.1968. 
ಪ್ರಸ್ತಾವನೆ : 

ಅಧಿಕೃತ ಜ್ಞಾಪನದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳ ಅಧೀನದಲ್ಲಿ ಬರುವ ಇಲಾಖೆಗಳು | ನಿಗಮ / ಮಂಡಳಿಗಳು | 
ಸ್ವಾಯತ್ತ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ಮಹಾಲೇಖಪಾಲರಿಂದ ಸ್ವೀಕರಿಸಲಾಗುವ ಆಡಿಟ್ ಆಕ್ಷೇಪಣೆಗಳು Outstanding Inspection Reports 
ಮುಂತಾದವುಗಳನ್ನು ತುರ್ತಾಗಿ ಪರಿಶೀಲಿಸಿ, ಅವುಗಳನ್ನು ವಿಲೇಗೊಳಿಸುವ ಸಲುವಾಗಿ ಸಚಿವಾಲಯದ ಆಡಳಿತ ಇಲಾಖೆಯ ಮಟ್ಟದಲ್ಲಿ Adhoc 
ಸಮಿತಿಯನ್ನು ರಚಿಸಲು ಸೂಚಿಸಲಾಗಿದೆ. 


೪೭೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಅದರಂತೆಯೇ , ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) ಯ ಅಧೀನದಲ್ಲಿ ಬರುವ ಎಲ್ಲಾ ಶಾಖೆಗಳು / ಆಡಳಿತ 
ತರಬೇತಿ ಸಂಸ್ಥೆ, ಮೈಸೂರು | ಕರ್ನಾಟಕ ಸರ್ಕಾರ ಸಚಿವಾಲಯ ತರಬೇತಿ ಸಂಸ್ಥೆ , ಬೆಂಗಳೂರು ಇವರಿಗೆ ಸಂಬಂಧಿಸಿದಂತೆ ಮಹಾಲೇಖಪಾಲರು, 
ಬೆಂಗಳೂರು ಇವರಿಂದ ಸ್ವೀಕರಿಸಲಾದ ಆಡಿಟ್ ಆಕ್ಷೇಪಣೆಗಳು / Outstanding Inspection Reports ಮುಂತಾದವುಗಳನ್ನು ಪರಿಶೀಲಿಸುವ ಸಲುವಾಗಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಆಡಳಿತ ಸುಧಾರಣೆ) ಯ ಮಟ್ಟದಲ್ಲಿ Adhoc ಸಮಿತಿಯನ್ನು ರಚಿಸುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ 
ಸಂಬಂಧ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 155 ಆಆತ 2010 , ಬೆಂಗಳೂರು, ದಿನಾಂಕ : 1ನೇ ಅಕ್ಟೋಬರ್, 2010. 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) ಹಾಗೂ 
ಸದರಿ ಇಲಾಖೆಯ ಅಧೀನದಲ್ಲಿ ಬರುವ ಎಲ್ಲಾ ಶಾಖೆಗಳು / ಆಡಳಿತ ತರಬೇತಿ ಸಂಸ್ಥೆ , ಮೈಸೂರು | ಕರ್ನಾಟಕ ಸರ್ಕಾರ ಸಚಿವಾಲಯ ತರಬೇತಿ 
ಸಂಸ್ಥೆ, ಬೆಂಗಳೂರು ಈ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಮಹಾಲೇಖಪಾಲರಿಂದ ಸ್ವೀಕರಿಸಲಾಗುವ ಆಡಿಟ್ ಆಕ್ಷೇಪಣೆಗಳು / Outstanding Inspection 
Reports ಗಳನ್ನು ಪರಿಶೀಲಿಸಿ ಇತ್ಯರ್ಥಗೊಳಿಸುವ ಸಲುವಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) ಯ ಮಟ್ಟದಲ್ಲಿ 
ಕೆಳಕಂಡ ಸದಸ್ಯರುಗಳನ್ನೊಳಗೊಂಡ Adhoc ಸಮಿತಿಯನ್ನು ಮೂಲಕ ರಚಿಸಲಾಗಿದೆ. 

1. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ ) - ಅಧ್ಯಕ್ಷರು 
2. ಮಹಾ ನಿರ್ದೇಶಕರು, ಆಡಳಿತ ತರಬೇತಿ ಸಂಸ್ಥೆ, ಮೈಸೂರು 

- ಸದಸ್ಯರು 
3. ನಿರ್ದೆಶಕರು, ಕರ್ನಾಟಕ ಸರ್ಕಾರ ಸಚಿವಾಲಯ ತರಬೇತಿ ಸಂಸ್ಥೆ 
ಬೆಂಗಳೂರು 

- ಸದಸ್ಯರು 
4. ನಿಯಂತ್ರಕರು ( ಲೆಕ್ಕಪತ್ರ ನಿರ್ವಹಣೆ) 
ಆರ್ಥಿಕ ಇಲಾಖೆ 

- ಸದಸ್ಯರು 
5. ಪ್ರಧಾನ ಮಹಾಲೇಖಪಾಲರು, ಕರ್ನಾಟಕ ಬೆಂಗಳೂರು 
( ಇವರು ಅಥವಾ ಇವರ ಪ್ರತಿನಿಧಿಗಳು ) 

- ಸದಸ್ಯರು 
6. ಸರ್ಕಾರದ ಉಪ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ) 

- ಸದಸ್ಯರು ಮತ್ತು 

Convenor 
ಈ Adhoc ಸಮಿತಿಯ ಕಾರ್ಯನಿರ್ವಹಣೆಗಳು / ಷರತ್ತು ಮತ್ತು ನಿಬಂಧನೆಗಳನ್ನು ಆರ್ಥಿಕ ಇಲಾಖೆಯ ವತಿಯಿಂದ ಹೊರಡಿಸಲಾಗಿರುವ 
Hand book ರಲ್ಲಿ ನಮೂದಿಸಿರುವ ಪ್ರಕಾರ ಇರತಕ್ಕದ್ದು. ಈ ಸಮಿತಿಯು ಒಂದು ವರ್ಷದಲ್ಲಿನ ಪ್ರತಿ ತ್ರೈಮಾಸಿಕ ಅವಧಿಯಲ್ಲಿ ಅಥವಾ ಸಮಿತಿಯ 
ಅಧ್ಯಕ್ಷರು ನಿರ್ಣಯಿಸಿದಂತೆ ಸದರಿ ಸಮಿತಿಯು ಸಭೆ ಸೇರಿ ಇಲಾಖೆಯಲ್ಲಿ ಬಾಕಿ ಇರುವ ಪ್ರಮುಖ ತಪಾಸಣಾ ವರದಿಗಳು ಹಾಗೂ ಆಡಿಟ್ 
ಆಕ್ಷೇಪಣೆಗಳನ್ನು ಪರಿಶೀಲಿಸಲು ಕ್ರಮ ಜರುಗಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ.ವಿ . ಜಯಲಕ್ಷ್ಮಿ 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ .ಆರ್. 2563 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಆಡಳಿತ ಸುಧಾರಣೆ). 
ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಎನ್. ನಾರಾಯಣಸ್ವಾಮಿ , ಪಿ. ಐ. ( ಹಾಲಿ ಎ.ಸಿ. ಪಿ.) ವಿಧಾನ ಸೌಧ, ಭದ್ರತೆ ವಿಭಾಗ, ಬೆಂಗಳೂರು ನಗರ, 

ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಅಪರ ಪೊಲೀಸ್ ಕಮೀಷನರ್ ಅಡಳಿತ ಮತ್ತು ಸಿ. ಎ.ಆರ್., ಬೆಂಗಳೂರು ನಗರ, 

ಇವರ ಆದೇಶ ಸಂಖ್ಯೆ : 24 / ಡಿಇ/ ಆರ್ - 6 /2003 ದಿ: 24 - 6 - 2003 
2) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ.ಜಿ.ಪಿ., ಬೆಂಗಳೂರು, ಇವರ ಆದೇಶ ಸಂಖ್ಯೆ : 

ಸಿಬಿ (8) 39 /2003 - 04 ದಿನಾಂಕ: 25 - 11- 2005 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 16 - 02 - 06 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಸಿಬಿ ( 8) 39 / 2003 - 04 ದಿನಾಂಕ: 13 - 8 - 2010 
ಪ್ರಸ್ತಾವನೆ : 

ಶ್ರೀ ಎನ್. ನಾರಾಯಣಸ್ವಾಮಿ , ಇವರು ಜಾಲಹಳ್ಳಿ , ಪೊಲೀಸ್ ಠಾಣೆ, ಬೆಂಗಳೂರಿನಲ್ಲಿ ಪಿ. ಐ ., ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಅಧಿಕಾರ ದುರುಪಯೋಗಗೊಳಿಸಿಕೊಂಡ 
ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ 6ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ 
ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


عو 


ದೋಷಾರೋಪಣೆ : 

“ನೀವು ಜಾಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದು , ದಿನಾಂಕ: 12 - 11 - 2001 
ರಂದು ನಿಮ್ಮ ಠಾಣೆಯ ಪಿ.ಎಸ್. ಐ., ಶ್ರೀ ಆರ್. ಜಿ. ನಾಗರಾಜಯ್ಯ , ರವರು ಕರ್ತವ್ಯಕ್ಕೆ ಠಾಣೆಗೆ ಬಂದು ನಂತರ ಯಶವಂತಪುರ 
ಕಾರ್ಪೊರೇಷನ್ ಸ್ಕೂಲಿನ ಮತಗಟ್ಟಿ ಹತ್ತಿರ ಮತ ಎಣಿಕೆ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಮ್ಮ ಬಳಿ ವರದಿ ಮಾಡಿದ್ದು, ನೀವು 
ಪಿ . ಎಸ್. ಐ . ರವರನ್ನು ಪ್ಲೇಟೊನ್ ನೋಡಿಕೊಂಡು, ಪ್ಲೇಟೋನ್‌ನಲ್ಲಿಯೇ ಇದ್ದು, ನಂತರ ಮಧ್ಯಾಹ 12 .10ರ ಸಮಯದಲ್ಲಿ 
ನಿಯಂತ್ರಣ ಕೋಣೆಯಿಂದ ಪಿ. ಎಸ್. ಐ., ರವರಿಗೆ ಫ್ಲಟೋನ್‌ನೊಂದಿಗೆ ನಿಮ್ಮ ಠಾಣೆಯ ಹತ್ತಿರ ಬರುವಂತೆ ತಿಳಿಸಿದ ಮೇರೆಗೆ, 
ಸದರಿ ಪಿ .ಎಸ್. ಐ ., ರವರು ನಿಮ್ಮ ಬಳಿ ಬಂದು ವರದಿ ಮಾಡಿದಾಗ, ನೀವು ಸದರಿ ಪಿ .ಎಸ್. ಐ., ರವರನ್ನು ಏಕವಚನದಿಂದ 
“ಬೋಳಿ ಮಗನೇ ನೀನು ಹೊಟ್ಟೆಗೆ ಅನ್ನ ತಿನ್ನತ್ತೀಯಾ, ಹೇಲು ತಿನ್ನುತ್ತೀಯಾ” ಎಂದು ನಿನ್ನ ಹಲ್ಲುಗಳನ್ನು ಉದುರಿಸುತ್ತೇನೆಂದು 
ಸಿಬ್ಬಂದಿ ಮುಂದೆ ಬೈಯ್ಡು ಹೊಡೆಯಲು ಹೋಗಿರುತ್ತೀರಿ” ಈ ಬಗ್ಗೆ ಸಹಾಯಕ ಪೊಲೀಸ್ ಕಮೀಷನರ್ , ಯಶವಂತಪುರ 
ಉಪ ವಿಭಾಗ ರವರು ಪೂರ್ವಭಾವೀ ವಿಚಾರಣೆ ನಡೆಸಿ ನಿಮ್ಮ ಮೇಲಿನ ಆರೋಪವು ಮೇಲ್ನೋಟಕ್ಕೆ ಸಾಬಿತಾಗಿರುತ್ತದೆ. ಎಂದು 
ತಿಳಿಸಿರುತ್ತಾರೆ. 

ನೀವು ಠಾಣೆಯ ಜವಾಬ್ದಾರಿಯುತ ಪೊಲೀಸ್ ಅಧಿಕಾರಿಯಾಗಿದ್ದು, ನಿಮ್ಮ ಕೆಳಗಿನ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು 
ಅನಾವಶ್ಯಕವಾಗಿ ಅವಾಚ್ಯ ಶಬ್ದಗಳಿಂದ ಬೈಯ್ದು, ಅಲ್ಲದೇ ಅಸಭ್ಯ ರೀತಿಯಲ್ಲಿ ವರ್ತಿಸಿ ಠಾಣೆಯಲ್ಲಿ ಅಹಿತಕರ ವಾತಾವರಣವನ್ನು 
ಉಂಟು ಮಾಡಿರುತ್ತೀರಿ. ಅಲ್ಲದೇ ಕೆಳಗಿನ ಸಿಬ್ಬಂದಿಯೊಂದಿಗೆ ಉತ್ತಮ ಭಾಂದವ್ಯ ಬೆಳೆಸಿಕೊಳ್ಳದೇ ಅವರುಗಳನ್ನು ಅವಾಚ್ಯ 
ಶಬ್ದಗಳಿಂದ ನಿಂದಿಸಿ, ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಅಧಿಕಾರ ದುರುಪಯೋಗವನ್ನು 
ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಅಪರ ಪೊಲೀಸ್ ಆಯುಕ್ತರು , ಆಡಳಿತ ಮತ್ತು 
ಸಿ . ಎ.ಆರ್., ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿ: 24 - 6 - 2003ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ 
ವೇತನ ಬಡ್ಡಿಯನ್ನು ಮುಂದಿನ ವೇತನಗಳಿಗೆ ದಕ್ಕೆಯಾಗುವಂತೆ ಒಂದು ವರ್ಷ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿದ್ದಾರೆ . 

ಈ ಆದೇಶದ ವಿರುದ್ದ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ. ಜಿ. ಮತ್ತು ಐ.ಜಿ.ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2) ರಲ್ಲಿ ಓದಲಾದ ದಿನಾಂಕ: 25 - 11 - 2005ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ 
ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ . ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು 
ಬರುತ್ತಿಲ್ಲವೆಂದು ಪರಿಗಣೆಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಒಣ 218 ಪೊಸಿಅ 2009 ಬೆಂಗಳೂರು, ದಿನಾಂಕ : 01 - 10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎನ್. ನಾರಾಯಣಸ್ವಾಮಿ , ಪಿ . ಐ . ( ಹಾಲಿ ಎ . ಸಿ. ಪಿ.) ವಿಧಾನ ಸೌಧ, ಭದ್ರತೆ ವಿಭಾಗ, ಬೆಂಗಳೂರು ನಗರ , 
ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಟಿ. ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2564 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು ) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಕೆ. ಸಿ. ಗಂಗರಾಜು, ಮಾಜಿ ಎ . ಪಿ. ಸಿ. ಸಿ. ಎ .ಆರ್. (ಉತ್ತರ) ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ 

ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಉಪ ಪೊಲೀಸ್ ಆಯುಕ್ತರು ಸಿ . ಎ .ಆರ್., ಬೆಂಗಳೂರು, ಇವರು ಆದೇಶ ಸಂಖ್ಯೆ : 

ಡಿಇ 08/2006 - 07 ಓ .ಬಿ ./48/2007 - 08 ದಿನಾಂಕ: 29 - 5 - 2007 
2) ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಜಂಟಿ ಪೊಲೀಸ್ ಕಮೀಷನರ್ , ಸಿ. ಎ. ಆರ್. ಬೆಂಗಳೂರು ನಗರ, ಇವರ 

ಆದೇಶ ಸಂಖ್ಯೆ: 12/ ಅಪೀಲು 2 /2009 ದಿನಾಂಕ:15 - 10 - 09 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 18 - 11 - 09 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 62 /2009 - 10 ದಿನಾಂಕ : 18 - 8 - 2010 
ಪ್ರಸ್ತಾವನೆ : 

- ಶ್ರೀ ಕೆ.ಸಿ. ಗಂಗರಾಜು ಇವರು ನಗರ ಸಶಸ್ತ್ರ ಪಡೆ (ಉತ್ತರ ) ಬೆಂಗಳೂರು, ಇಲ್ಲಿ ಪೊಲೀಸ್ ಕಾನ್ಸ್‌ಟೇಬಲ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಕರ್ತವ್ಯದಲ್ಲಿ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ 


೪೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಪ್ರದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ ಪೊಲೀಸ್‌ ( ಶಿಸ್ತು ನಡವಳಿ) ನಿಯಮಗಳು 1965ರ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ , ಈ 
ಕೆಳಕಂಡ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ . 
ದೋಷಾರೋಪಣೆ : 

1. ಶ್ರೀ ಕೆ. ಸಿ. ಗಂಗರಾಜು, ಪೇದೆ 2916 “ ಬಿ ” ವಿಭಾಗ, ಸಿ. ಎ. ಆರ್. ಉತ್ತರ ಬೆಂಗಳೂರು ಆದ ನೀವು ದಿನಾಂಕ: 07 
02 - 2006 ರಿಂದ ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಿಯಾಗಿ, ಗೈರುಹಾಜರಿಯಲ್ಲಿ ಮುಂದುವರೆದಿರುತ್ತೀರಿ. ನೀವು ಕಛೇರಿಗೆ 
ಬಂದು ಯಾವುದೇ ಪೂರ್ವಾನುಮತಿಯನ್ನು ಪಡೆಯದೆ ಅಥವಾ ರಜೆಯನ್ನು ಪಡೆಯದೆ ಕರ್ತವ್ಯಕ್ಕೆ ಅನಧಿಕೃತವಾಗಿ 
ಗೈರುಹಾಜರಿಯಾಗಿ ಗೈರುಹಾಜರಿಯಲ್ಲೇ ಮುಂದುವರೆದಿರುತ್ತೀರಿ. ಇದು ಶಿಸ್ತಿನ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನಿಮ್ಮ 
ಕರ್ತವ್ಯ ನಿರ್ಲಕ್ಷತೆಯನ್ನು ಎತ್ತಿ ತೋರಿಸುತ್ತದೆ. 

2 . ನಿಮಗೆ ಕರ್ತವ್ಯಕ್ಕೆ ಬರುವಂತೆ ತಿಳಿಸಿ ಕಛೇರಿಯಿಂದ ಜ್ಞಾಪನಗಳನ್ನು ಹೊರಡಿಸಿದ್ದು, ಅವುಗಳನ್ನು ಸಹಿ ಮಾಡಿ 
ಸ್ವೀಕರಿಸಿರುತ್ತೀರಿ. ನೀವು ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಿಯಾಗಿ, ಗೈರುಹಾಜರಿಯಲ್ಲಿ ಮುಂದುವರೆಯುತ್ತಿರುವ 
ವಿಷಯವನ್ನು ನೀವು ಈ ಜ್ಞಾಪನಗಳ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಂಡಿರುತ್ತೀರಿ. ಆದರೂ ಕೂಡ ಬೇಜವಾಬ್ದಾರಿತನದಿಂದ 
ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಿಯಾಗಿ, ಗೈರುಹಾಜರಿಯಲ್ಲಿ ಮುಂದುವರೆದಿರುತ್ತೀರಿ. ಇದು ನಿಮ್ಮ ನಿರ್ಲಕ್ಷತೆ 
ಬೇಜವಾಬ್ದಾರಿತನ , ಕರ್ತವ್ಯ ಲೋಪವನ್ನು ಎತ್ತಿ ತೋರಿಸುತ್ತದೆ. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರು, ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಉಪ ಪೊಲೀಸ್ ಆಯುಕ್ತರು ಸಿ.ಎ . ಆರ್., (ಉತ್ತರ) 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 29 - 5 - 2007ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ 
ತೆಗೆದುಹಾಕಲಾಗಿದೆ ಅನಧಿಕೃತವಾಗಿ ಗೈರುಹಾಜರಾದ ದಿನಾಂಕ: 07 - 02 - 2006 ರಿಂದ ಈ ಆದೇಶ ಹೊರಡಿಸಿದ ದಿನಾಂಕದವರೆಗಿನ ಅವಧಿಯನ್ನು 
ವೇತನ ರಹಿತ ರಜೆಯೆಂದು ಪರಿಗಣಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಜಂಟಿ ಪೊಲೀಸ್ 
ಕಮೀಷನರ್, ಸಿ . ಎ .ಆರ್. ಬೆಂಗಳೂರು ನಗರ , ಇವರು ಮೇಲೆ ಕ್ರಮ ಸಂಖ್ಯೆ : ( 2)ರಲ್ಲಿ ಓದಲಾದ ದಿನಾಂಕ: 15 - 10 - 2009ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ದ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ 
ಯಾವುದೇ ಸಮರ್ಥನೀಯ ಕಾರಣಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಅತೀವ ನಿರ್ಲಕ್ಷತೆ, ದುರ್ನಡತೆ 
ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ . ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ 
ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 204 ಪೊಸಿಅ 2009 ಬೆಂಗಳೂರು, ದಿನಾಂಕ : 01- 10 -2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಕೆ. ಸಿ. ಗಂಗರಾಜು, ಮಾಜಿ ಪಿ . ಸಿ., ನಗರ ಸಶಸ್ತ್ರ ಪಡೆ (ಉತ್ತರ) ಬೆಂಗಳೂರು, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 
ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಟಿ.ಎನ್ . ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ .ಆರ್. 2565 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ . ಮಾದೇಗೌಡ, ಪಿ.ಎಸ್.ಐ ., ಬೆಸ್ಕಾಂ , ರಾಮನಗರ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ 

ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1) ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮೈಸೂರು ಜಿಲ್ಲೆ, ಇವರ ಆದೇಶ ಸಂಖ್ಯೆ : 

ಡಿಇ/24 /05 - 06 ಓ . ಬಿ./ಸಿವಿಲ್ /262/ 06 - 07 ದಿನಾಂಕ : 21 -3 - 2007 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ , ಮೈಸೂರು, ಇವರ ಆದೇಶ 

ಸಂಖ್ಯೆ: ಅಪೀಲು/66 /2009 -10 ಓ . ಬಿ: 60 /2009 -10 ದಿನಾಂಕ: 20 - 3 - 10 
3) ಅರ್ಜಿದಾರರುಗಳ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿ: 04 - 6 - 10 
4) ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಅಪೀಲು( 2) 24/2010 - 11 ದಿನಾಂಕ: 05 -8 - 2010 
ಪ್ರಸ್ತಾವನೆ : 

ಶ್ರೀ ಬಿ. ಮಾದೇಗೌಡ, ಪಿ.ಎಸ್. ಐ., ಬೆಸ್ಕಾಂ , ರಾಮನಗರ ಜಿಲ್ಲೆ, ಇವರು ಬೀಚನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
( ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಲೋಪ, ಬೇಜವಾಬ್ದಾರಿತನ, ಅಶಿಸ್ತು ಪ್ರದರ್ಶಿಸಿದ ಕಾರಣದ ಮೇಲೆ ಕರ್ನಾಟಕ ರಾಜ್ಯ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೭೯ 


2 . 


ಪೋಲೀಸ್ ( ಶಿಸ್ತು ನಡವಳಿ ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ , ಈ ಕೆಳಕಂಡ ದೋಷಾರೋಪಣೆಯನ್ನು 
ಹೊರಡಿಸಲಾಗಿದೆ. 
ದೋಷಾರೋಪಣೆ : 

1. “ ಇವರು ಬೀಚನಹಳ್ಳಿ ಠಾಣಾ ಮೊ . ಸಂ : 110/05 ಕಲಂ 34 ಎಜ್ ಆಕ್ಸ್ ಪ್ರಕರಣದಲ್ಲಿ ಅಮಾನತ್ತು ಪಡಿಸಿಕೊಂಡಿದ್ದ 

ಅಂಬಾಸಿಡರ್ ಕಾರ್ ಸಿಎಬಿ - 4000ನ್ನು ಯಾವುದೇ ಆದೇಶವಿಲ್ಲದೇ ಬಿಟ್ಟುಕಳುಹಿಸುವುದರ ಮೂಲಕ ಕರ್ತವ್ಯ 
ಲೋಪವೆಸಗಿರುವ ಬಗ್ಗೆ. 
ಈ ಪ್ರಕರಣದಲ್ಲಿ ಅಂಬಾಸಿಡರ್ ಕಾರ್ ಸಿಎಬಿ - 4000ರ ಕಾರ್ ಚಾಲಕ ರಂಗಸ್ವಾಮಿ ರವರನ್ನು ದಸ್ತಗಿರಿ ಮಾಡಿ ಕ್ರಮ 

ಜರುಗಿಸದೇ ಆರೋಪಿಯನ್ನು ಬಿಟ್ಟು ಕಳುಹಿಸಿರುವ ಕರ್ತವ್ಯ ಲೋಪದ ಬಗ್ಗೆ, 
3. ಪ್ರಕರಣಕ್ಕೆ ಸಂಬಂಧಿಸಿದ ಅಂಬಾಸಿಡರ್ ಕಾರ್ ಮತ್ತು ಆರೋಪಿ ಚಾಲಕ ರಂಗಸ್ವಾಮಿಯನ್ನು ದಸ್ತಗಿರಿ ಮಾಡಿರುವುದಾಗಿ 

ಮೇಲಾಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿ ಈ ಪ್ರಕರಣದಲ್ಲಿ ತೀವ್ರತರವಾದ ಬೇಜವಾಬ್ದಾರಿ ನಿರ್ಲಕ್ಷತೆ ಅಶಿಸ್ತು 

ಪ್ರದರ್ಶಿಸಿರುವ ಬಗ್ಗೆ. 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ , ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರು , ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಮೈಸೂರು, ಇವರು 
ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ದಿನಾಂಕ: 21- 3 - 2007ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳನ್ನು ತದನಂತರದ 
ವಾರ್ಷಿಕ ವೇತನ ಬಡ್ತಿಗಳಿಗೆ ಧಕ್ಕೆಯಾಗುವಂತೆ ಮೂರು ವರ್ಷಗಳ ಕಾಲ ತಡೆಹಿಡಿಯುವ ದಂಡನೆ ವಿಧಿಸಿರುತ್ತಾರೆ. ದಿನಾಂಕ: 25 -12 - 2005 ರಿಂದ 17 
02 - 06ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೇ ಪರಿಗಣಿಸಿದ್ದಾರೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ , ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ: ( 2)ರಲ್ಲಿ ಓದಲಾದ ದಿನಾಂಕ : 20 -3 -10ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನೂ , ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ 
ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಅತೀವ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಅಗತ್ಯತೆ ಕಂಡು ಬರುತ್ತಿಲ್ಲವೆಂದು ಪರಿಗಣಿಸುತ್ತಾ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 91 ಪೊಸಿಅ 2010 ಬೆಂಗಳೂರು, ದಿನಾಂಕ : 27 -9 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್ ಅಧಿನಿಯಮ 1963ರ ಸೆಕ್ಷನ್ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ. ಮಾದೇಗೌಡ, ಪಿ.ಎಸ್.ಐ., ಬೆಸ್ಕಾಂ, ರಾಮನಗರ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ.ಎನ್. ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2566 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ : ಲೋಕೇಶ್ ಜಿ. ವೈದ್ಯಾಧಿಕಾರಿ , ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿರೋಳ ನರಗುಂದ ತಾಲ್ಲೂಕು, ಗದಗ ಜಿಲ್ಲೆ 

ಇವರ ರಾಜೀನಾಮೆಯನ್ನು ಅಂಗೀಕರಿಸುವ ಬಗ್ಗೆ. 
ಓದಲಾಗಿದೆ : ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ಜೆಆರ್‌ಓ (3)/ 42 /2009 -10 ದಿನಾಂಕ: 21 /04 /2010 
ಪ್ರಸ್ತಾವನೆ : 

ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು , ಬೆಂಗಳೂರು ಇವರು ಮೇಲೆ ಓದಲಾದ ಪತ್ರದಲ್ಲಿ ಡಾ : ಲೋಕೇಶ್, ಜಿ. 
ವೈದ್ಯಾಧಿಕಾರಿ , ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿರೋಳ, ನರಗುಂದ ತಾಲ್ಲೂಕು, ಗದಗ ಜಿಲ್ಲೆ ಇವರು ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಆಕುಕ 139 
ಹೆಚ್‌ಎಸ್‌ಹೆಚ್ 2008 ದಿನಾಂಕ: 09 /01/2009 ರ ಪ್ರಕಾರ ದಿನಾಂಕ: 06/ 02 /2009 ರಂದು ಸೇವೆಗೆ ಸೇರಿದ್ದು, ವೈಯಕ್ತಿಕ ಕಾರಣಗಳಿಂದ ದಿನಾಂಕ: 
01/01/2009 ರಿಂದ ಅನ್ವಯವಾಗುವಂತೆ ರಾಜೀನಾಮೆ ಸಲ್ಲಿಸಿ, ಅಂಗೀಕರಿಸುವಂತೆ ಕೋರಿರುತ್ತಾರೆ. ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ 
ಹಾಗೂ ಸರ್ಕಾರಕ್ಕೆ ಯಾವುದೇ ಬೇಬಾಕಿ ಇರುವುದಿಲ್ಲವೆಂದು ಹಾಗೂ ಬಾಂಡ್ ಅವಧಿಯಲ್ಲಿ ಇರುವುದಿಲ್ಲವಾದ್ದರಿಂದ ದಿನಾಂಕ: 01/ 1/2009 ರಿಂದ 
ಜಾರಿಗೆ ಬರುವಂತೆ ರಾಜೀನಾಮೆಯನ್ನು ಅಂಗೀಕರಿಸುವಂತೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶ. 


೪೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸರ್ಕಾರಿ ಆದೇಶ ಸಂಖ್ಯೆ : ಆಕುಕ 249 ಹೆಚ್‌ಎಸ್‌ಹೆಚ್ 2010 ಬೆಂಗಳೂರು, ದಿನಾಂಕ: 16- 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಡಾ : ಲೋಕೇಶ್ ಜಿ. ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಿರೋಳ, 
ನರಗುಂದ ತಾಲ್ಲೂಕು, ಗದಗ ಜಿಲ್ಲೆ ಇವರು ವೈಯಕ್ತಿಕ ಕಾರಣದಿಂದ ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ ಹುದ್ದೆಗೆ ನೀಡಿರುವ ರಾಜೀನಾಮೆಯನ್ನು ದಿನಾಂಕ: 
01 /01/2009 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ ಅಂಗೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಚಿಕ್ಕೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2567 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಸೇವೆಗಳು -1) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : 2010 -11ನೇ ಸಾಲಿನಲ್ಲಿ ಪ್ರಥಮ ಎಂಬಿಬಿಎಸ್/ ಬಿಡಿಎಸ್ ಕೋರ್ಸಿಗೆ ಸಿ. ಇ. ಟಿ. ಯಿಂದ ಆಯ್ಕೆಯಾದ ವಿದ್ಯಾರ್ಥಿಗಳ 

ಪರಸ್ಪರ ವರ್ಗಾವಣೆ ಮಾಡಿಕೊಳ್ಳಲು ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ : ಪತ್ರ ಸಂಖ್ಯೆ : ಎಂಸಿಎಸ್/5 /2010 - 11, ದಿನಾಂಕ: 06.09 .2010 ಮತ್ತು ದಿನಾಂಕ: 8.9 .2010 
ಪ್ರಸ್ತಾವನೆ : 

ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಮೇಲೆ ಓದಲಾದ ತಮ್ಮ ಪತ್ರಗಳಲ್ಲಿ 2010 -11ನೇ ಸಾಲಿನಲ್ಲಿ ಪ್ರಥಮ ಎಂಬಿಬಿಎಸ್/ಬಿಡಿಎಸ್ ಕೋರ್ಸಿಗೆ 
ಸಿ. ಇ. ಟಿ. ಯಿಂದ ಆಯ್ಕೆಯಾದ ವಿದ್ಯಾರ್ಥಿಗಳು ಒಂದು ಕಾಲೇಜಿನಿಂದ ಮತ್ತೊಂದು ಕಾಲೇಜಿಗೆ ಪರಸ್ಪರ ವರ್ಗಾವಣೆ ಮಾಡಿಕೊಳ್ಳಲು ಸುಮಾರು 27 
ಅರ್ಜಿಗಳ ಪಟ್ಟಿಯೊಂದಿಗೆ ಸಲ್ಲಿಸುತ್ತಾ ಸರ್ಕಾರದ ಅನುಮತಿಯನ್ನು ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 

ಈ ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕುಷವಾಗಿ ಪರಿಶೀಲಿಸಿ ನಂತರ , 2010 - 11ನೇ ಸಾಲಿನಲ್ಲಿ ಪ್ರಥಮ 
ಎಂಬಿಬಿಎಸ್ /ಬಿಡಿಎಸ್ ಕೋರ್ಸಿಗೆ ಸಿ. ಇ. ಟಿಯಿಂದ ಆಯ್ಕೆಯಾದ ವಿದ್ಯಾರ್ಥಿಗಳು ಒಂದು ಕಾಲೇಜಿನಿಂದ ಮತ್ತೊಂದು ಕಾಲೇಜಿಗೆ ಪರಸ್ಪರ ವರ್ಗಾವಣೆ 
ಪಡೆಯಲು ಅನುಮತಿ ನೀಡಲು ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 439 ಎಂಪಿಎಸ್ 2010 , ಬೆಂಗಳೂರು, ದಿನಾಂಕ : 22 .09.2010 
2010 -11ನೇ ಶೈಕ್ಷಣಿಕ ವರ್ಷದಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಸರ್ಕಾರಿ ಮತ್ತು ಖಾಸಗಿ ವೈದ್ಯಕೀಯ ಮತ್ತು ದಂತ ಕಾಲೇಜುಗಳಲ್ಲಿ 
ಪ್ರಥಮ ಎಂಬಿಬಿಎಸ್ ಮತ್ತು ಬಿಡಿಎಸ್ ಕೋರ್ಸಿಗೆ ಅನುಕ್ರಮವಾಗಿ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳು ಒಂದು ವೈದ್ಯಕೀಯ / ದಂತ ಕಾಲೇಜಿನಿಂದ 
ಮತ್ತೊಂದು ವೈದ್ಯಕೀಯ/ ದಂತ ಕಾಲೇಜಿಗೆ ಪರಸ್ಪರ ವರ್ಗಾವಣೆ ಪಡೆಯಲು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೊಳಪಟ್ಟು ಅನುಮತಿಯನ್ನು 
ನೀಡಲಾಗಿದೆ. 
ಷರತ್ತು ಮತ್ತು ನಿಬಂಧನೆಗಳು : 
1. ಒಂದು ಸರ್ಕಾರಿ ವೈದ್ಯಕೀಯ/ ದಂತ ಕಾಲೇಜಿನಿಂದ ಮತ್ತೊಂದು ಸರ್ಕಾರಿ ವೈದ್ಯಕೀಯ / ದಂತ ಕಾಲೇಜಿಗೆ ಮಾತ್ರ. 

ಒಂದು ಖಾಸಗಿ ವೈದ್ಯಕೀಯ / ದಂತ ಕಾಲೇಜಿನಿಂದ ಮತ್ತೊಂದು ಖಾಸಗಿ ವೈದ್ಯಕೀಯ / ದಂತ ಕಾಲೇಜಿಗೆ ಮಾತ್ರ. 
3 . ಪರಸ್ಪರ ವರ್ಗಾವಣೆ ಪಡೆದ ವೈದ್ಯಕೀಯ/ ದಂತ ವಿದ್ಯಾರ್ಥಿಗಳು 2010 -11ನೇ ಸಾಲಿನಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ 

ಮುಂದಿನ ಕೌನ್ಸಿಲಿಂಗ್‌ಗೆ ಹಾಜರಾಗಲು ಅರ್ಹರಿರುವುದಿಲ್ಲ . 
ಭಾರತೀಯ ವೈದ್ಯಕೀಯ ಪರಿಷತ್ತು ( ಎಂಸಿಐ ) ಹಾಗೂ ಭಾರತೀಯ ದಂತ ವೈದ್ಯಕೀಯ ಪರಿಷತ್ತು ( ಡಿಸಿಐ ) ಇವರು ಪರಿಸ್ಪರ 
ವರ್ಗಾವಣೆ ಬಗ್ಗೆ ನಿಯಮಾವಳಿಗಳನ್ನು ತೀವ್ರಗೊಳಿಸಿರುವ ಹಿನ್ನೆಲೆಯಲ್ಲಿ ಸದರಿ ಪರಸ್ಪರ ವರ್ಗಾವಣೆಗಳನ್ನು ವೈದ್ಯಕೀಯ ಶಿಕ್ಷಣ 

ನಿರ್ದೆಶಕರು ಪರಿಶೀಲಿಸಿ, ಅನುಮತಿ ನೀಡತಕ್ಕದ್ದು. 
5 . ಒಮ್ಮೆ ಪರಸ್ಪರ ವರ್ಗಾವಣೆ ಪಡೆದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಪರಸ್ಪರ ವರ್ಗಾವಣೆಗಾಗಲಿ ಅಥವಾ 

ಯಾವುದೇ ಸ್ವರೂಪದ ವರ್ಗಾವಣೆಗಾಗಲಿ ಅರ್ಹರಿರುವುದಿಲ್ಲ. 
6 . 

ಪರಸ್ಪರ ವರ್ಗಾವಣೆಯನ್ನು ಪಡೆಯುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಸ್ವಂತ ಜವಾಬ್ದಾರಿಯ ಮೇಲೆ ( At their own risk) ಒಂದು 
ವೈದ್ಯಕೀಯ/ ದಂತ ಕಾಲೇಜಿನಿಂದ ಮತ್ತೊಂದು ವೈದ್ಯಕೀಯ/ ದಂತ ಕಾಲೇಜಿಗೆ ದಿನಾಂಕ: 28.09.2010ಕ್ಕೆ ಮೊದಲು ಪುನರ್ 
ಪ್ರವೇಶಾತಿ ಪಡೆಯತಕ್ಕದ್ದು . ಇದಕ್ಕೆ ಪೂರಕವಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಎರಡು ಸಾಕ್ಷಿಗಳ ಸಮೇತ ಮುಚ್ಚಳಿಕೆಯನ್ನು 
ಸಲ್ಲಿಸತಕ್ಕದ್ದು . 
ಪರಸ್ಪರ ವರ್ಗಾವಣೆ ಬಯಸುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಹಾಲಿ ವ್ಯಾಸಂಗ ಮಾಡುತ್ತಿರುವ ಕಾಲೇಜಿನ ಪ್ರಾಂಶುಪಾಲರಿಂದ ಹಾಗೂ 
ಕಾಲೇಜಿಗೆ ವರ್ಗಾವಣೆ ಬಯಸಿದ್ದಾರೋ ಆ ಕಾಲೇಜಿನ ಪ್ರಾಂಶುಪಾಲರಿಂದ ನಿರಾಕ್ಷೇಪಣಾ ಪತ್ರವನ್ನು ಲಿಖಿತವಾಗಿ ಪಡೆಯಬೇಕು. 
ಕಾಲೇಜಿನ ಪ್ರವೇಶದಲ್ಲಿ ಯಾವುದೇ ಅಡಚಣೆಯಾದಲ್ಲಿ ಅದಕ್ಕೆ ವಿದ್ಯಾರ್ಥಿಗಳೇ ವೈಯಕ್ತಿಕವಾಗಿ ವಿದ್ಯಾರ್ಥಿಗಳೇ 
ಜವಾಬ್ದಾರರಾಗಿರುತ್ತಾರೆ. 
ಪರಸ್ಪರ ವರ್ಗಾವಣೆ ಬಯಸುವ ವಿದ್ಯಾರ್ಥಿಗಳ ವರ್ಗಾವಣೆಯನ್ನು ದಿನಾಂಕ: 28. 09 .2010ಕ್ಕೆ ಮೊದಲು ಅಂತಿಮಗೊಳಿಸಬೇಕು 
ಮತ್ತು ದಿನಾಂಕ: 28.09 .2010ರ ಒಳಗಾಗಿ ವರ್ಗಾವಣೆಗೊಂಡ ವಿದ್ಯಾರ್ಥಿಗಳು ಸಂಬಂಧಿಸಿದ ಕಾಲೇಜಿಗೆ ಸೇರತಕ್ಕದ್ದು. ಯಾವುದೇ 
ಕಾರಣಕ್ಕೆ ಪರಸ್ಪರ ವರ್ಗಾವಣೆ ಕಾಲಮಿತಿಯನ್ನು ವಿಸ್ತರಿಸಲಾಗುವುದಿಲ್ಲ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೮೧ 


ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸುವ ಪ್ರತಿಯೊಬ್ಬ ವಿದ್ಯಾರ್ಥಿಯಿಂದ ತಲಾ ರೂ . 1,000.00 (ರೂಪಾಯಿ ಒಂದು ಸಾವಿರ 
ಮಾತ್ರ) ಗಳನ್ನು ವರ್ಗಾವಣಾ ಶುಲ್ಕವಾಗಿ ಪಡೆದು ಸರ್ಕಾರದ ನಿಧಿಗೆ ಜಮಾ ಮಾಡತಕ್ಕದ್ದು. 
ಪರಸ್ಪರ ವರ್ಗಾವಣೆ ಪ್ರಕ್ರಿಯೆಗೆ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಪ್ರಾಧಿಕಾರಿಯಾಗಿರುತ್ತಾರೆ ಹಾಗೂ ಪರಸ್ಪರ ವರ್ಗಾವಣೆ ಸಂಬಂಧ 
ಉಂಟಾಗಬಹುದಾದ ಯಾವುದೇ ಅಡಚಣೆಗಳಿಗೆ ವಿದ್ಯಾರ್ಥಿಗಳು ನೇರವಾಗಿ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರನ್ನು ಸಂಪರ್ಕಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಬಿ . ಧನಂಜಯಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2568 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ( ವೈದ್ಯಕೀಯ ಶಿಕ್ಷಣ) 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ -IIರಲ್ಲಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನೆರವಿನೊಂದಿಗೆ ಕೈಗೊಳ್ಳುವ 

ಕಾರ್ಯ ಯೋಜನೆಗೆ ಸಚಿವ ಸಂಪುಟದ ಅನುಮೋದನೆ. 
ಓದಲಾಗಿದೆ : ಕೆಶಿಫ್ನ ಪ್ರಸ್ತಾವನೆ ಸಂಖ್ಯೆ: PIU/KSHIP:AE -5:2010-11 . Dated : 02 -07 -2010. 
ಪ್ರಸ್ತಾವನೆ : 

1. ಕೆಷಿಪ್-I ಯೋಜನೆಯ ಯಶಸ್ಸಿನಿಂದ ಉತ್ತೇಜಿತವಾಗಿ, ರಾಜ್ಯ ಸರ್ಕಾರವು ರಾಜ್ಯದ ಪ್ರಮುಖ ರಸ್ತೆ ಜಾಲದ ಇನ್ನಷ್ಟು ರಾಜ್ಯ ಹೆದ್ದಾರಿಗಳ 

ಅಭಿವೃದ್ಧಿಯನ್ನು ಕೆಷಿಪ್ - 2 ಅಡಿಯಲ್ಲಿ ಕೈಗೊಳ್ಳಲು ದಿನಾಂಕ: 29.09.2005 ಮತ್ತು 10.11 .2006 ರಲ್ಲಿ ನಡೆದ ಸಂಪುಟ ಸಭೆಯಲ್ಲಿ 
ನಿರ್ಧರಿಸಿದ್ದು 3411 ಕಿ. ಮಿ .ಗಳ ರಾಜ್ಯ ಹೆದ್ದಾರಿಗಳನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಆದೇಶ ಸಂಖ್ಯೆ :ಲೋಇ61: ಇಎಪಿ: 2006 
ದಿನಾಂಕ: 25.11. 2006 ರಲ್ಲಿ ಅನುಮೋದನೆ ನೀಡಿರುತ್ತದೆ. ಕೆಷಿಪ್- 2 ರಲ್ಲಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾಗಿರುವ ರಸ್ತೆಗಳ ಪಟ್ಟಿಯನ್ನು 

ಅನುಬಂಧ -1 ರಲ್ಲಿ ನೀಡಲಾಗಿದೆ. 
2. ಬಾಹ್ಯ ನೆರವಿನಲ್ಲಿ ಕೈಗೊಳ್ಳಲಾಗಿರುವ ರಸ್ತೆ ಯೋಜನೆಗಳಿಗೆ ನಿರ್ದಿಷ್ಟ ಅಧ್ಯಯನಗಳನ್ನು ಕೈಗೊಳ್ಳುವುದು ಅವಶ್ಯಕವಿದ್ದು ಕೆಷಿಪ್ -2 

ಯೋಜನೆಯ ರಸ್ತೆಗಳ ಆಯ್ಕೆಯಲ್ಲಿ ಸೂಕ್ತ ಆಯ್ಕೆ ಅಧ್ಯಯನ ( Strategic Option Study) ವಿಧಾನವನ್ನು ಅನುಸರಿಸಲಾಗಿದೆ. 
3, ಸರ್ಕಾರದ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ರಚಿಸಲಾದ ವಿಮರ್ಶಕ ಸಮಿತಿಯು ಕಾರ್ಯಸಾಧ್ಯತಾ ಅಧ್ಯಯನಗಳ ಫಲಿತಾಂಶ ಹಾಗೂ 

ಶಿಫಾರಸ್ಸುಗಳನ್ನು ಪರಿಶೀಲಿಸಿ 4888 ಕಿ. ಮಿ . ಗಳ ಪೈಕಿ, 3411 ಕಿ. ಮಿ . ರಾಜ್ಯ ಹೆದ್ದಾರಿಗಳ ಅಭಿವೃದ್ಧಿಯನ್ನು ಕೆಷಿಪ್ - 2 ಯೋಜನೆಯಲ್ಲಿ 
ಕೈಗೊಳ್ಳಲು ಅಧ್ಯತೆ ಮೇರೆಗೆ ಪಟ್ಟಿ ಸಿದ್ದಪಡಿಸಿದೆ. ಇದರಲ್ಲಿ 3154 ಕಿ. ಮೀ . ರಸ್ತೆಗಳನ್ನು ಆರ್ಥಿಕ ಅಂಶಗಳ ಆಧಾರದಲ್ಲೂ ಹಾಗೂ 257 
ಕಿ. ಮೀ . ರಸ್ತೆಗಳನ್ನು ಪ್ರಾತಿನಿಧ್ಯ ರಹಿತ ಜಿಲ್ಲೆಗಳ ಆಧಾರದಲ್ಲಿ ಆಯ್ಕೆ ಮಾಡಲಾಗಿರುತ್ತದೆ . 
3411 ಕಿ. ಮೀ .ಗಳ ರಸ್ತೆ ಅಭಿವೃದ್ಧಿಗೆ ಅಗತ್ಯವಿರುವ ವಿವರವಾದ ಯೋಜನಾ ವರದಿ ( DPR) ಯನ್ನು ಸಿದ್ದಪಡಿಸಲಾಗಿದ್ದು ಎಲ್ಲಾ ರಸ್ತೆಗಳನ್ನು 
ಕನಿಷ್ಠ ಎರಡು ಪಥದ ರಸ್ತೆಗೆ ಮೇಲ್ದರ್ಜೆಗೇರಿಸಲಾಗುವುದು . ಕೆಷಿಪ್ - 2 ಯೋಜನೆಗೆ ಆಗತ್ಯವಿರುವ ಭಾರಿ ಮೊತ್ತದ ಆರ್ಥಿಕ ಬೇಡಿಕೆಯ 
ಪೂರೈಕೆಗಾಗಿ ಸರ್ಕಾರವು ವಿವಿಧ ವಿಕಲ್ಪಗಳಾದ ವಿಶ್ವ ಬ್ಯಾಂಕ್ | ಏಷಿಯನ್ ಅಭಿವೃದ್ಧಿ ಬ್ಯಾಂಕ್‌ಗಳ ಬಾಹ್ಯ ನೆರವು, ದೇಶಿಯ ವಿತ್ತ 
ಸಂಸ್ಥೆಗಳಿಂದ ಸಾಲ ಮತ್ತು ಖಾಸಗಿ ಕ್ಷೇತ್ರದಿಂದ ಹಣ ಹೂಡಿಕೆ ಮುಂತಾದವುಗಳ ಸಾಧ್ಯತೆಯನ್ನು ಪರಿಶೀಲಿಸುತ್ತಿದೆ. ಈ ಹಿನ್ನೆಲೆಯಲ್ಲಿ 
3411 ಕಿ. ಮೀ . ಗಳ ರಸ್ತೆ ಅಭಿವೃದ್ದಿಯ ಅನುಷ್ಠಾನವನ್ನು ಆರ್ಥಿಕ ಸಂಪನ್ಮೂಲಗಳ ಲಭ್ಯತೆಗೆ ಅನುಸಾರವಾಗಿ ವಿವಿಧ ಘಟ್ಟಗಳಾಗಿ 

ಕೈಗೊಳ್ಳಲು ನಿರ್ಧರಿಸಲಾಗಿದೆ. 
5. ಕೇಂದ್ರ ಸರ್ಕಾರದ ಆರ್ಥಿಕ ವ್ಯವಹಾರಗಳ ಇಲಾಖೆ (DEA) ಯ ಶಿಫಾರಸ್ಸಿನಂತೆ ಏಷ್ಯಯನ್ ಅಭಿವೃದ್ಧಿ ಬ್ಯಾಂಕ್ ಕೆಷಪ್- 2 ಯೋಜನೆಗೆ 

300 ಮಿಲಿಯನ್ ಯುಎಸ್ ಡಾಲರ್ ನೆರವನ್ನು ನೀಡಲು ಒಪ್ಪಿರುತ್ತದೆ. ಸಾಲದ ಇನ್ನಿತರ ರೂಪುರೇಷೆಗಳು , ಷರತ್ತುಗಳ ಬಗ್ಗೆ ಮುಂದೆ 

ಅಂತಿಮಗೊಳಿಸಲಾಗುವುದು. 
6. ಸರ್ಕಾರದ ಆದೇಶ ಸಂಖ್ಯೆ, ಲೋಇ:219: ಇಎಪಿ:2007 ಬೆಂಗಳೂರು ದಿನಾಂಕ: 29.03.2008ರಲ್ಲಿ ಯೋಜನೆಯಲ್ಲಿ 863 ಕಿ. ಮೀ . 

ರಸ್ತೆಗಳನ್ನು ಕೆಷಿಪ್ - 2ರ ಎಡಿಬಿ ಬ್ಯಾಂಕ್ ನೆರವಿನ ಯೋಜನೆಯಲ್ಲಿ ಕೈಗೊಳ್ಳಲು ಅನುಮೋದನೆ ನೀಡಿರುತ್ತದೆ . 
7. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಯೋಜನೆಯ ಸಿದ್ಧತೆಯ ಪರಿಶೀಲನೆಯ ನಂತರ, ಯೋಜನೆ ಸಿದ್ಧತೆಯ ಮುಂದುವರೆದ ಪ್ರಗತಿಯ ಬಗ್ಗೆ 

ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತಾರೆ ಮತ್ತು ಎಡಿಬಿ ಮಂಡಳಿಯಲ್ಲಿ ಸಾಲ ಯೋಜನೆಯ ಪ್ರಸ್ತಾವನೆಯನ್ನು 2011ರ ಬದಲಾಗಿ 
2010ರಲ್ಲಿಯೇ ನೆರವೇರಿಸುವ ಅಭಿಪ್ರಾಯ ವ್ಯಕ್ತಪಡಿಸಿರುತ್ತಾರೆ. 
ಸರ್ಕಾರದ ಆದೇಶದಲ್ಲಿನ ರಸ್ತೆಗಳ ಪಟ್ಟಿಯು ಎಡಿಬಿ ಬ್ಯಾಂಕ್‌ದೊಂದಿಗೆ ನಡೆದ ಸಮಾಲೋಚನೆಯ ಸೂಚನೆ ಮೇರೆಗೆ ಮಾರ್ಪಾಟು 
ಆಗಿರುತ್ತದೆ ಮತ್ತು ಎಡಿಬಿ ಬ್ಯಾಂಕ್‌ನ ಹಣಕಾಸು ನೆರವಿನಡಿಯಲ್ಲಿ ಆಯ್ದ 633 ಕಿ. ಮೀ . ರಸ್ತೆಗಳನ್ನು ಅಭಿವೃದ್ಧಿಗೊಳಿಸಲು ಸಾಂಪ್ರದಾಯಿಕ 

ಗುತ್ತಿಗೆ ಆಧಾರದಲ್ಲಿ ತೆಗೆದುಕೊಳ್ಳಲು ಉದ್ದೇಶಿಸಲಾಗಿದೆ. 
9. 22 -26 ಫೆಬ್ರವರಿ 2010 ರಲ್ಲಿ ಬ್ಯಾಂಕ್ ನಿಯೋಗವು ಯೋಜನೆಯ ಸಿದ್ಧತೆಯ ಪರಿಶೀಲನೆಯ ಸಮಯದಲ್ಲಿ ಸಾಂಪ್ರದಾಯಿಕ ಗುತ್ತಿಗೆ 

ಆಧಾರದಲ್ಲಿ ನೆರವೇರಿಸುವ 633 ಕಿ. ಮೀ . ರಸ್ತೆಗಳ ಪಟ್ಟಿಯನ್ನು ಅಂತಿಮಗೊಳಿಸಿರುತ್ತಾರೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್‌ನವರು ಬ್ಯಾಂಕ್ 
ನೆರವಿನಡಿಯಲ್ಲಿ ಆರ್ಥಿಕ ವಿಶ್ಲೇಷಣೆ, ಪರಿಸರದ ಮೇಲೆ ಕಡಿಮೆ ಪ್ರಭಾವ, ಹೆಚ್ಚಿನ ಭೂಸ್ವಾಧೀನ ಆಗದೆ ಇರುವ ಕಡಿಮೆ ಪುರ್ನವಸತಿ 
ಪ್ರಭಾವ ಹಾಗೂ ರಾಷ್ಟ್ರೀಯ ಉದ್ಯಾನ, ಪ್ರಾಣಿ, ವನ್ಯಗಳ ಸಂರಕ್ಷಣೆಯ ಸ್ಥಳ , ಪರಿಸರದ ಸೂಕ್ಷ್ಮತೆಯ ಪ್ರದೇಶಗಳ ಮುಖಾಂತರ ಹಾದು 
ಹೋಗದ ಆದ್ಯತೆಯ ರಸ್ತೆಗಳನ್ನು ತೆಗೆದುಕೊಳ್ಳಲು ಸಲಹೆಯನ್ನು ನೀಡಿರುತ್ತಾರೆ. ಅಂತಿಮಗೊಳಿಸಿರುವ ರಸ್ತೆಗಳ ಪಟ್ಟಿಯನ್ನು ಈ ಕೆಳಗೆ 
ನೀಡಲಾಗಿದೆ. 


4 . 


3411 


೪೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


List of Road Packages for Asian Development Bank Project 


SI. Corridor Link Link Name 

Length Total 
No . No. ID 

In Kms Length 

Kms 
1 | 21 | 210 Soundatti-Hulkatti 

38 . 40 | 139. 02 
21D Ramdurga NH 218 

45 . 73 
21E | Badami-Pattadakal | 

21 .53 
21F Kamatagi 

33 . 36 
2 | 42 42A Davangere - Santhebennur 

53 . 63 | 105. 61 
42B Channagiri -Birur 

51 .98 
64C 

13. 88 
| 64D | Magadi NH 48-Dobbaspet-Koratagere 20 . 44 

68 .18 
64E 

33 . 86 
57 | 57A | Gubbi-chandrashekarapura 

49 .03 
57B Beeragonahalli near 

26 .43 108.62 
57C Yediyur (NH -48 ) Mandya 

33.16 
27 27A Shelvadi-Gadag-Mundagi 

39 . 20 | 

72.10 | 
27B 

32 .90 
31 | 31A Mudgal- Tavaragere 

31 . 21 

74.10 
31B | Kanakagiri-Gangawathi 

42. 89 
58 48A. Padubidri -Karkala 

27. 80 27 . 80 
T13 | T13 | Jagaluru NH-13 

9 . 25 
T17 T17 About 5 Km from SH - 19 (KSHIP Road ) 5 . 13 14 .38 
| 64H . Pavagada to AP Border 

23 .21 

23. 21 
Total 

633 .02 
10 . ಸಾಂಪ್ರದಾಯಿಕ ಗುತ್ತಿಗೆ (EPC) ಗಳು ರೂಢಿಯಲ್ಲಿರುವ ಅಂತರಾಷ್ಟ್ರೀಯ ಸ್ಪರ್ಧಾತ್ಮಕ ಗುತ್ತಿಗೆ (ICB) ಗಳಾಗಿದ್ದು ಕಾಮಗಾರಿ ನಂತರದ 

ನಿರ್ವಹಣೆಯನ್ನು ಒಳಗೊಂಡಿರುವುದಿಲ್ಲ. ಈ ಗುತ್ತಿಗೆಗಳ ವೆಚ್ಚದ ಶೇಕಡ 80ರಷ್ಟನ್ನು ಏಷ್ಯಯನ್ ಅಭಿವೃದ್ಧಿ ಬ್ಯಾಂಕ್ ಭರಿಸಲಿದೆ. 
11. ಕೆಶಿಫ್ -2 ರ ಏಷ್ಯಯನ್ ಅಭಿವೃದ್ಧಿ ಬ್ಯಾಂಕ್ ನೆರವಿನಲ್ಲಿ ಸುಮಾರು 633 ಕಿ. ಮೀ .ಗಳ ರಸ್ತೆ ಅಭಿವೃದ್ಧಿಯನ್ನು ಕೈಗೊಳ್ಳಲು 

ಯೋಜಿಸಲಾಗಿದ್ದು ಇದಕ್ಕೆ ಸುಮಾರು ರೂ . 2038 ಕೋಟಿಗಳ ವೆಚ್ಚ ತಗಲಬಹುದೆಂದು ಅಂದಾಜಿಸಲಾಗಿದ್ದು, ಇದರಲ್ಲಿ ಭೂಸ್ವಾಧೀನ, 
ಪುನರ್ವಸತಿ, ಸಾರ್ವಜನಿಕ ಆಸ್ತಿಗಳ ತೆರವು, ಸಾಂಸ್ಥಿಕ ಅಭಿವೃದ್ಧಿ ಕ್ರಮಗಳು ಹಾಗೂ ಪರಿಸರ ರಕ್ಷಣಾ ಕ್ರಮಗಳಿಗೆ ಸಂಬಂಧಿಸಿದ ವೆಚ್ಚ 
ಸಹ ಒಳಗೊಂಡಿರುತ್ತದೆ. ಯೋಜನೆಯ ನಿಖರವಾದ ವೆಚ್ಚವು ಸಾಲ ಹಂಚಿಕೆಯ ರೀತಿ ಹಾಗೂ ವರ್ಷಾಸನ ಮೊತ್ತದ ಪಾವತಿ 
ಮುಂತಾದ ಅಂಶಗಳ ಮೇಲೆ ನಿರ್ಧರಿತವಾಗಿದೆ. ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನೆರವಿನ ಕೆಶಿಫ್ - 2ರ ಅನುಷ್ಠಾನಕ್ಕೆ ತಗಲುವ ಅಂದಾಜು 
ವೆಚ್ಚದ ವಿವರಗಳನ್ನು ಈ ಕೆಳಗೆ ಒದಗಿಸಲಾಗಿದೆ . 

(US and Million ) 
SI. Project Component 

Total ADB Government 
No . 

Cost Finance 


A . Roda Infrastructure Development 


Land Acquisition and resettlement 


31. 5 


31 . 5 


Utility Shifting 


15 . 0 


15 . 0 


Civil works 


63.00 


315.00 | 252 .00 | 
9. 00 | 9.00 
5.00 | - | 


5.00 


Construction Supervision Consultants 

Black spot Program 
B . Institutional Development 
6 Equipment 


_ 5.00 | 


5.00 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೮೩ 


| 2.00 | 2.00 | 


Road Planning and Asset Management Support 
C . Recurrent Costs 


8 


| Project Management 


| 3.00 | 


- 


| 


3.00 


D . Taxes and duties * 


3 . 78 


10 | 


12 | Comm 


E . Total Base Cist 

385 . 50 | 268. 00 117.50 
F. Contingencies 
9 Physical Contingencies 

18 . 90 

1512 
Price Contingencies 

21.42 17.14 4 . 28 
G . Financial charges during Implementation 
11 Interest during Construction 

21 .11 

21 .11. 
Commitment Charges 

1 .00 

1 . 00 

- Total | 447.93 | 300 .26 | 147.67 
* To be determined at the time of the fact- finding mission 
12. ಕೆಷಿಫ್ ಯೋಜನೆಯ ಆಡಳಿತ ಮಂಡಳಿ ಹಾಗೂ ಚಾಲನಾ ಸಮಿತಿಗಳು ಕೆಷಿಪ್ -2 ರಡಿಯಲ್ಲಿ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ 

ನೆರವಿನಲ್ಲಿ ಕೈಗೊಳ್ಳಲು ಉದ್ದೇಶಿಸಿರುವ ರಸ್ತೆಗಳ ಪಟ್ಟಿಗೆ ಅನುಮೋದನೆ ನೀಡಿರುತ್ತದೆ. EPC ವಿಧಾನದಲ್ಲಿ ಗುತ್ತಿಗೆಗಳನ್ನು ಏಷ್ಯಯನ್ 

ಅಭಿವೃದ್ಧಿ ಬ್ಯಾಂಕ್ ಮಾರ್ಗಸೂಚಿ ಅನುಸಾರ EPC ರಸ್ತೆಗಳನ್ನು ಅನುಷ್ಠಾನಗೊಳಿಸಲು ಕಾರ್ಯ ಯೋಜನೆ ಹಮ್ಮಿಕೊಳ್ಳಲಾಗಿದೆ. 
13. 633 ಕಿ. ಮೀ . ರಸ್ತೆಗಳ ಪಟ್ಟಿಯ ಅನುಸಾರ ಗುತ್ತಿಗೆ ದಸ್ತಾವೇಜುಗಳು ಸಾರ್ವಜನಿಕ ಆಸ್ತಿಗಳ ತೆರವುಗೊಳಿಸುವಿಕೆ, ಪುನರ್ವಸತಿ 

ಕಾರ್ಯಗಳು, ಭೂಸ್ವಾಧೀನ ಪ್ರಕ್ರಿಯೆ ಮುಂತಾದ ಯೋಜನಾ ಕೆಲಸಗಳನ್ನು ಪ್ರಾರಂಭಿಸಿದ್ದು , ಪ್ರಗತಿಯಲ್ಲಿರುತ್ತದೆ. EPC ವಿಧಾನದ ಗುತ್ತಿಗೆ 

ದಸ್ತಾವೇಜುಗಳು ಮತ್ತು ಮೇಲ್ವಿಚಾರಣಾ ಸಲಹೆಗಾರರ ಆಯ್ಕೆಯ RFP ದಸ್ತಾವೇಜುಗಳನ್ನು ಎಡಿಬಿಗೆ ಅನುಮೋದನೆಗಾಗಿ ಸಲ್ಲಿಸಲಾಗಿದೆ. 
14. ದಿನಾಂಕ 05 .04.2010 ರಂದು ಪ್ರಧಾನ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕೆಶಿಫ್‌ನ 38ನೇ ಸ್ಟೀರಿಂಗ್ ಕಮಿಟಿಯ ಸಭೆಯಲ್ಲಿ 

ಕೆಶಿಫ್ -2 ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನೆರವಿನ ರಸ್ತೆಗಳ ಪಟ್ಟಿಗೆ ಹಾಗೂ ಅನುಷ್ಠಾನದ ಯೋಜನೆಗೆ ಸಂಚಿವ ಸಂಪುಟದ 
ಅನುಮೋದನೆ ಪಡೆಯಲು ಸೂಚನೆಗಳನ್ನು ನೀಡಿರುತ್ತದೆ. ಎಡಿಬಿ ಸಲಹೆಯ 633 ಕಿಮೀ . ರಸ್ತೆಗಳ ಪಟ್ಟಿಗೆ ಲೋಕೋಪಯೋಗಿ 
ಇಲಾಖೆಯ ಸನ್ಮಾನ್ಯ ಮಂತ್ರಿಗಳು ಸಹ ಒಪ್ಪಿಗೆ ನೀಡಿರುತ್ತಾರೆ. ಕೆಶಿಫ್ ಯೋಜನಾ ವೆಚ್ಚಕ್ಕಾಗಿ 2010 - 11ರ ಸಾಲಿನಲ್ಲಿ ರೂ . 270 
ಕೋಟಿಗಳ ಅನುದಾನವನ್ನು ಒದಗಿಸಲಾಗಿದೆ. ಈ ಅನುದಾನವನ್ನು ವಿಶ್ವಬ್ಯಾಂಕ್ ಮತ್ತು ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್‌ನ ಯೋಜನೆಗಳಿಗೆ 

ಉಪಯೋಗಿಸಲು ಉದ್ದೇಶಿಸಲಾಗಿದೆ. 
ಸದರಿ ಪ್ರಸ್ತಾವನೆಯನ್ನು ಸರ್ಕಾರದಲ್ಲಿ ಕೂಲಂಕಷವಾಗಿ ಪರಿಶೀಲಿಸಲಾಗಿದ್ದು ಕೆಳಕಂಡಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಲೋಣ:89: ಇಎಪಿ:2010 ಬೆಂಗಳೂರು, ದಿನಾಂಕ : 28 - 09 - 2010 

ಸರ್ಕಾರವು ಈ ಕೆಳಕಂಡ ಅಂಶಗಳಿಗೆ ಅನುಮೋದನೆ ನೀಡಿರುತ್ತದೆ. 
1) ಕೆಶಿಫ್ - 2 , ಎಡಿಬಿ ನೆರವಿನ ಯೋಜನೆಯ ಅಂದಾಜು ಯೋಜನಾ ಮೊತ್ತ ರೂ . 2038 ಕೋಟಿ. ( ರೂ . ಎರಡು ಸಾವಿರದ 

ಮೂವತ್ತೆಂಟು ಕೋಟಿಗಳು ಮಾತ್ರ) 
i) ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನೆರವಿನ ಕೆಶಿಫ್ -2ರಲ್ಲಿನ ರಸ್ತೆ ಅಭಿವೃದ್ಧಿಯನ್ನು ಕಂಡಿಕೆ 9ರಲ್ಲಿನ ಪಟ್ಟಿಯ ಅನುಸಾರ 

ಅನುಷ್ಟಾನಗೊಳಿಸುವುದು. 
i) ಕೆಶಿಫ್ -2, EPC ಗುತ್ತಿಗೆಗಳ ವೆಚ್ಚದಲ್ಲಿ ಶೇಕಡ 20ರಷ್ಟು ಪುನರ್ವಸತಿ , ಭೂಸ್ವಾಧೀನ ಹಾಗೂ ಸಾರ್ವಜನಿಕ ಆಸ್ತಿ ತೆರವು, ಕಂಟಿನ್‌ಜೆನ್ಸಿ 

ಇತ್ಯಾದಿಗಳಿಗೆ ಪೂರ್ಣ ವೆಚ್ಚವನ್ನು ಸರ್ಕಾರದಿಂದ ಭರಿಸಲು. 
iv) ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ನೆರವಿನ ಕೆಶಿಫ್ - 2ರ ಅನುಷ್ಟಾನಕ್ಕೆ 2010 - 11ರ ನಂತರದ ಸಾಲಿನ ಆಯವ್ಯಯಗಳಲ್ಲಿ ಅಗ್ಯತ ಆರ್ಥಿಕ 

ವ್ಯವಸ್ಥೆ ಕಲ್ಪಿಸಲು ಆರ್ಥಿಕ ಇಲಾಖೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಸಹಮತಿ ಸಂಖ್ಯೆ PWD: 532: FC -1: 09 ದಿನಾಂಕ : 06 - 08 - 2010 ಹಾಗೂ ಯೋಜನಾ 
ಇಲಾಖೆಯ ಸಹಮಿತಿ ಸಂಖ್ಯೆ: ಪಿಡಿ: 6: ಎಂಸಿಎಂ:2010 ದಿನಾಂಕ: 14 - 07 - 2010 ರನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಉಮೇಶ್ 
ಸರ್ಕಾರ ಪ್ರಧಾನ ಕಾರ್ಯದರ್ಶಿಗಳು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ. 


೪೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


231 - 0 


SI. No 


01 


02 


(kms) 
74 
64 
110 
115 


03 


04 


05 


89 


06 


210 


07 


243 


08 


77 


58 


10 


50 


11 


32 


12 


32 


13 


14 


15 


133 
104 
72 
104 
63 


16 


17 


18 


32 


19 


ANNEXURE 
GO No . PWD 61 EAP 2006 Bangalore Dated : 25 - 11 - 2006 
List of Selected Roads For Improvement Under KSHIP - IL 

Name of the Roads 
Tinthni-Devadurga-Kalmala 
Kushtagi (NH - 13 )- Tawargera -Sindhanur 
Managoli- Talikota -Devapur 
Mudgal-Kudithini (NH -63 ) 
Konannanur-Hunsur-HD Kote 
Sira - AP Border via Madhugiri-Gowribidanur- Chikaballapura -Chintamani- Srinivasapura 
Mulbagal 
Haliyal-Kudalasangama via Dharwad - Soundatti-Ramdurga -Badami-Pattadakal-Kamatgi- 
NH13 
Hassan -Periyapatna via Arakalagud -Ramanathpura 
Hirekerur-Ranebennur (on NH -4 ) 
Kudachi-Kabbur-Ghataprabha 
Shikariura - Anandapuram (on NH - 206 ) 
Kotumachigi-Gajendragarh 
Goa Border- Soundatti via Khnapur-Bagewadi-Bailhongal 
Mudhol-Nippani vialMahalingapur-kabbur 
Belur-Kodlipet via Bikkodu -vatehole -Alur -Magge 
Davenagere - Birur via Channagiri 
Gangamula -Kottigehara 
Hangal-Haveri (NH -4 ) 
TN Border (Hunasanahalli)- AP Border via Kanakapura -Ramanagara -Magadi-Dobbespet 
Koratagee-Madhugiri-Pavagada 
Hole Narsipura to K . R . Nagar via Saligaram 
Shelavadi-Harapanahalli via Gadag -Mundarigi 
Indi-Zalaki (on NH - 13 ) 
Maharastra Border-Gulbaraga via Afzalpur 
Hungund - Talikot via Muddebihal 
Gubbi-Mandya via Yediyur-Kowdle 
Jagalur -NH - 13 
Hoskote -AP Border via Chintamani 
Belthangadi to Bantwal (on NH -48 ) 
Ramangaram -Saligramma via Thalavadi-Choulnankuppe -Huliyurdurga -Nagamangala 
K .R .Pet Akkihebbal-Berya 
Malavalli-Koratagere via Maddur.Kunigal- Tumkur 
Shimga - Tadasa on NH - 4 via Savalanga via Shikaripura -Shiralakoppa- Togarsi Anvatti 
Gondi-Hangal 
Jamkhandi-Maharastra Border via Terdal-Kudachi-Managsuli 
Horanadu -Subramananaya via Kalasa-Kottigehara -Mudigere -Sakaleshpura Junction 
Vanagur 
Molkalmur to SH 19 (KSHIPI 1 Road ) 
Bidar-Chincholi vai Ekhelli (NH9) 
Padubidri -Karkala 
Kollegala - Tamilnadu Border via Hanur-MM Hills 
Virajpet- Somawarpet via Madikere 

Total Length (Kms) 


220 


20 
21 


46 
112 


20 


99 


X2 


58 
109 
10 


88 


35 


142 


135 


171 


79 


164 


34 


35 


28 
97 


71 


3 .411 


ವಿ. ಉಮೇಶ್ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 


8 .00 . 2570 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೮೫ 


ಕಂದಾಯ ಸಚಿವಾಲಯ 
ವಿಷಯ : ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರಿಗೆ ಹೊಸ ವಾಹನವನ್ನು ಖರೀದಿಸಲು ಅನುಮತಿ 

ನೀಡುವ ಬಗ್ಗೆ. 
ಓದಲಾಗಿದೆ : ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ : ಎ . ಡಿ . ಎಂ (1 ) ಸಿಆರ್ 2010 - 11, 

ದಿ : 17. 05 . 2010. 
ಪ್ರಸ್ತಾವನೆ : 

ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರು ಮೇಲೆ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು , ಬೆಂಗಳೂರು ನಗರ ಜಿಲ್ಲೆ ಇವರಿಗೆ ಒಂದು 
ಅಂಬಾಸಿಡರ್ ವಾಹನ ಸಂಖ್ಯೆ : ಕೆಎ 01 ಜಿ -3355 ಒದಗಿಸಲಾಗಿದ್ದು, ಸದರಿ ವಾಹನ ದಿ: 16. 05.2004ರಂದು ಅಪಘಾತಕ್ಕೆ ಒಳಪಟ್ಟಿದ್ದು , ಇದನ್ನು 
ದುರಸ್ತಿಗೊಳಿಸಲು ಸಾಧ್ಯವಾಗದೇ ಇರುವುದರಿಂದ ಸದರಿ ವಾಹನವನ್ನು ಅನುಪಯುಕ್ತ ವಾಹನವೆಂದು ಪರಿಗಣಿಸಿ ದಿ: 26.08.2009ರಂದು ಟೆಂಡರ್ ಕಂ 
ಬಹಿರಂಗ ಹರಾಜು ಮೂಲಕ ವಿಲೇವಾರಿ ಮಾಡಲಾಗಿರುತ್ತದೆ. ಎಂದು ತಿಳಿಸಿರುತ್ತಾರೆ. ಪ್ರಸ್ತುತ ಜಿಲ್ಲಾಧಿಕಾರಿಗಳು ತಾತ್ಕಾಲಿಕ ವ್ಯವಸ್ಥೆ ಮೇರೆಗೆ ಸಿ.ಆರ್.ಎಫ್ 
ಕಾರ್ಯಕ್ಕಾಗಿ ಸರ್ಕಾರದಿಂದ ಮಂಜೂರಾದ ವಾಹನ ಸಂಖ್ಯೆ:ಕೆಎ 04 ಜಿ - 333 ವಾಹನವನ್ನು ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಸಿ.ಆರ್.ಎಫ್ ನಿಧಿಯಿಂದ 
ಖರೀದಿಸಿದ ವಾಹನವನ್ನು ಬರ ಪರಿಹಾರ | ನೆರೆ ಹಾವಳಿ ಕಾರ್ಯಕ್ಕಾಗಿ ಉಪಯೋಗಿಸಲು ಅವಶ್ಯವಿರುವುದರಿಂದ ಜಿಲ್ಲಾಧಿಕಾರಿಗಳು, ಬೆಂಗಳೂರು 
ಇವರಿಗೆ ಪ್ರತ್ಯೇಕ ವಾಹನ ಅವಶ್ಯವಿರುವುದಾಗಿ ತಿಳಿಸಿ Maruthi Suzuki SX4ZXI ಮಾದರಿಯ ವಾಹನ ಖರೀದಿಸಲು ಹಾಗೂ ಇದಕ್ಕೆ ತಗಲುವ ವೆಚ್ಚ ರೂ . 
7,51,698/- ಗಳನ್ನು ಸರ್ಕಾರಿ ಜಮೀನಿನ ಹರಾಜಿನಿಂದ ಸಂಗ್ರಹಿಸಿದ ಬಡ್ಡಿ ಹಣ ರೂ . 23 ಲಕ್ಷಗಳಿಂದ ಭರಿಸಲು ಅನುಮತಿ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 437 ಎಲ್‌ಜಿಬಿ 2010, ಬೆಂಗಳೂರು, ದಿನಾಂಕ : 01 .10.2010 
ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ ಇವರ ಉಪಯೋಗಕ್ಕಾಗಿ Maruthi Suzuki SX4 ZXI ಮಾದರಿಯ ವಾಹನವನ್ನು ಸರ್ಕಾರದ 
ಆದೇಶದಲ್ಲಿ ನಿಗಧಿ ಪಡಿಸಿದ ರೂ . 5 ಲಕ್ಷಗಳ ಮಿತಿಯೊಳಗೆ ಖರೀದಿಸಲು ಸರ್ಕಾರಿ ಜಮೀನಿನ ಹರಾಜಿನಲ್ಲಿ ಸಂಗ್ರಹಿಸಿದ ಬಡ್ಡಿ ಹಣ ರೂ . 23 
ಲಕ್ಷಗಳಿಂದ ಭರಿಸಲು ಸರ್ಕಾರದ ಅನುಮೋದನೆ ನೀಡಲಾಗಿದೆ. 

ಈ ಮೊತ್ತವನ್ನು ಸಂಬಂಧಪಟ್ಟ ಕಛೇರಿಯ ಹಣ ಸೆಳೆಯುವ ಅಧಿಕಾರಿಗಳ ಲೆಕ್ಕ ಶೀರ್ಷಿಕೆಗೆ ಬಿಡುಗಡೆ ಮಾಡುವಂತೆಯೂ ಸಹ ಸರ್ಕಾರವು 
ಈ ಮೂಲಕ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯು ಟಿಪ್ಪಣಿ ಸಂಖ್ಯೆ : ಆಇ 542 ವೆಚ್ಚ -7/2010, ದಿ: 12.08.2010ರಲ್ಲಿ ನೀಡಿದ ಸಹಮತಿ ಅನುಸಾರ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಇ, ಈಶ್ವರ ನಾಯಕ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2571 

ಕಂದಾಯ ಇಲಾಖೆ ( ಭೂ . ಮಂ ). 


ಕಂದಾಯ ಸಚಿವಾಲಯ 
ವಿಷಯ : ಶ್ರೀಮತಿ ಹೆಚ್. ಸರಳಾ, (ತಹಶೀಲ್ದಾರ್‌ ಗ್ರೇಡ್-2), ಪ್ರಸ್ತುತ ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರಿಗೆ ಸ್ವಯಂ ನಿವೃತ್ತಿ 

ಹೊಂದಲು ಅನುಮತಿ ನೀಡುವ ಬಗ್ಗೆ . 
ಓದಲಾಗಿದೆ : (1) ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರ ಪತ್ರ ಸಂಖ್ಯೆ: ರಾಜಿಕ ಸಿಬ್ಬಂದಿ /ಸಿಆರ್/ 

262 /09 -10 ದಿನಾಂಕ: 04 - 05 - 2010. 
(2) ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ ಇವರ ಪತ್ರ ಸಂಖ್ಯೆ : ರಾಜಿಕ ಸಿಬ್ಬಂದಿ/ಸಿಆರ್/ 

262 / 09 -10 ದಿನಾಂಕ: 01 - 09 - 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ದಿನಾಂಕ: 04 - 05 - 2010ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು , ರಾಮನಗರ ಜಿಲ್ಲೆ, ರಾಮನಗರ ಇವರು 
ಶ್ರೀಮತಿ ಹೆಚ್ ಸರಳಾ, ( ತಹಶೀಲ್ದಾರ್‌ ಗ್ರೇಡ್- 2 ) ಪ್ರಸ್ತುತ ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರು ಜಿಲ್ಲಾಧಿಕಾರಿಗಳ ಮೂಲಕ ಮನವಿಯನ್ನು ಸಲ್ಲಿಸಿ, ತಮ್ಮ 
ಕೌಟುಂಬಿಕ ಕಾರಣಗಳಿಂದ ಹಾಗೂ ಆರೋಗ್ಯ ಸರಿ ಇಲ್ಲದ ಕಾರಣ ಸ್ವಯಂ ನಿವೃತ್ತಿ ಹೊಂದಲು ಇಚ್ಚಿಸಿದ್ದು, ಅದರಂತೆ ಅನುಮತಿ ನೀಡಬೇಕೆಂದು 
ಕೋರಿರುತ್ತಾರೆ. 

ಈ ಬಗ್ಗೆ ಜಿಲ್ಲಾಧಿಕಾರಿಗಳು, ರಾಮನಗರ ಜಿಲ್ಲೆ, ರಾಮನಗರ , ಇವರಿಂದ ಶ್ರೀಮತಿ ಹೆಚ್ ಸರಳಾ, ಪ್ರಸ್ತುತ ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರ 
ಸ್ವಯಂ ನಿವೃತ್ತಿ ಕುರಿತಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರ ದಿನಾಂಕ: 01 - 09 - 2010. ರ ಪತ್ರದಲ್ಲಿ ಶ್ರೀಮತಿಯವರ ವಿರುದ್ಧ ಯಾವುದೇ ಇಲಾಖಾ 
ವಿಚಾರಣೆ ಆಗಲೀ ಮತ್ತು ಹೂಡುವ ಸಂಭವ ಇಲ್ಲವೆಂದು ಹಾಗೂ ಸದರಿಯವರಿಂದ ಸರ್ಕಾರಕ್ಕೆ ಸಂದಾಯವಾಗುವ ತಕ್ಕ ಯಾವುದೇ ಆರ್ಥಿಕ ಬಾಕಿ 
ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಅದರಂತೆ ಸರ್ಕಾರವು ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಶ್ರೀಮತಿ ಹೆಚ್ ಸರಳಾ, (ತಹಶೀಲ್ದಾರ್‌ ಗ್ರೇಡ್ 
2) ಪ್ರಸ್ತುತ ಸ್ಥಳ ನಿರೀಕ್ಷಣೆಯಲ್ಲಿರುವ ಇವರ ವಿರುದ್ಧ ಯಾವುದೇ ಇಲಾಖಾ ವಿಚಾರಣೆ ಬಾಕಿ ಇರುವುದಿಲ್ಲವೆಂದು ಹಾಗೂ ಹೂಡಲು ಉದ್ದೇಶಿಸಿಲ್ಲವೆಂದು 
ಮತ್ತು ಸದರಿಯವರಿಂದ ಸರ್ಕಾರಕ್ಕೆ ಯಾವುದೇ ಬಾಕಿ ಬರಬೇಕಾಗಿಲ್ಲವೆಂದು ದೃಢೀಕರಿಸಿಕೊಂಡು ಸದರಿಯವರಿಗೆ ದಿನಾಂಕ : 30 - 09 - 2010 ರಂದು 
ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 285 (1) ( ಬಿ) ಪ್ರಕಾರ ಸ್ವಯಂ ನಿವೃತ್ತಿ ಹೊಂದಲು ಅನುಮತಿ ನೀಡಲು ಸರ್ಕಾರವು ನಿರ್ಧರಿಸಿದೆ. 
ಆದುದರಿಂದ ಈ ಕೆಳಕಂಡಂತೆ ಆದೇಶ. 


೪೮೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 317 ಎಎಸ್‌ಡಿ 2010 ಬೆಂಗಳೂರು, ದಿನಾಂಕ : 28 - 09 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಶ್ರೀಮತಿ ಹೆಚ್. ಸರಳಾ, ( ತಹಶೀಲ್ದಾರ್‌ ಗ್ರೇಡ್- 2) ಪ್ರಸ್ತುತ ಸ್ಥಳ ನಿರೀಕ್ಷಣೆಯಲ್ಲಿರುವ 
ಇವರ ಕೋರಿಕೆಯಂತೆ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 285 (1)( ಬಿ) ಪ್ರಕಾರ ದಿನಾಂಕ: 30 - 09 - 2010ರ ಅಪರಾಹ್ನದಿಂದ ಜಾರಿಗೆ 
ಬರುವಂತೆ ಸರ್ಕಾರಿ ಸೇವೆಯಿಂದ ಸ್ವ - ಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ಎಸ್ .ದೇಸಾಯಿ 
ಸರ್ಕಾರದ ಉಪ ಕಾರ್ಯದರ್ಶಿ, 

- ಕಂದಾಯ ಇಲಾಖೆ 
ಪಿ .ಆರ್. 2572 

(ಸೇವೆಗಳು ಮತ್ತು ವಿಪತ್ತು ನಿರ್ವಹಣೆ). 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್. ಸಿ. ಅಗಸೀಮನಿ, ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು 

ನಗರ ಇವರಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ - I ಸಂ : ಲಾ 15 ಪಿಪಿಇ 83 , ದಿನಾಂಕ: 05. 04 .1984 , 

2 ) ಸರ್ಕಾರದ ಅಧಿಸೂಚನೆ ಸಂ : ಲಾ 206 ಪಿಪಿಇ 87 , ದಿನಾಂಕ: 27.12.1989 , 
3) ಸರ್ಕಾರದ ಅಧಿಸೂಚನೆ ಸಂ : ಲಾ 112 ಪಿಪಿಇ 97, ದಿನಾಂಕ : 03. 02.1999 , 
4) ಸರ್ಕಾರದ ಆದೇಶ ಸಂ :ಎಫ್‌ಡಿ 31 ಎಸ್ ಆರ್‌ಪಿ 2007 ( X), ದಿನಾಂಕ : 14. 08.2008, 
5) ನಿರ್ದೆಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್/ 

ಸಿಶಾ1/98( 14) /2008 - 09 , ದಿನಾಂಕ: 29. 03. 2010. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 05.04 .1984ರ ಸರ್ಕಾರದ ಅಧಿಸೂಚನೆಯ - 1ರ ಕ್ರ. ಸಂ :9ರನ್ವಯ ಶ್ರೀ ಎಸ್ . ಸಿ. ಅಗಸೀಮನಿ, ಸರ್ಕಾರಿ 
ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್ ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ನಗರರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆಗೊಂಡು, ದಿನಾಂಕ : 18 .04.1984ರ ಅಪರಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 27 .12 .1989ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ :7ರನ್ವಯ ಶ್ರೀ ಎಸ್. ಸಿ. ಅಗಸೀಮನಿರವರು ಹಿರಿಯ 
ಸಹಾಯ ಸರ್ಕಾರಿ ಅಭಿಯೋಜಕರು / ಸಹಾಯಕ ಅಭಿಯೋಗ ನಿರ್ದೆಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ, ದಿನಾಂಕ: 14.02.90ರ 
ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ ( 3) ರಲ್ಲಿ ಓದಲಾದ ದಿನಾಂಕ: 03 - 02 - 1999ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ : 7ರನ್ವಯ ಶ್ರೀ ಎಸ್. ಸಿ. ಅಗಸೀಮನಿರವರು ಸರ್ಕಾರಿ 
ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ, ದಿನಾಂಕ: 03.03.1999ರ ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ 
ಮಾಡಿಕೊಂಡಿರುತ್ತಾರೆ. 

ಮೇಲೆ (5) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 29.03.2010ರ ಪತ್ರದಲ್ಲಿ , ಮೇಲೆ 
(1) ರಿಂದ ( 3) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಗಳನ್ವಯ ಶ್ರೀ ಎಸ್. ಸಿ. ಅಗಸೀಮನಿರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆಗೊಂಡು, ಪ್ರಸ್ತುತ ರೂ . 18150 - 26925ರ ವೇತನ ಶ್ರೇಣಿಯ ಗ್ರೂಪ್- ಎ ಅಧಿಕಾರಿಯ ಹುದ್ದೆಯಾದ ಸರ್ಕಾರಿ 
ಅಭಿಯೋಜಕರು ಹುದ್ದೆಯಲ್ಲಿ ದಿನಾಂಕ:03.03.1999 ರಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಗೆ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿ ಇಲ್ಲದೇ 
ಸಲ್ಲಿಸಿರುತ್ತಾರೆ. ಸದರಿಯವರು ಅವರ ಮುಂದಿನ ಹುದ್ದೆಯಾದ ಜಂಟಿ ಅಭಿಯೋಗ ನಿರ್ದೆಶಕರ ಹುದ್ದೆಗೆ ಬಡ್ತಿ ಪಡೆಯಲು ಇಲಾಖಾ ವೃಂದ ಮತ್ತು 
ನೇಮಕಾತಿ ನಿಯಮಗಳನ್ವಯ ಅರ್ಹರಿರುತ್ತಾರೆ . ಅವರು ಈ ಹಿಂದಿನ ಯಾವುದೇ ಹುದ್ದೆಯಲ್ಲಿ ಆಯ್ಕೆಕಾಲಿಕ ಶ್ರೇಣಿಯನ್ನಾಗಲಿ , ಹಿರಿಯ ವೇತನ 
ಶ್ರೇಣಿಯನ್ನಾಗಲಿ ಅಥವಾ ಹೆಚ್ಚುವರಿ ವೇತನ ಬಡ್ತಿಯನ್ನಾಗಲಿ ಪಡೆದಿರುವುದಿಲ್ಲ. ಸದರಿಯವರು ಅವರ ಸೇವಾವಧಿಯಲ್ಲಿ ಯಾವುದೇ ವೇತನ ರಹಿತ | 
ಅಸಾಧಾರಣ ರಜೆಯನ್ನು ಪಡೆದಿರುವುದಿಲ್ಲ ಹಾಗೂ ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದಿಲ್ಲ . ಇವರ ಮೇಲೆ ಕ್ರಿಮಿನಲ್ ಪ್ರಕರಣ 
ದಾಖಲಾಗಿರುವುದಿಲ್ಲ ಹಾಗೂ ಇಲಾಖಾ ವಿಚಾರಣೆ ಬಾಕಿ ಇರುವುದಿಲ್ಲ ಅಥವಾ ಹೂಡಲು ಉದ್ದೇಶಿಸಿರುವುದಿಲ್ಲ. ಆದ್ದರಿಂದ, ಮೇಲೆ ( 4) ರಲ್ಲಿ ಓದಲಾದ 
ದಿನಾಂಕ: 14 .08. 2008ರ ಸರ್ಕಾರದ ಆದೇಶದನ್ವಯ , ರೂ . 19050 - 27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಪಡೆಯಲು ಅರ್ಹರಿದ್ದು, 
ದಿನಾಂಕ: 01.08 .2008 ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ, ಆದೇಶವನ್ನು ಹೊರಡಿಸಲು ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡಿರುತ್ತಾರೆ. 

ದಿನಾಂಕ: 01.08.2008ಕ್ಕೆ ನಿಟಕಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು ಪರಿಶೀಲಿಸಿದೆ. ಯಾವುದೇ ಪ್ರತಿಕೂಲ 
ಷರಾ ಇರುವುದಿಲ್ಲ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ : ಒಣ 112 ಪಿಪಿಇ 2010, ಬೆಂಗಳೂರು, ದಿನಾಂಕ : 23ನೇ ಸೆಪ್ಟೆಂಬರ್ 2010 
- ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎಸ್. ಸಿ. ಅಗಸೀಮನಿ, ಸರ್ಕಾರಿ ಅಭಿಯೋಜಕರು, ಪ್ರಧಾನ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ ಇವರು ಸರ್ಕಾರಿ ಅಭಿಯೋಜಕರು / ಅಭಿಯೋಗಉಪ ನಿರ್ದೇಶಕರ ಹುದ್ದೆಯಲ್ಲಿ ( ವೇತನ ಶ್ರೇಣಿ ರೂ . 18150 
26925) ದಿನಾಂಕ: 03.03. 1999 ರಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಯ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿಯಿಲ್ಲದೇ 
ಪೂರೈಸಿರುವುದರಿಂದ, ಸರ್ಕಾರದ ಆದೇಶ ಸಂ :ಎಫ್‌ಡಿ 31 ಎಸ್‌ಆರ್‌ಪಿ 2007 (X), ದಿನಾಂಕ: 14 . 08 .2008ರ ಅನುಸಾರ ದಿನಾಂಕ: 01. 08.2008 ರಿಂದ 
ಅನ್ವಯಿಸುವಂತೆ ಆಯ್ಕೆ ದರ್ಜೆ ವೇತನ ಶ್ರೇಣಿಯಾದ ರೂ . 19050 - 27600ನ್ನು ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಕೆ. ಸಿ.ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
ಪಿ .ಆರ್. 2573 

(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೮೭ 


WATER RESOURCES SECRETARIAT 

CORRIGENDUM 
No : Saneeyi 236 Masavi 2009 , Bangalore, Dated : 04 . 10 .2010 . 


In the preamble of the Government Order No. SANEEYEE 236 MASAVI 2009 (5 ), dated : 16 .09. 2010 , under Sl. No. (1) of 
the works list, the name of the taluk for the work , “ Construction of Pickup across Kuve kallu oddu .” May be read as “Mudigere" instead 
of“Kadur” Other contents of the GovernmentOrder remain unchanged . 

By order and in the name of the Governor of Karnataka, 

RUDRAMURTHY 

Ex officio Under Secretary to Government, 
P . B . 2575 

Water Resources Department (Minor Irrigation ) 

ಉನ್ನತ ಶಿಕ್ಷಣ ಸಚಿವಾಲಯ 
ವಿಷಯ : 2010 -11ನೇ ಶೈಕ್ಷಣಿಕ ಸಾಲಿನಿಂದ ಕೆ. ಎಸ್ .ಎಸ್. ಶಿಕ್ಷಣ ಸಮಿತಿ, ಗದಗ , ಈ ಸಂಸ್ಥೆಯ ವಿಜಯನಗರ ಶಿಕ್ಷಣ 

ಮಹಾವಿದ್ಯಾಲಯದ ಎಂ . ಇಡಿ.ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣವನ್ನು ಹೆಚ್ಚಿಸುವ ಬಗ್ಗೆ. 
ಓದಲಾಗಿದೆ : 1) ಎನ್ . ಸಿ. ಟಿ . ಇ . ಪತ್ರ ಸಂಖ್ಯೆ : F. SRO/NCTE /2010-11 / 20638, ದಿನಾಂಕ: 24 - 8 - 2010 . 

- 2) ಕಾಲೇಜಿನ ಅಧ್ಯಕ್ಷರ ಪತ್ರ ದಿನಾಂಕ: 21- 9 - 2010. 
ಪ್ರಸ್ತಾವನೆ : 

* ಸರ್ಕಾರಿ / ವಿಶ್ವವಿದ್ಯಾಲಯ / ಅನುದಾನಿತ/ ಖಾಸಗಿ ಶಿಕ್ಷಣ ಕಾಲೇಜುಗಳಲ್ಲಿ ನಡೆಸಲಾಗುತ್ತಿರುವ ಬಿ. ಇಡಿ ./ ಬಿ .ಇಪಿ. ಇಡಿ. ಕೋರ್ಸಿನ ವಿದ್ಯಾರ್ಥಿ 
ಪ್ರಮಾಣವನ್ನು ಪ್ರತಿ ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವಂತೆ ಎನ್. ಸಿ. ಟಿ. ಇ. ಅಧಿನಿಯಮ 1993ರ 14ನೇ ಪ್ರಕರಣದಡಿ ಎನ್. ಸಿ. ಟಿ. ಇ. ಮಂಜೂರು 
ಮಾಡುವ ವಿದ್ಯಾರ್ಥಿ ಪ್ರಮಾಣವನ್ನು ಕೆ.ಎಸ್. ಯು . ಅಧಿನಿಯಮ 59 (18) ನೇ ಪ್ರಕರಣದಡಿ ಓದಲಾದ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ 
ಬಿ. ಪಿ. ಇಡಿ. ಕೋರ್ಸುಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅಭ್ಯರ್ಥಿಗಳ ಆಯ್ಕೆ ನಿಯಮಾವಳಿಗಳು, 1999ರ 2(1) ನೇ ನಿಯಮದಡಿ ಸರ್ಕಾರವು 
ನಿಗದಿಪಡಿಸುತ್ತಿದೆ. 

2) ಉಲ್ಲೇಖ (1) ರಲ್ಲಿರುವ ಆದೇಶದಲ್ಲಿ ಕೆ.ಎಸ್.ಎಸ್. ಶಿಕ್ಷಣ ಸಮಿತಿ, ಗದಗ, ಈ ಸಂಸ್ಥೆಯ ವಿಜಯನಗರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 
ಅಸ್ತಿತ್ವದಲ್ಲಿರುವ ಎಂ .ಇಡಿ. ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣವನ್ನು 25 ( ಇಪ್ಪತ್ತೈದು) ರಿಂದ 35 ( ಮುವತ್ತೈದು) ಕ್ಕೆ ಹೆಚ್ಚಿಸಿ ಆದೇಶಿಸಿರುತ್ತದೆ. ಅದರಂತೆ, 
ಉಲ್ಲೇಖ ( 2) ರಲ್ಲಿರುವ ಪತ್ರದಲ್ಲಿ ಕಾಲೇಜಿನ ಅಧ್ಯಕ್ಷರು ತಮ್ಮ ಕಾಲೇಜಿನಲ್ಲಿ ಅಸ್ತಿತ್ವದಲ್ಲಿರುವ ಎಂ . ಇಡಿ. ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣವನ್ನು ಹೆಚ್ಚಿಸುವಂತೆ 
ಕೋರಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಲಾಯಿತು. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಇಡಿ 238 ಯುಕೆವಿ 2010, ಬೆಂಗಳೂರು, ದಿನಾಂಕ : 25 - 9 - 2010 
ಕರ್ನಾಟಕ ರಾಜ್ಯ ವಿಶ್ವವಿದ್ಯಾಲಯಗಳ ಅಧಿನಿಯಮ 2000ದ 59ನೇ ಪ್ರಕರಣದ (18) ನೇ ಉಪಪ್ರಕರಣದಡಿ ಓದಲಾದ ಕರ್ನಾಟಕ 
ಬಿ . ಇಡಿ / ಬಿ . ಪಿ . ಇಡಿ . ಕೋರ್ಸಿಗೆ ಅಭ್ಯರ್ಥಿಗಳ ಆಯ್ಕೆ ನಿಯಮಗಳು 1999ರ 2(1) ನೇ ನಿಯಮದಡಿ ಪ್ರದತ್ತವಾದ ಅಧಿಕಾರನ್ನು ಚಲಾಯಿಸಿ, 2010 - 11ನೇ 
ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಕೆ.ಎಸ್. ಎಸ್ . ಶಿಕ್ಷಣ ಸಮಿತಿ, ಗದಗ , ಈ ಸಂಸ್ಥೆಯ ವಿಜಯನಗರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಅಸ್ತಿತ್ವದಲ್ಲಿರುವ 
ಎಂ . ಇಡಿ. ಕೋರ್ಸಿನ ವಿದ್ಯಾರ್ಥಿ ಪ್ರಮಾಣವನ್ನು 25 (ಇಪ್ಪತ್ತೈದು) ರಿಂದ 35 ( ಮುವತ್ತೈದು) ಕ್ಕೆ ಹೆಚ್ಚಿಸಿ ನಿಗದಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಬಿ .ಉಳವಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2577 

ಉನ್ನತ ಶಿಕ್ಷಣ ಇಲಾಖೆ ( ವಿಶ್ವವಿದ್ಯಾಲಯ). 
ಮೂಲಸೌಲಭ್ಯ ಅಭಿವೃದ್ಧಿ ಸಚಿವಾಲಯ 
ವಿಷಯ : ತುಮಕೂರು ನಗರದ ಉಪ್ಪಾರಹಳ್ಳಿ ರೈಲು ನಿಲ್ದಾಣದ ಬಳಿ ಇರುವ ಎಲ್.ಸಿ. ಸಂ . 40 - 41ರ ರಸ್ತೆ ಮೇಲು ಸೇತುವೆಯ 

ಕೂಡು ರಸ್ತೆ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ. ಮೂಅಇ 65 ರಾರಾಜಿ 2007, ದಿನಾಂಕ: 27 - 7 - 07 

(2) ಸರ್ಕಾರದ ಆದೇಶ ಸಂಖ್ಯೆ , ಮೂಅಇ 65 ರಾರಾಜಿ 2007 , ದಿನಾಂಕ: 15 -12 - 2008 
( 3) ಸರ್ಕಾರದ ಆದೇಶ ಸಂಖ್ಯೆ . ಮೂಅಇ 34 ರಾರಾಜಿ 2009 , ದಿನಾಂಕ: 06 - 02 - 2010ರ ಸರ್ಕಾರಿ ಆದೇಶ. 
( 4) ಸರ್ಕಾರದ ಆದೇಶ ಸಂಖ್ಯೆ , ಮೂಅಇ 34 ರಾರಾಜಿ 2009 , ದಿನಾಂಕ: 10 - 06 - 2010ರ ಸರ್ಕಾರಿ ಆದೇಶ. 
(5 ) ಮುಖ್ಯ ಇಂಜಿನಿಯರ್‌ ಲೋಕೋಪಯೋಗಿ ಇಲಾಖೆ, ಸಂಪರ್ಕ ಮತ್ತು ಕಟ್ಟಡ, ( ದ) ಬೆಂಗಳೂರು ಇವರ 

ದಿನಾಂಕ: 10 - 05 - 2010 ಪತ್ರ ಸಂಖ್ಯೆ: ಸಿಬಿಎಸ್ : ಹಭಪ:34: ಹಭಪ:5465 : 2009 - 10 , ದಿ : 4 .9 .2010 
ಪ್ರಸ್ತಾವನೆ : 

- ತುಮಕೂರು ನಗರದ ಉಪ್ಪಾರಹಳ್ಳಿ ರೈಲು ನಿಲ್ದಾಣದ ಬಳಿ ಇರುವ ಎಲ್. ಸಿ. ಸಂ . 40 - 41ರ ರಸ್ತೆ ಮೇಲುಸೇತುವೆಯ ಕೂಡು ರಸ್ತೆ ನಿರ್ಮಾಣ 
ಕಾಮಗಾರಿಯನ್ನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಶೇ 50 :50 ವೆಚ್ಚವನ್ನು ಹಂಚಿಕೆ ಆಧಾರದ ಮೇಲೆ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಹಾಗೂ ಸದರಿ 


೪೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ರಸ್ತೆಯ ಕಾಮಗಾರಿಗೆ ಬೇಕಾಗುವ ಭೂಸ್ವಾಧೀನ ಹಾಗೂ ನಾಗರೀಕ ಸೌಲಭ್ಯಗಳ ಸ್ಥಳಾಂತರಕ್ಕೆ ಕ್ರಮವಾಗಿ ರೂ . 342.00 ಮತ್ತು 349.10 ಲಕ್ಷಗಳನ್ನು 
ಕಾಮಗಾರಿಗೆ ತಗಲುವ ಶೇ 50ರಷ್ಟು ರಾಜ್ಯ ಸರ್ಕಾರದ ಪಾಲಿನ ಮೊತ್ತದಲ್ಲಿ ರೂ . 500. 00 ಲಕ್ಷಗಳನ್ನು ಮೇಲೆ ಓದಲಾದ(1), ( 2), ( 3) ಮತ್ತು (4) ರ 
ಸರ್ಕಾರಿ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿತ್ತು. 

2. ಎಲ್.ಸಿ.ಸಂಖ್ಯೆ 40 - 41 ರಲ್ಲಿ ರಸ್ತೆ ಮೇಲು ಸೇತುವೆಗೆ ಕೂಡು ರಸ್ತೆ ನಿರ್ಮಿಸುವ ಕಾಮಗಾರಿಯು ವಿವಿಧ ಹಂತದಲ್ಲಿ 
ಪ್ರಗತಿಯಲ್ಲಿರುವುದರಿಂದ ಹಾಗೂ ರಸ್ತೆ ಕಾಮಗಾರಿಗಳ ಕಂಬಗಳ ಕ್ಯಾಪ್ ತಳಮಟ್ಟಕ್ಕೆ ಪ್ರಗತಿ ಸಾಧಿಸಿದ್ದು ಮತ್ತು ಇನ್ನಿತರ ಕಾಮಗಾರಿಗಳು ಸಹ 
ನಡೆಯುತ್ತಿರುವುದರಿಂದ ಮೇಲೆ ಓದಲಾದ (3) ರ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಮೊತ್ತ ರೂ . 3.00 ಕೋಟಿಗಳಲ್ಲಿ ದಿನಾಂಕ: 31.03.2010 ರ 
ಅಂತ್ಯಕ್ಕೆ ರೂ . 1,83, 29 , 041/- ಲಕ್ಷಗಳನ್ನು ಮಾತ್ರ ಉಪಯೋಗಿಸಿಕೊಂಡಿದ್ದು, ಉಳಿದ ಮೊತ್ತ ರು 1,16 ,70, 959 /- ಲಕ್ಷಗಳು ಲ್ಯಾಪ್ಪ ಆಗಿದ್ದು, ಡ್ರಾ 
ಮಾಡಿರುವ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ನೀಡಿರುವುದನ್ನು ಪರಿಗಣಿಸಿ ಮೇಲೆ ಓದಲಾದ ( 3) ರ ಆದೇಶದಲ್ಲಿ ರೂ . 2 .00 ಕೋಟಿಯನ್ನು ಬಿಡುಗಡೆ 
ಮಾಡಲಾಗಿತ್ತು. ಒಟ್ಟಾರೆ ಈ ಯೋಜನೆಗೆ ರಾಜ್ಯ ಸರ್ಕಾರವು ರೂ . 11.91 ಕೋಟಿಯನ್ನು ( ಲ್ಯಾಪ್ ಆಗಿರುವ ಮೊತ್ತ ರೂ . 1,16 ,70.959 /- ಗಳನ್ನು 
ಒಳಗೊಂಡು) ಬಿಡುಗಡೆ ಮಾಡಿದಂತಾಗಿದೆ. 

3. ಸದರಿ ಕಾಮಗಾರಿಗೆ ತಗಲುವ ಮೊತ್ತದಲ್ಲಿ ರಾಜ್ಯ ಸರ್ಕಾರದ ಪಾಲಿನ ಮೊತ್ತ ರೂ . 3.00 ಕೋಟಿಯನ್ನು ಬಿಡುಗಡೆ ಮಾಡಬೇಕೆಂದು ಮೇಲೆ 
ಓದಲಾದ (5) ರ ಪತ್ರದಲ್ಲಿ ಲೋಕೋಪಯೋಗಿ ಇಲಾಖೆಯ ( ದಕ್ಷಿಣ ) ಮುಖ್ಯ ಇಂಜಿನಿಯರವರು ಕೋರಿದ್ದಾರೆ. 
4. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಮೂಅಇ 34 ರಾರಾಜಿ 2009 , ಬೆಂಗಳೂರು, ದಿನಾಂಕ : 27 .9.2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ತುಮಕೂರು ನಗರದ ಉಪ್ಪಾರಹಳ್ಳಿ ರೈಲು ನಿಲ್ದಾಣದ ಬಳಿ ಇರುವ ಎಲ್. ಸಿ. ಸಂ . 40 
41ರ ರಸ್ತೆ ಮೇಲು ಸೇತುವೆಯ ಕೂಡು ರಸ್ತೆ ನಿರ್ಮಾಣದ ಕಾಮಗಾರಿಗೆ ರಾಜ್ಯ ಸರ್ಕಾರದ ಪಾಲಿನ ಮೊತ್ತದಲ್ಲಿ ರೂ . 85. 00 ಲಕ್ಷಗಳನ್ನು (ರೂಪಾಯಿ 
ಏಂಭತ್ತೈದು ಲಕ್ಷಗಳು ಮಾತ್ರ) 2010 - 2011 ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “5465 - 01 -190 - 3 - 04 - ( ಯೋಜನೆ) - 211 ಬಂಡವಾಳ ” ಇದರ 
ಅಡಿಯಲ್ಲಿ ರಸ್ತೆ ಮೇಲುಸೇತುವೆ/ಕೆಳಸೇತುವೆಗಳ ನಿರ್ಮಾಣಕ್ಕೆ ಒದಗಣೆ ಮಾಡಿರುವ ರೂ . 30.00 ಕೋಟಿಗಳಿಂದ ಕಾರ್ಯಪಾಲಕ ಅಭಿಯಂತರರು, 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು, ಜಲಸಾರಿಗೆ ಇಲಾಖೆ, ತುಮಕೂರು ವಿಭಾಗ, ತುಮಕೂರು ಇವರಿಗೆ ಬಿಡುಗಡೆ ಮಾಡಿದೆ. 

- 2 , ಈ ಮೊತ್ತವನ್ನು ಕಾರ್ಯಪಾಲಕ ಅಭಿಯಂತರರು ಸಾದಿಲ್ವಾರು ಬಿಲ್ಲಿನ ಮೂಲಕ ಸೆಳೆದು ಸಂಬಂಧಪಟ್ಟವರಿಗೆ ಖಜಾನೆ ಚೆಕ್ ಮೂಲಕ 
ಕೊಡತಕ್ಕದ್ದು . 

3. ಈ ಆದೇಶವನ್ನು ದಿನಾಂಕ: 16 .5.2008 ಸಂಖ್ಯೆ.FD 1TFP 2008 ಸರ್ಕಾರಿ ಆದೇಶದಲ್ಲಿ ಇಲಾಖೆಯು ಪ್ರಧಾನ ಕಾರ್ಯದರ್ಶಿಯವರಿಗೆ 
ಪ್ರದತ್ತವಾಗಿರುವ ಆರ್ಥಿಕ ಅಧಿಕಾರದನ್ವಯ ಹೊಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಶಿವಕುಮಾರಸ್ವಾಮಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2578 

ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆ. 

ಆರ್ಥಿಕ ಸಚಿವಾಲಯ 
ವಿಷಯ : ದಿನಾಂಕ: 1.1.2010 ರಲ್ಲಿದ್ದಂತೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರ ಅಂತಿಮ ಜೇಷ್ಠತಾ ಪಟ್ಟಿಯನ್ನು 

ಹೊರಡಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಆಇ 145 ರಾಲೆಪ 2010, ದಿ: 26.05 .2010 

2) ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರ ಪತ್ರ ಸಂ : ಸಿಎಸ್ಎ 2 ಎಸ್ಎಂಎಸ್ 2001/1920 ( ಎ), 

ದಿ: 27.7 .2010 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ರ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರ ಜೇಷ್ಠತಾ ಪಟ್ಟಿಯನ್ನು 
ದಿ: 1.1.2010ರಲ್ಲಿದ್ದಂತೆ ಪ್ರಕಟಿಸಿ ಈ ಬಗ್ಗೆ ಆಕ್ಷೇಪಣಿಗಳೇನಾದರೂ ಇದ್ದರೆ ಅಂತಹ ಅಧಿಕಾರಿಗಳು 30 ದಿನಗಳೊಳಗಾಗಿ ಆಕ್ಷೇಪಣೆಗಳನ್ನು ಸೂಕ್ತ 
ದಾಖಲಾತಿಗಳೊಂದಿಗೆ ಸಲ್ಲಿಸುವಂತೆ ತಿಳಿಸಲಾಗಿತ್ತು. ಅದರಂತೆ ನಿಯಂತ್ರಕರು ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರು ಈ ಬಗ್ಗೆ ಸ್ವೀಕೃತವಾದ ಆಕ್ಷೇಪಣೆಗಳನ್ನು 
ಪರಿಶೀಲಿಸಿ ಮೇಲೆ ಓದಲಾದ ಕ್ರಮ ಸಂಖ್ಯೆ : ( 2) ರಲ್ಲಿ ನೀಡಿದ ವರದಿಯಲ್ಲಿ ಶ್ರೀ ಎ .ಲೋಕೇಶ್ ಇವರ ಜೇಷ್ಠತೆಯನ್ನು ಕ್ರಮ ಸಂಖ್ಯೆ: ( 3) ರಲ್ಲಿ 
ನಿಗದಿಪಡಿಸಿರುವ ಬಗ್ಗೆ ಆಕ್ಷೇಪಣೆಗಳು ಸ್ವೀಕೃತವಾಗಿದ್ದು, ಇವರಿಗೆ ಉಪ ನಿಯಂತ್ರಕರ ಹುದ್ದೆಗೆ ಕರ್ನಾಟಕ ಸಿವಿಲ್ ಸೇವೆಗಳು ( ವೇತನ ಬಡ್ತಿ ಮತ್ತು 
ಪಿಂಚಣಿ ಕ್ರಮಬದ್ಧಗೊಳಿಸುವುದು) ನಿಯಮಗಳು 1978ರ ನಿಯಮ 2(1)( ಎ) ರನ್ವಯ ಪೂರ್ವಾನ್ವಯ ದಿನಾಂಕ: 28.7.2001 ಎಂದು ಪರಿಗಣಿಸಿ ಆದೇಶ 
ಹೊರಡಿಸುವವರೆಗೆ ಇವರಿಗೆ ದಿನಾಂಕ: 28.7.2001 ರಿಂದ ಜೇಷ್ಠತೆ ನಿಗಧಿಪಡಿಸಲು ಅವಕಾಶ ಇರುವುದಿಲ್ಲವೆಂದು ತಿಳಿಸಿರುತ್ತಾರೆ. ನಿಯಂತ್ರಕರು, ರಾಜ್ಯ 
ಲೆಕ್ಕಪತ್ರ ಇಲಾಖೆ ಇವರ ವರದಿಯನ್ನು ಪರಿಶೀಲಿಸಲಾಗಿದೆ. 

- ಶ್ರೀ ಎ.ಲೋಕೇಶ್ ಇವರನ್ನು ಕರ್ನಾಟಕ ಸಾಮಾನ್ಯ ನೇಮಕಾತಿ ನಿಯಮಾವಳಿಗಳ ನಿಯಮ 16ರನ್ವಯ ಸಾರ್ವಜನಿಕ ಹಿತದೃಷ್ಟಿಯಿಂದ ರಾಜ್ಯ 
ಲೆಕ್ಕಪತ್ರ ಇಲಾಖೆಯಲ್ಲಿ ವಿಲೀನಗೊಳಿಸಿ ಆದೇಶಿಸಿರುವುದರಿಂದ ಇವರ ಜೇಷ್ಠತೆಯನ್ನು ಕೆ.ಸಿ.ಎಸ್ . (ಜೇಷ್ಠತಾ ) ನಿಯಮಾವಳಿಯ ನಿಯಮ 6( 2) ನೇ 
ಪರಂತುಕದನ್ವಯ ನಿರ್ಧರಿಸಬೇಕಾಗುತ್ತದೆ ಮತ್ತು ಈ ಅಧಿಕಾರಿಯು ನಿಗಧಿತ ಇಲಾಖಾ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದ್ದು, ಇವರು ಹಿಂದೆ ನೇಮಕಾತಿ 
ಹೊಂದಿದ ದಿನಾಂಕದಿಂದ ಜೈಷ್ಣತೆ ಪಡೆಯಲು ಅರ್ಹರಿರುತ್ತಾರೆ . ಆದ್ದರಿಂದ ಇವರ ಜೇಷ್ಠತೆಯನ್ನು ಕ್ರಮ ಸಂಖ್ಯೆ: (3) ರಲ್ಲಿ ನಿಗಧಿಪಡಿಸಿರುವುದು 
ನಿಯಮಾನುಸಾರವಾಗಿದೆಯೆಂದು ತೀರ್ಮಾನಿಸಲಾಗಿದೆ. ಆದ್ದರಿಂದ ದಿನಾಂಕ: 1.1.2010ರಲ್ಲಿದ್ದಂತೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರುಗಳ 
ಅಂತಿಮ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೪೮೯ 


ಸರ್ಕಾರದ ಆದೇಶ ಸಂಖ್ಯೆ : ಆಇ 145 ರಾಲೆಪ 2010( 3) ಬೆಂಗಳೂರು, ದಿನಾಂಕ : 30ನೇ ಸೆಪ್ಟೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ದಿ: 1.1. 2010ರಲ್ಲಿದ್ದಂತೆ ರಾಜ್ಯ ಲೆಕ್ಕಪತ್ರ ಇಲಾಖೆ ಉಪ ನಿಯಂತ್ರಕರ ಅಂತಿಮ 
ಜೇಷ್ಠತಾ ಪಟ್ಟಿಯನ್ನು ಈ ಮೂಲಕ ಪ್ರಕಟಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಶ್ರೀನಿವಾಸಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ) 


ಕ್ರಮ 


ದಿನಾಂಕ: 01.01.2010ರಲ್ಲಿದ್ದಂತೆ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಉಪ ನಿಯಂತ್ರಕರುಗಳ ಜೇಷ್ಠತಾ ಪಟ್ಟಿ 
ಅಧಿಕಾರಿಯ ಹೆಸರು 

ಹುಟ್ಟಿದ ದಿನಾಂಕ ಕೆಲಸಕ್ಕೆ ಸೇರಿದ ದಿನಾಂಕ | ಹುದ್ದೆಗೆ ಧಾರಣ ಮಾಡಿದ 
(ಶ್ರೀಮತಿ/ ಶ್ರೀ ) 

ದಿನಾಂಕ 


ಸಂಖ್ಯೆ 


- 


3 


11 . 


ಕಮಲಾಪುರ್‌ಕರ್ ರವಿ 10 - 07 - 1959 

27 - 11 - 1993 

27 - 08 - 1999 
2 . ವಿ .ಎಸ್.ಶ್ರೀಕಂಠ 03 - 12 - 1952 27 - 04 - 1973 

16 - 06 - 1999 
ಲೋಕೇಶ್ ಎ . 23 . 02 .1968 24 .10 .1996 

28 .7 . 2001 ( ವಾಣಿಜ್ಯ & 
ಕೈಗಾರಿಕೆ ಇಲಾಖೆಯಲ್ಲಿ ಉಪ ನಿರ್ದೆಶಕರ ವೃಂದಕ್ಕೆ ಬಡ್ತಿ ಹೊಂದಿದ ದಿನಾಂಕ). 
ಸರ್ಕಾರದ ದಿ: 7.12.2009 ಸಂಖ್ಯೆ : ಆಇ 208 ರಾಲೆಪ 2008ರ ಆದೇಶದಲ್ಲಿ ರಾಜ್ಯ 
ಲೆಕ್ಕಪತ್ರ ಇಲಾಖೆಯಲ್ಲಿ ವಿಲೀನಗೊಂಡು ಉಪ ನಿಯಂತ್ರಕರ ಹುದ್ದೆಗೆ ದಿ: 11.12 .2009 

ರಂದು ಕರ್ತವ್ಯಕ್ಕೆ ಹಾಜರಾಗಿರುತ್ತಾರೆ. 
4. | ಜಿ. ರತ್ನಮಾಲ 

26 - 07 -1958 08 - 07 - 1985 

04 - 04 - 2002 

05 - 04 - 1997 
ಕೆ.ಹೆಚ್.ಜಯರಾಮಯ್ಯ 

20 - 07 - 1951 22 - 05 - 1973 

13 - 12 - 2004 
ಎ .ಶಿವರಾಂ 

02 - 07 - 1952 03 - 09 - 1973 

03 - 06 - 2005 
ಗುರುಲಿಂಗಪ್ಪ ಹೊಸಮನಿ 

01 - 08 - 1953 22 - 11 - 1981 

01 - 10 - 2009 
ಟಿ. ಮಾದಯ್ಯ 

25 - 08 - 1953 10 - 05 - 1976 

16 - 09 - 2009 
9. | ಸಿ.ಲಕ್ಷ್ಮೀಕಾಂತ ರೆಡ್ಡಿ 

01- 12 -1950 04 - 08 - 1971 

26 - 06 - 2009 

12 - 11 - 1974 
10 . | ಎ . ಪ್ರಭಾವತಿ 

07 - 01 - 1951 22 - 09 - 1971 

29 - 10 - 2009 

12 - 11 - 1974 
ಮದ್ದೂರು ತಿಮ್ಮಯ್ಯ 

20 - 10 - 1951 28 - 10 - 1997 

19 - 09 - 2009 
ಕೆ. ಆರ್.ನಾಯಕ್ 

01 - 06 - 1954 05 - 01 - 1984 

22 - 09 - 2009 
13. | ಜಗದೀಶ್ 

07 - 02 - 1955 30 - 11 - 1983 

20 - 10 - 2009 
14 , ಟಿ . ಮಲ್ಲಯ್ಯ 

05 - 06 - 1955 14 - 12 - 1983 

24 - 09 - 2009 
ಎಂ . ಪಿ . ಅನಿತಾ 

16 - 03 - 1975 19 - 07 - 1999 

17 - 09 - 2009 
16 . ಎಂ . ವಿ . ವಿಜಯಲಕಿ, 

11 - 06 - 1973 15 - 07 - 1999 

16 - 09 - 2009 
ಎಂ . ಮುನಿವೀರಪ್ಪ 

20 - 03 - 1970 15 - 07 - 1999 

15 - 10 - 2009 
ಡಿ. ಸಿ.ಶಿವಣ್ಣಗೌಡ 

06 - 03 - 1952 15 - 04 - 1974 

16 - 09 - 2009 
ಎಂ . ಎಸ್ . ಕಲಾವತಿ 

20 - 01 - 1951 23 - 06 - 1973 

23 - 09 - 2009 
20. | ಎಂ . ಎಲ್.ಶಾಮಸುಂದರ್ 05 - 09 - 1950 

07 - 05 - 1973 

22 - 09 - 2009 
ಪಿ . ರುದ್ರಪ್ಪ 

12 - 08 - 1950 09 - 02 - 1974 

01 - 01 - 2010 
22 . | ನಂಜಯ, 

01 - 12 - 1955 21 - 02 - 1984 

25 - 09 - 2009 
23 , ಡಿ. ಕೆ.ಕುಲಕರ್ಣಿ 

01 - 06 - 1951 24 - 09 - 1973 

23 - 09 - 2009 
24. ಎಂ .ಬಸವರಾಜು 

01 - 01 - 1953 03 - 02 - 1981 

16 - 09 - 2009 
25 . ಟಿ. ವೆಂಕಟರಮಣಯ್ಯ 

18 - 08 - 1955 

20 - 11 - 1981 

- 17 - 09 - 2009 
| 26 , | ಆರ್‌. ವಿ. ವೈದ್ಯ 

05 - 09 - 1950 15 - 04 - 1974 

24 - 09 - 2009 
27. ವೈ . ಡಿ. ಉಳ್ಳಿಕಾಶಿ 

01 - 06 - 1951 26 - 11 - 1971 

16 - 09 - 2009 
[ 28 , | ಹೆಚ್. ಬಿ . ಹವಳಾನಾಯಕ್ | 22 - 03 - 1957 

16 - 11 - 1976 

14 - 12 - 2009 
| 29, | ಯು . ಹೆಚ್. ನಾಡಗೌಡ | 01 - 06 - 1952 | 01 - 05 - 1974 | 16 - 09 - 2009 


12 . 


17 . 


21 . 


೪೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


31. 


34 . 
35 . 


39 . 


45 . 


9 . 


30 , ಕೆ . ನರಸಿಂಹಮೂರ್ತಿ 

01 - 05 - 1952 22 - 11 - 1971 

23 - 09 - 2009 
ಪಿ .ಶ್ರೀನಿವಾಸರಾವ್ 

10 - 10 - 1950 11 - 04 - 1977 

16 - 10 - 2009 
ಎಲ್. ಎನ್.ತಮದಡ್ಡಿ 

10 - 01 - 1951 03 - 09 - 1975 

08 - 10 - 2009 
33. ಬಿ .ರಾಜಾಸುರೇದ, 

10 - 11 - 1951 06 - 09 - 1975 

16 - 09 - 2009 
ಎಂ . ತ್ಯಾಗರಾಜ 

09 - 11 - 1954 - 14 - 04 - 1977 

23 - 09 - 2009 
ಜೆ.ಎಸ್ .ಶ್ರೀಕಂಠರಾವ್ 

05 - 06 -1953 - 11 - 04 -1977 

25 - 09 - 2009 
36. | ಹೆಚ್ . ವೈ . ಯಡಿಹಳ್ಳಿ 

01 - 05 - 1955 12 - 03 - 1977 

17 - 09 - 2009 

11 - 01 - 1984 
37. | ದೇವೇಂದ್ರಪ್ಪ ಜಿ.ಬಬ್ಲಿ 

02 - 03 - 1956 18 - 06 - 1979 

09 - 10 - 2009 
38 . ಎಲ್. ಅಂತೋಣಿರಾಜ್ 

13 - 08 - 1955 18 - 04 - 1984 

16 - 09 - 2009 
ಡಿ . ತುಳಸೀದಾಸ್ 

30 - 04 - 1953 13 - 10 - 1977 

16 - 09 - 2009 
40 . ಸಿ. ದಾಸಪ್ಪ 

21 - 04 - 1951 25 - 04 - 1985 

15 - 12 -2009 
41. ಡಿ.ಕೆಂಪಯ್ಯ 

06 - 02 - 1951 22 - 05 - 1978 

10 - 09 - 2009 
42. | ಸಿ. ಆರ್. ಅರವಿಂದ್ 

05 - 03 -1952 11 - 03 - 1977 

01 - 10 - 2009 

ಅಪರಾಹ್ನ 
43 . | ಸಿ . ಎ .ಸಾಲೋಟಗಿ 

15 - 03 - 1953 16 - 04 - 1977 

23 - 09 - 2009 
44, ಟಿ . ಆರ್‌. ಶಿವಪ್ರಸಾದ್ 

30 - 10 - 1955 04 - 03 - 1977 

01 - 10 - 2009 
ಸಿ. ಜಿ . ವಸುಂದರದೇವಿ 

02 - 08 - 1956 01 - 04 - 1977 

24 - 09 - 2009 
46 . ಎ . ಎಂ .ಶ್ರೀನಿವಾಸ 

22 - 05 - 1955 | 28 - 10 - 1977 

21 - 10 - 2009 
ಎಲ್.ಕರಿಯಪ್ಪ 

12 - 08 - 1951 06 - 06 -1975 

17 - 09 - 2009 
48 . ಜಯಶಂಕರ 

10 - 08 - 1954 24 - 04 - 1985 

16 - 09 - 2009 
ಕನಕರಾಜ ಡಿ 

15 - 06 - 1972 03 - 05 - 2006 

26 - 10 - 2009 
| 50 | ರಘು ಜಿ. ಪಿ | 02 - 10 - 1970 

29 - 04 - 2006 

16 - 10 - 2009 
ಎನ್ . ಶ್ರೀನಿವಾಸ ಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2579 

ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡ) 

ಇಂಧನ ಸಚಿವಾಲಯ 
ವಿಷಯ : ಮೆ || ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರ 1.475 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಯೋಜನೆಗೆ ಕಾಲಾವಕಾಶ ವಿಸ್ತರಣೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 378 ಎನ್‌ಸಿಇ 2004 ದಿನಾಂಕ: 21.12.2004. 

2) ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 220 ಎನ್‌ಸಿಇ 2006 ದಿನಾಂಕ: 23 .06.2006. 
3) ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 181 ಎನ್‌ಸಿಇ 2007 ದಿನಾಂಕ: 16. 05. 2007. 
4) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ, ವ್ಯವಸ್ಥಾಪಕ ನಿರ್ದೇಶಕರು ಪತ್ರ ಸಂಖ್ಯೆ : 

ಕೆಆರ್‌ಇಡಿ/ 06 / ಅಗ್ರಹಾರ ಎಂಹೆಚ್ಎ ಸ್ /2010 /1283 ದಿನಾಂಕ: 1315 .05.2010. 

5) ದಿನಾಂಕ: 07. 08 . 2010ರಂದು ನಡೆದ ನಿರೂಪಣೆ ಕುರಿತ ಸಭೆಯ ನಡವಳಿಗಳು 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಮೆ || ವೆನಿಕಾ ಗ್ರೀನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ರಾಯಚೂರು ಜಿಲ್ಲೆಯ 
ದೇವದುರ್ಗ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಬಳಿ ಎನ್.ಆರ್. ಬಿ.ಸಿ. ಡಿಸ್ಟ್ರಿಬ್ಯೂಟರಿ ಸಂಖ್ಯೆ : 18ಕ್ಕೆ ಅಡ್ಡಲಾಗಿ 1.3 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ 
ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಸಾಮರ್ಥ್ಯವನ್ನು 1.3 ಮೆಗಾ ವ್ಯಾಟ್‌ನಿಂದ 1.475 ಮೆಗಾ ವ್ಯಾಟ್‌ಗೆ ಹೆಚ್ಚಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರ ಆದೇಶದಲ್ಲಿ ಮೆ|| ವೆನಿಕಾ ಗ್ರೀನ್ ಪವರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಹೆಸರನ್ನು 
ಮೆ || ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಎಂದು ಬದಲಾವಣೆ ಮಾಡಿ 1.475 ಮೆಗಾ ವ್ಯಾಟ್ ಸ 
ಯೋಜನೆಯನ್ನು [(chainage 4 .5 km to 6.5 km (925 KW ) and Chainage 11.5km to 13.5km (550 KW )] ಅನುಷ್ಠಾನ ಮಾಡಲು ಅನುಮತಿ 
ನೀಡಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ, ವ್ಯವಸ್ಥಾಪಕ 
ನಿರ್ದೆಶಕರು ಮೆ | ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರ 1.475 ಮೆಗಾ ವ್ಯಾಟ್ ಸಾಮರ್ಥ್ಯದ ಅಗ್ರಹಾರ ಕಿರು ಜಲ ವಿದ್ಯುತ್ ಯೋಜನೆಯ 
ಅನುಷ್ಠಾನದ ಅವಧಿಯು ದಿನಾಂಕ: 28. 05 .2010ಕ್ಕೆ ಕೊನೆಗೊಂಡಿದ್ದು, ಸ್ಥಳೀಯರ ವಿರೋಧವಿದುದ್ದರಿಂದ ಯೋಜನೆಗೆ ಬೇಕಾಗಿರುವ ಭೂಮಿಯನ್ನು 
ಪಡೆಯಲು ವಿಳಂಬವಾಗಿರುತ್ತದೆ . ಈ ಯೋಜನೆಯನ್ನು ಜುಲೈ 2011ರೊಳಗಾಗಿ ಪ್ರಾರಂಭಿಸಲಾಗುವುದೆಂದು ಹಾಗೂ ಯೋಜನೆಯ ಅನುಷ್ಠಾನದ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೯೧ 


ಅಭಿವೃದ್ಧಿದಾರರು ಸಾಕಷ್ಟು ಪ್ರಗತಿ ಸಾಧಿಸಿದ್ದಾರೆಂದು ತಿಳಿಸಿ, ದಿನಾಂಕ: 29.05.2010 ರಿಂದ 28.05.2012ರವರೆಗೆ ಕಾಲಾವಕಾಶ ವಿಸ್ತರಿಸಲು ಶಿಫಾರಸ್ಸು 
ಮಾಡಿರುತ್ತಾರೆ. 

- ಮೇಲೆ ಓದಲಾದ ಕ್ರಮ ಸಂಖ್ಯೆ (5)ರ ಸಭೆಯಲ್ಲಿ ಈ ಪ್ರಸ್ತಾವನೆ ಬಗ್ಗೆ ಅಭಿವೃದ್ಧಿದಾರರು ನಿರೂಪಣೆಯನ್ನು ನೀಡಿದ್ದು, ಜುಲೈ 2011ರೊಳಗಾಗಿ 
ಯೋಜನೆಯನ್ನು ಪ್ರಾರಂಭಿಸಲಾಗುವುದೆಂದು ತಿಳಿಸಿರುತ್ತಾರೆ . 
ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಗಿನಂತೆ ಆದೇಶಿಸಿಲಾಗಿದೆ: 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 233 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 28. 09 .2010. 
ಮೆ || ಸರೋವರ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ಇವರಿಗೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ಅಗ್ರಹಾರ ಗ್ರಾಮದ ಬಳಿ 
ಎನ್.ಆರ್. ಬಿ . ಸಿ. ಡಿಸ್ಟಿಟ್ಯೂಟರಿ ಸಂಖ್ಯೆ: 18ಕ್ಕೆ ಅಡ್ಡಲಾಗಿ ಹಂಚಿಕೆಯಾಗಿರುವ 1.475 ಮೆಗಾ ವ್ಯಾಟ್ ಸಾಮರ್ಥ್ಯದ ಅಗ್ರಹಾರ ಕಿರು ಜಲ ವಿದ್ಯುತ್ 
ಯೋಜನೆಯನ್ನು [(chainage 4 .5 km to 6.5 km ( 925 KW ) and Chainage 11.5km to 13.5km (550 KW )] ಅನುಷ್ಠಾನಗೊಳಿಸಲು ಕಾಲಾವಕಾಶವನ್ನು 
ದಿನಾಂಕ: 29.05 .2010 ರಿಂದ 28.05. 2012ರ ಅವಧಿಗೆ ವಿಸ್ತರಿಸಲಾಗಿದೆ. 

ಈ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಮೇಲೆ ಓದಲಾದ (1) ರ ಹಂಚಿಕೆ ಆದೇಶದ ಇತರ ನಿಬಂಧನೆಗಳು ಯಥಾವತ್ತಾಗಿ ಮುಂದುವರೆಯುತ್ತವೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2580 

ಇಂಧನ ಇಲಾಖೆ. 
ENERGY SECRETARIAT 
Sub : Enhancement of capacity of wind power project from 6 .93 MW to 8 .00 MW in favour of M /s J.N . 

Investments & Trading Co. Pvt. Ltd .- reg . 
Read : 1. Government Order No: DE 41 NCE 2006 dated : 20 .04 .2006 . 

2. Letter No . KRED /08 /J. N .I (6. 93 to 8.00 )- EIL / 2010/ 2715 dated : 23 / 24 .09 .2010 received from the 

Managing Director, Karnataka Renewable Energy Development Limited , Bangalore . 
PREAMBLE : 

In the Government Order read at (1) above , permission has been accorded for implementation of 84.84 MW capacity Wind 
Power Project at Dharwad and Gadag Districts to M /s J.N . Investments & Trading Co. Pvt. Ltd . 

The Managing Director, Karnataka Renewable Energy Development Limited , Bangalore vide his letter read at (2 ) above has 
recommended to Government to enhance the wind power capacity from 6 .93 MW (part capacity of 84.84 MW ) to 8 . 00 MW at 
Adavisomapura ,Kalasapura , Malasamudra villages of Gadag District in favour of M /s J.N . Investments & Trading Co . Pvt . Ltd . 
The proposalhasbeen examined in detail and issued following Orders : 

Government Order No : EN 400 NCE 2010 (1 ), Bangalore , Dated : 27. 09.2010 . 
Government accords approval for enhancement of wind power capacity from 6 . 93 MW (part capacity of 84 .84 MW ) to 8 .00 
MW at Adavisomapura , Kalasapura , Malasamudra villages of Gadag District in favour of M /s J. N . Investments & Trading Co. Pvt. Ltd . 
as detailed below : 
Geographical Area details 

Villages and Sanctioned | Enhancement | No. of WTGs & 
District capacity proposed rating in kW 

in MW | in Satage-1 
The proposed area is located on the Adavisomapura , 6. 93 

1 . 07 

8 MW 
North - East of Betgeri and South of Kalasapura , (21 x 330) 

(10 x 800) 
Gadag . This area is spread around Malasamudra 
Nagasamudra and Adavi Somapura and Villages, Gadag 
has several peraks . It is held by the District 
following Geographical co -ordinates: 
Latitude : 15° 21 7"- 15°24 27°N 
Longitude: 75° 36 30”- 75°41 2"E 
Peaks: 673 , 702, 747, 717 , 709, 678.3 m 
AMSL . 
Toposheet No: 48 M /11 
The Government has reserved the right to Cancel / modify this Order . 
The other terms and conditions of the allotment Order read at ( 1) above shall continue as it is . 

By order and in the name of the Governor of Karnataka, 

SURESH . B.KRISHNAPPANAVAR 

Under Secretary to Government, 
P . R . 2582 

Energy Department. 


869 FJD TEIE JOZIE, TOUJO, JO 02 , 9000 

231 - 0 
ENERGY SECRETARIAT 
Sub : Transfer of 6 .4 MW wind power capacity in favour of M /s Vish Wind Infrastructure LLP - reg . 
Read : 1. Government Order No: DE 41 NCE 2006 dated 20 .04 .2006 . 

2. Government Order No : EN 400 NCE 2010 (1) dated : 27 .09.2010 . 
3 . Letter No. KRED /08 /J.NI (6 .93 to 8.00 )-EIL / 2010 /2715 dated : 23/24 .09 .2010 received from the 

Managing Director, Karnataka Renewable Energy Development Limited , Bangalore. 
PREAMBLE : 


In the Government Order read at (1) above , permission has been accorded for implementation of 84 .84 MW capacity Wind 
Power Project at Dharwad and Gadag Districts to M /s J.N . Investments & Trading Co . Pvt. Ltd . 

In the Government order read at (2) above , sanction has been accorded for enhancement of wind power capacity from 6 .93 
MW (part capacity of 84 .84 MW ) to 8 .00 MW at Adavisomapura , Kalasapura , Malasamudra villages of Gadag District in favour of M /s 
J.N . Investments & Trading Co . Pvt. Ltd . 

In the letter read at ( 3 ) above , the Managing Director, Karnataka Renewable Energy Development Limited, Bangalore has 
recommended to the Government for transfer of 6 .4 MW wind power capacity in favour of M /s Vish Wind Infrastruture LLP from out of 
the enhanced capacity 8 .00 MW of M /s J. N . Investments & Trading Co . Pvt. Ltd . at Kalasapura village, Gadag District . 
The proposalhas been examined in detail and issued following Orders : 

Government Order No : EN 400 NCE 2010 (2 ), Bangalore , Dated : 27 .09 .2010 . 
Government accords approval for transfer of 6 .4 MW wind power capacity in favour of M /s Vish Wind Infrastructure LLP from 
out of the enhanced capacity 8. 00 MW of M /s J.N . Investments & Trading Co . Pvt. Ltd . at Kalasapura village, Gadag District as detailed 
below and subject to the following conditions: 


Village 


1. 


District Transferred 

LOC No. 
Name 

capacity 
Kalasapura 

Gadag 

6 .4 MW 

LOC - 01, LOC -02, LCO -03 , LOC - 04 , 

LOC -08, LOC - 9 , LOC - 10 , LOC - 11. 
M /s Vish Wind Infrastructure LLP shall execute an agreement with Governmentwithin 45 (forty five ) days from the date 
if issue of this Order. 
PPA is assigned to BESCOM . BESCOM shall execute the PPA With M /s Vish Wind Infrastructure LLP withina a period 
of one month . 
Karnataka Power Transmission Corporation Limited to accord power evacuation and grid synchozation approvals . 
The Government reserves the right to Cancel/modify this Order. 


3 . 
4. 


The other terms and conditions of the Government Order read at (1) above shall IPSO FACTO applicable . 


By order and in the name of the Governor of Karnataka , 

SURESH . B .KRISHNAPPANAVAR 
Under Secretary to Government, 

Energy Department. 


P . R . 2583 


ENERGY SECRETARIAT 
Sub : Transfer of 1.6 MW wind power capacity in favour of M /s Protectron Electromech (P ) Ltd .-reg . 
Read : 1 . Government Order No: DE 41 NCE 2006 dated 20 .04. 2006 . 

2 . Government Order No : EN 400 NCE 2010 (1 ) dated : 27.09 . 2010 . 
3. Letter No. KRED/08 /J.N .I (6 . 93 to 8 .00 ) - EIL / 2010 /2715 dated : 23 /24.09.2010 received from the 

Managing Director, Karnataka Renewable Energy Development Limited , Bangalore . 
PREAMBLE : 

In the Government Order read at ( 1) above, permission has been accorded for implementation of 84 .84 MW calcity Wind 
Power Project at Dharwad and Gadag Districts to M /s J. N . Investments & Trading Co. Pvt . Ltd . 

In the Government order read at (2 ) above , sanction has been accorded for enhancement of wind power capacity from 6 . 93 
MW (part capacity of 84 .84 MW ) to 8 .00 MW at Adavisomapura , Kalasapura , Malasamudra villages of Gadag District in favour of M /s 
J.N . Investments & Trading Co . Pvt. Ltd . 

In the letter read at (3 ) above , the Managing Director, Karnataka Renewable Energy Development Limited , Bangalore has 
recommended to the Government for transfer of 1 .6 MW wind power capacity in favour of M /s Protectron Electromech (P ) Ltd . from out 
of the enhanced capacity 8 .00 MW of M /s J. N . Investments & Trading Co . Pvt. Ltd . at Adavisomapura village , Gadag District . 

The proposal has been examined in detail and issued following Orders : 


21- 0 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


yra 


GovernmentOrder No : EN 400 NCE 2010 (3), Bangalore, Dated : 27.09 .2010 . 
Government accords approval for transfer of 1.6 MW wind power capacity in favour of M /s Protectron Electromech (P ) Ltd . 
from out of the enhanced capacity 8 .00 MW of M /s J. N . Investments & Trading Co . Pvt. Ltd . at Adavisomapura village , Gadag District 
as detailed below and subject to the following conditions : 
Village Name 

District Transferred 

LOC No. 

capacity 
Adavisomapura 

Gadag 1 .6 MW 

LOC - 16 , LOC - 17 . 
M /s Protectron Electromech (P ) Ltd . Shall execute an agreement with Government within 45 (forty five ) days from the 
date if issue of this Order. 
PPA is assigned to BESCOM . BESCOM shall execute the PPA M /s Protectron Electromech (P ) Ltd . withina a period of 
one month . 

Karnataka Power Transmission Corporation Limited to accord power evacuation and grid synchronization approvals . 
4 . The Government reserves the right to Cancel/modify this Order. 


The other terms and conditions of the Government Order read at ( 1) above shall IPSO FACTO applicable . 


By order and in the name of Governor of Karnataka , 

SURESH . B .KRISHNAPPANAVAR 
Under Secretary to Government, 

Energy Department. 


P . R . 2584 


INFORMATION TECHNOLOGY, BIO - TECHNOLOGY 

SCIENCE & TECHNOLOGY SECRETARIAT 
Sub : Re -constitution of Vision Group on Nano -technology . 

Government order No. DST 156 STS 2007 dated 30 .09.2010 

Corrgendium 
In Government order No . DST 156 STS 2007 dated : 18 .8 .2010 the following substituted as against the names mentioned 


below : 


S .No . 


Prof.G . D . Yadav 
Dean , 
Research , Consultance and Resource 
Mobilization , 
Head , Department of Chemical Engineering , 
University Institute of Chemical 
Technology (UICT), 
University ofMumbai,Matunga , 
MUMBAI – 400 019. 
Phone : 022 -24145616 / 19 /26 /29/31 
Fax : 022 - 24145614 
E -mail: gdy @ udct.org/gdyadav @ udct.org 


Prof.G . D . Yadav 
Director (Vice Chancellor ) and 
R . T.Mody Distinguished Professor 
J.C . Bose National Fellow (DST -Govt of India ) 
Institute of Chemical Technology , 
(University under Section - 3 of UGC Act- 1956 ), 
Matunga , 
Mumbai – 400 019 . 
Phone : 33611001 
Mob : 9833090510 
Fax : 3361 - 1002 / 1020 
E -mail:gd.yadav @ ictmumbai,edu . in , 
director @ ictmumbai,edu .in 
Dr. R .K .Malhotra 
Director (R & D ) 
Indian Oil Corporation Limited 
Research & Development Centre , 
Sector-13, Fairadabad – 121 007 
Harayana . 
Tel No . 0129- 2283710 
Fax No. 0129 - 2283711 
E -mail: 
mlhotrark @ iocrd .co .in /malhotrark @ iocl. co . in 


Dr. R . K .Malhotra 
Executive Director (R & D ) 
Indian Oil Corporation Limited 
Research & Development Centre , 
Sector-13 , Fairadabad – 121 007 
Harayana. 
Tel No. 0129-2283710 
Fax No . 0129 - 2283711 
E -mail: 
mlhotrak @ iocrd . co . in /malhotrark @ iocl.co .in 


By order and in the name of the Governor ofKarnataka , 

K . Boralingaiah 
Under Secretary to Government, 
Department of Information Technology, 
Bio -Technology, Science & Technology. 


P . R . 2586 


d. 


೪೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಭಾಗ - ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಸ್ ಬಸಪ್ಪ, ಕೆಎಎಸ್ ( ಕಿರಿಯ ಶ್ರೇಣಿ), ಹಿಂದಿನ ವಿಶೇಷ ಅಧಿಕಾರಿ ಶ್ರೀ ನರಸಿಂಹಯ್ಯ , ಹಿಂದಿನ 

ಅಧೀಕ್ಷಕ, ಶ್ರೀಮತಿ ಗ್ರೇಸ್ ಪದ್ವಿನಿ , ಹಿಂದಿನ ವ್ಯವಸ್ಥಾಪಕರು ( ವಸತಿ), ಶ್ರೀಮತಿ ಕೆ. ವಿ . ಪದ್ವಿನಿ, 
ವ್ಯವಸ್ಥಾಪಕರು ( ವಸತಿ), ರಾಜ್ಯ ಅತಿಥೇಯ ಸಂಸ್ಥೆ , ಕುಮಾರ ಕೃಪ ಅತಿಥಿ ಗೃಹ, ಬೆಂಗಳೂರು 
ಇವರುಗಳ ವಿರುದ್ದ ಜಂಟೀ ಇಲಾಖಾ ವಿಚಾರಣೆ - ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಯನ್ನು 

ನೇಮಿಸುವ ಬಗ್ಗೆ. 
ಓದಲಾಗಿದೆ : 1) ದಿನಾಂಕ: 07 - 04 - 10 ರ ಕಾರಣ ಕೇಳುವ ನೋಟೀಸು ಸಂಖ್ಯೆ : ಸಿಆಸುಇ 060 ಕೆಇವಿ 07 

2 ) ಶ್ರೀ ಎಸ್ ಬಸಪ್ಪ, ಕೆಎಎಸ್ (ಕಿರಿಯ ಶ್ರೇಣಿ) ಇವರ ದಿನಂಕ: 12 - 05 - 10 ರ ಉತ್ತರ 
3) ಶ್ರೀ ನರಸಿಂಹಯ್ಯ , ಹಿಂದಿನ ಅಧೀಕ್ಷಕ ಇವರ ದಿನಾಂಕ: 10 - 05 -10 ರ ಉತ್ತರ 
4) ಶ್ರೀಮತಿ ಗ್ರೇಸ್ ಪದ್ವಿನಿ, ಹಿಂದಿನ ವ್ಯವಸ್ಥಾಪಕರು ( ವಸತಿ) ಇವರ ದಿನಾಂಕ: 13 - 05 -10ರ ಉತ್ತರ 

5) ಶ್ರೀಮತಿ ಕೆ.ವಿ. ಪದ್ವಿನಿ, ವ್ಯವಸ್ಥಾಪಕರು ( ವಸತಿ) ಇವರ ದಿನಾಂಕ : 12 - 05 -10 ರ ಉತ್ತರ 
ಪ್ರಸ್ತಾವನೆ : 

, ಕೆಎಎಸ್ ( ಕಿರಿಯ ಶ್ರೇಣಿ), ಇವರು ರಾಜ್ಯ ಅತಿಥೇಯ ಸಂಸ್ಥೆ, ಕುಮಾರ ಕೃಪ ಅತಿಥಿ ಗೃಹ, ಬೆಂಗಳೂರು ಇಲ್ಲಿ ವಿಶೇಷ 
ಅಧಿಕಾರಿ ಹುದ್ದೆಯಲ್ಲಿ, ಶ್ರೀ ನರಸಿಂಹಯ್ಯ ಇವರು ಅಧೀಕ್ಷಕ (ನಿವೃತ್ತ) ಹುದ್ದೆಯಲ್ಲಿ, ಶ್ರೀಮತಿ ಗ್ರೇಸ್ ಪದ್ವಿನಿ ಇವರು ವ್ಯವಸ್ಥಾಪಕರು ( ವಸತಿ)(ನಿವೃತ್ತ) 
ಹುದ್ದೆಯಲ್ಲಿ ಮತ್ತು ಶ್ರೀಮತಿ ಕೆ ವಿ ಪದ್ವಿನಿ, ವ್ಯವಸ್ಥಾಪಕರು ( ವಸತಿ) ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, 01 - 04 - 02 ರಿಂದ 31-12 - 05 ರ 
ಅವಧಿಯಲ್ಲಿ ಸರ್ಕಾರಿ ವಸತಿ ಗೃಹಗಳಾದ ಕುಮಾರ ಕೃಪ ಅತಿಥಿ ಗೃಹ ಹಾಗೂ ಬಾಲಬ್ರೂಯಿ ಅತಿಥಿ ಗೃಹಗಳಲ್ಲಿ ರಾಜ್ಯ ಅತಿಥಿಗಳಿಗೆ ವಸತಿ ಸೌಕರ್ಯ 
ಒದಗಿಸಲು ಸಾಕಷ್ಟು ವಸತಿ ಕೊಠಡಿಗಳು ಲಭ್ಯವಿದ್ದರೂ , ನಿಯಮಗಳನ್ನು ಉಲ್ಲಂಘಿಸಿ ಬೆಂಗಳೂರಿನ ಗ್ರಾಂಡ್ ಅಶೋಕಾ ಹೋಟಲಿನಲ್ಲಿ ವಸತಿ 
ಸೌಕರ್ಯ ಏರ್ಪಡಿಸಿರುವ ವಿಚಾರವು ಲೆಕ್ಕಪತ್ರ ಪರಿಶೋಧನಾ ವರದಿಯಲ್ಲಿ ಕಂಡುಬಂದಿದ್ದು, ಇದರಿಂದಾಗಿ, ಸರ್ಕಾರಕ್ಕೆ ಒಟ್ಟು ರೂ . 12383986 - 00 ಗಳ 
ಅನಗತ್ಯ ವೆಚ್ಚವಾಗಿರುವ ಆಕ್ಷೇಪಣೆಯಾಗಿದ್ದು, ಅದೇ ರೀತಿ ಕುಮಾರ ಕೃಪ ಅತಿಥಿ ಗೃಹದ 2002 - 03 ರಿಂದ 2004 - 05 ನೇ ಸಾಲಿನ 
ಮಹಾಲೇಖಾಪಾಲರ ತಪಾಸಣಾ ವರದಿಯಲ್ಲಿ ಸರ್ಕಾರದ ಮಾರ್ಗಸೂಚಿಯನ್ನು ಉಲ್ಲಂಘಿಸಿ, ತಾರಾ ಹೋಟಲುಗಳಲ್ಲಿ ವಸತಿ ಸೌಕರ್ಯಗಳನ್ನು 
ಏರ್ಪಡಿಸಿದ ಕಾರಣ, ಸರ್ಕಾರಕ್ಕೆ ಒಟ್ಟು ರೂ . 100.80 ಲಕ್ಷಗಳ ಅನಗತ್ಯ ವೆಚ್ಚವಾಗಿರುವ ಆಕ್ಷೇಪಣೆಯಾಗಿರುತ್ತದೆ. ವಾಸ್ತವವಾಗಿ ಕುಮಾರ ಕೃಪ ಮತ್ತು 
ಬಾಲಬ್ರೂಯಿ ಅತಿಥಿ ಗೃಹಗಳಲ್ಲಿ ಸಾಕಷ್ಟು ಕೊಠಡಿಗಳು ಲಭ್ಯವಿದ್ದಾಗ್ಯೂ ರಾಜ್ಯ ಅತಿಥಿಗಳಿಗೆ ಗ್ರಾಂಡ್ ಅಶೋಕಾ ಹೋಟೆಲಿನಲ್ಲಿ ವಸತಿ ಸೌಕರ್ಯ 
ಏರ್ಪಡಿಸುವ ಮೂಲಕ ಸರ್ಕಾರದ ಬೊಕ್ಕಸಕ್ಕೆ ಒಟ್ಟು ರೂ . 1255870 - 00ಗಳ ಅನಗತ್ಯ ವೆಚ್ಚವಾಗಲು ಇವರುಗಳು ಜವಾಬ್ದಾರರಾಗಿದ್ದು, ಇದು ಕರ್ನಾಟಕ 
ಆರ್ಥಿಕ ಸಂಹಿತೆಯ 15 ನೇ ಪರಿಚ್ಛೇದದಲ್ಲಿನ ಕಾರ್ಯವಿಧಾನಕ್ಕೆ ವ್ಯತಿರಿಕ್ತವಾಗಿ ನಡೆದುಕೊಳ್ಳುವ ಮೂಲಕ ದುರ್ನಡತೆ ಎಸಗಿರುವ ಆರೋಪದ ಸಂಬಂಧ 
ಇವರುಗಳಿಗೆ ಮೇಲಿನ ಕ್ರಮ ಸಂಖ್ಯೆ (1) ರಂತೆ ಕಾರಣ ಕೇಳುವ ನೋಟೀಸು ಜಾರಿ ಮಾಡುವ ಮೂಲಕ ಇವರುಗಳ ವಿರುದ್ಧ ಶಿಸ್ತು ವಿಚಾರಣೆಯನ್ನು 
ಪ್ರಾರಂಭಿಸಲಾಯಿತು. 

ಮೇಲಿನ ಕ್ರಮ ಸಂಖ್ಯೆ (2) ರಿಂದ (5) ರಲ್ಲಿ ಆರೋಪಿತ ಅಧಿಕಾರಿಗಳು ಕಾರಣ ಕೇಳುವ ನೋಟೀಸಿಗೆ ಸಲ್ಲಿಸಿದ ಉತ್ತರಗಳಲ್ಲಿ, ಇವರುಗಳ 
ಮೇಲೆ ಹೊರಿಸಲಾದ ಆರೋಪವನ್ನು ನಿರಾಕರಿಸಿರುವ ಕಾರಣ , ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ವಿಚಾರಣೆ ಮೂಲಕ ತಿಳಿಯುವ ದೃಷ್ಟಿಯಿಂದ 
ವಿಚಾರಣೆಯನ್ನು ಮುಂದುವರಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಗಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 060 ಕೆವಿ 07 , ಬೆಂಗಳೂರು, ದಿನಾಂಕ : 5ನೇ ಅಕ್ಟೋಬರ್ , 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214 ರೊಡನೆ ಓದಿಕೊಂಡಂತೆ 
ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿ , 1957 ರ ನಿಯಮ 13ನ್ನು ಓದಿಕೊಂಡಂತೆ ನಿಯಮ 11( 2) 

ಸಿ, ಸರ್ಕಾರವು ಕೆಳಕಂಡ ಆರೋಪಿತರ ವಿರುದ್ದ ಮಾಡಲಾದ ಆರೋಪಗಳ ಕುರಿತಂತೆ ಜಂಟಿ ವಿಚಾರಣೆ 
ನಡೆಸಲು ಅಪರ ಪ್ರಾದೇಶಿಕ ಆಯುಕ್ತರು , ಬೆಂಗಳೂರು ವಿಭಾಗ, ಬೆಂಗಳೂರುರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. 

1. ಶ್ರೀ ಎಸ್ ಬಸಪ್ಪ, ಕೆಎಎಸ್ (ಕಿರಿಯ ಶ್ರೇಣಿ), ಹಿಂದಿನ ವಿಶೇಷ ಅಧಿಕಾರಿ , ರಾಜು ಅತಿಥೇಯ ಸಂಸ್ಥೆ , ಕುಮಾರ ಕೃಪ ಅತಿಥಿ ಗೃಹ , 

ಬೆಂಗಳೂರು ಹಾಲಿ ಸಹಾಯಕ ಆಯುಕ್ತರು ( ಪುನರ್ವಸತಿ), ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು 
2 . ಶ್ರೀ ನರಸಿಂಹಯ್ಯ , ನಿವೃತ್ತ ಅಧೀಕ್ಷಕರು, ರಾಜ್ಯ ಅತಿಥೇಯ ಸಂಸ್ಥೆ, ಕುಮಾರ ಕೃಪ ಅತಿಥಿ ಗೃಹ, ಬೆಂಗಳೂರು 
3. ಶ್ರೀಮತಿ ಗ್ರೇಸ್ ಪದ್ಮನಿ, ನಿವೃತ್ತ ವ್ಯವಸ್ಥಾಪಕರು ( ವಸತಿ), ರಾಜ್ಯ ಅತಿಥೇಯ ಸಂಸ್ಥೆ , ಕುಮಾರ ಕೃಪ ಅತಿಥಿ ಗೃಹ, ಬೆಂಗಳೂರು 
4. ಶ್ರೀಮತಿ ಕೆ ವಿ ಪದ್ವಿನಿ , ವ್ಯವಸ್ಥಾಪಕರು ( ವಸತಿ), ರಾಜ್ಯ ಅತಿಥೇಯ ಸಂಸ್ಥೆ , ಕುಮಾರ ಕೃಪ ಅತಿಥಿ ಗೃಹ, ಬೆಂಗಳೂರು 

ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ , 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957 ರ ನಿಯಮ 11(5) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಸಹಾಯಕ 
ನಿರ್ದೆಶಕರು ( ಆಡಳಿತ ), ಪೌರಾಡಳಿತ ನಿರ್ದೇಶನಾಲಯ , ಬೆಂಗಳೂರು ಇವರನ್ನು ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ . 
ವಿಚಾರಣೆಯನ್ನು ಆದಷ್ಟು ತ್ವರಿತವಾಗಿ ಮುಕ್ತಾಯಗೊಳಿಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2587 

ಸಿಆಸುಇ (ಸೇವೆಗಳು - 2) 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

೪೯ ೫ 
ವಸತಿ ಸಚಿವಾಲಯ 
ವಿಷಯ : ಬಂಟ್ವಾಳ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ . 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂ . ವಇ/42/ ಹೆಚ್ ಎಎಂ /1999 , ದಿನಾಂಕ: 10. 05.2000. 

( 2 ) ಸರ್ಕಾರದ ಆದೇಶ ಸಂ . ವಣ / 8 / ಹೆಚ್ಎಎಸ್ /2008, ದಿನಾಂಕ: 16 .09.2009. 
ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ (1) ರಲ್ಲಿ ಓದಲಾದ ಆದೇಶದನ್ವಯ ಮತ್ತು ಮೇಲೆ ( 2) ರಲ್ಲಿ ಓದಲಾದ ಆದೇಶವನ್ನು 
ಮುಂದುವರೆಸುತ್ತಾ, ಬಂಟ್ವಾಳ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ , ಈ ಕೆಳಕಂಡ ಆದೇಶ 
ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂ : ವಇ 96 ಹೆಚ್ಎಎಸ್ 2010, ಬೆಂಗಳೂರು, ದಿನಾಂಕ : 28ನೇ ಸೆಪ್ಟೆಂಬರ್ 2010 
ಬಂಟ್ವಾಳ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರಿಗೆ ಆಶ್ರಯ ಸಮಿತಿಯನ್ನು ಪುನರಚಿಸಲಾಗಿದೆ. 


ಅಭ್ಯರ್ಥಿಯ ಹೆಸರು 

ವರ್ಗ 
1 | ಶ್ರೀ ರಮಾನಂದ ಪೈ ಬಿನ್ ಗಣಪತಿ ಪೈ , ಬಿಷಪ್ ಕಾಂಪೌಂಡ್, ಬಂಟ್ವಾಳ, | ಸಾಮಾನ್ಯ 

ದಕ್ಷಿಣ ಕನ್ನಡ ಜಿಲ್ಲೆ 
ಶ್ರೀ ಕೆ.ದಯಾನಂದ ಬಿ. ಮೇಘ ಸ್ಟುಡಿಯೋ , ಕಾಲೇಜು ರಸ್ತೆ , ಬಂಟ್ವಾಳ ಹಿಂದುಳಿದ ವರ್ಗ 
ಶ್ರೀ ಕೇಶವ ದೈಪಲ ಬಿನ್ ಚಂದ್ರಪ್ಪ ನಾಯ್ಕ , ದೈಪಲ ಮನೆ, ಬಿ , ಮೂಡ| ಪರಿಶಿಷ್ಟ ಜಾತಿ 

ಗ್ರಾಮ , ಜೋಡುಮಾರ್ಗ ಅಂಚೆ, ಬಂಟ್ವಾಳ ತಾಲ್ಲೂಕು. 
4 ಶ್ರೀಮತಿ ಕೌಸರ್ ಕೋಂ ಅಬ್ದುಲ್ ರಜಾಕ್ , ಪರ್ಲಿಯಾ ಮನೆ, ಬಿ . | ಅಲ್ಪಸಂಖ್ಯಾತರು ( ಮಹಿಳೆ) 
ಮೂಡ ಗ್ರಾಮ, ಜೋಡುಮಾರ್ಗ ಅಂಚೆ, ಬಂಟ್ವಾಳ ತಾಲ್ಲೂಕು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಆರ್ . ನಲ್ಲೂರ 
ಪಿ . ಆರ್. 2588 

ಪೀಠಾಧಿಕಾರಿ - 2 ವಸತಿ ಇಲಾಖೆ. 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಬಿ .ಕೆ . ಪಾಟೀಲ್‌, ಡೆಪ್ಯುಟಿ ಕಮಾಂಡೆಂಟ್, ಗೃಹರಕ್ಷಕ ದಳ ಇವರ ಇಲಾಖಾ ನಿವಾರಣೆ ಇಲಾಖಾ 

ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಯನ್ನು ನೇಮಿಸಿ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ : ಒಣ 110 ಕಗ್ನಸೇ 2002 ದಿನಾಂಕ: 03 - 08 - 2004 . 

2) ಶ್ರೀ ಕುಲಕರ್ಣಿ ರಾಮರಾವ್, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಧೀಶರು, ರಾಯಚೂರು ಇವರ ಪತ್ರ ದಿನಾಂಕ: 

28 -10 - 2008. 
3) ಮಹಾಸಮಾದೇಷ್ಟರು, ಗೃಹರಕ್ಷಕದಳ ಇವರ ಪತ್ರ ಸಂಖ್ಯೆ : ಸಿಬ್ಬಂದಿ(1) 79/ಸಿಜಿಓ/ 2000- 01 , 

ದಿನಾಂಕ 24 - 9 - 2010. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಬಿ.ಕೆ. ಪಾಟೀಲ್‌, ಉಪಸಮಾದೇಷ್ಟರು, ಗೃಹರಕ್ಷಕ ದಳ ಇವರ ವಿರುದ್ಧದ ಆರೋಪಗಳ ಕುರಿತು 
ವಿಚಾರಣೆ ನಡೆಸುವ ಸಲುವಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11 ( 2) 
ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಕುಲಕರ್ಣಿ ರಾಮರಾವ್, ನಿವೃತ್ತ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರು, ರಾಯಚೂರು ಇವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಕರ್ನಾಟಕ 
ನಾಗರೀಕ ಸೇವಾ ( ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ , 11(5) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಸಹಾಯಕ ಆಡಳಿತ ಅಧಿಕಾರಿ, ಗೃಹರಕ್ಷಕ ದಳ ಇಲಾಖೆ, ಬೆಂಗಳೂರು ಕೇಂದ್ರ ಸ್ಥಾನ ಇವರನ್ನು ಮಂಡನಾಧಿಕಾರಿಯಾಗಿ ನೇಮಿಸಲಾಗಿತ್ತು. 

ಮೇಲೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಕುಲಕರ್ಣಿ ರಾಮರಾವ್‌ರವರು ಸರ್ಕಾರಕ್ಕೆ ಪತ್ರ ಬರೆದು ತಮ್ಮ ಅನಾರೋಗ್ಯದ ಕಾರಣ ಅಂತಿಮ 
ವಿಚಾರಣೆ ವರದಿಯನ್ನು ಕೊಡಲು ಸಾಧ್ಯವಾಗುತ್ತಿಲ್ಲವೆಂದು ತಿಳಿಸಿದ ಹಿನ್ನಲೆಯಲ್ಲಿ ಸರ್ಕಾರವು ಬೇರೊಬ್ಬರನ್ನು 
ತಿರ್ಮಾನಿಸಿ ನಿವೃತ್ತ ನ್ಯಾಯಾಧೀಶರ ಹೆಸರು ಮತ್ತು ವಿಚಾರಣಾಧಿಕಾರಿಯವರ ಪಟ್ಟಿಯನ್ನು ಸರ್ಕಾರಕ್ಕೆ ಕಳುಹಿಸುವಂತೆ ಪೊಲೀಸ್ ಆಯುಕ್ತರು, 
ಧಾರವಾಡ ಇವರನ್ನು ಕೋರಲಾಗಿತ್ತು. ಈ ಪ್ರಕರಣದಲ್ಲಿ ಇಲಾಖಾ ವಿಚಾರಣೆಯನ್ನು ನಡೆಸಲು ವಿಚಾರಣಾ ಪ್ರಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು 
ಒಪ್ಪಿಗೆಯನ್ನು ಸೂಚಿಸಿ ಮೂವರು ನಿವೃತ್ತ ಜಿಲ್ಲಾ ಸೆಷನ್ಸ್ ನ್ಯಾಯಾಧೀಶರು ಸರ್ಕಾರಕ್ಕೆ ಪತ್ರ ಬರೆದಿರುತ್ತಾರೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಬಿ.ಕೆ. ಪಾಟೀಲ್‌, ಡೆಪ್ಯುಟಿ ಕಮಾಂಡೆಂಟ್, ಗೃಹರಕ್ಷಕ ದಳ ಇವರ ವಿರುದ್ಧ ಇಲಾಖಾ ವಿಚಾರಣೆ 
ಕುರಿತು ಈ ಹಿಂದೆ ಮಂಡನಾಧಿಕಾರಿಯಾಗಿ ನೇಮಕಗೊಂಡಿದ್ದ, ಸಹಾಯಕ ಆಡಳಿತಾಧಿಕಾರಿಗಳು, ಗೃಹರಕ್ಷಕ ಹಾಗೂ ಪೌರರಕ್ಷಣಾ ಕೇಂದ್ರ ಸ್ಥಾನ, 
ಬೆಂಗಳೂರು ಇವರಿಗೆ ಬದಲಾಗಿ ಸಹಾಯಕ ಆಡಳಿತಾಧಿಕಾರಿಗಳು, ಜಿಲ್ಲಾ ಗೃಹರಕ್ಷಕ ದಳ , ಮೈಸೂರು ಜಿಲ್ಲೆ, ಮೈಸೂರು ಇವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲು ತಿಳಿಸಿರುತ್ತಾರೆ. 


೪೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 110 ಕಗ್ನಸೇ 2002 , ಬೆಂಗಳೂರು, ದಿನಾಂಕ: 05 - 10 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನಲೆಯಲ್ಲಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ ) 
ನಿಯಮಾವಳಿ 1957 ರ ನಿಯಮ 11( 2) ರಲ್ಲಿ ಪ್ರದತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಬಿ.ಕೆ.ಪಾಟೀಲ್‌, ಉಪ ಸಮಾದೇಷರು , (ನಿವೃತ) 
ಗೃಹರಕ್ಷಕದಳ ಇವರ ವಿರುದ್ಧದ ಆರೋಪಗಳ ಕುರಿತ ವಿಚಾರಣೆಯನ್ನು ಮುಂದುವರೆಸುವ ಸಲುವಾಗಿ ನಡೆಸುವ ಸಲುವಾಗಿ ಶ್ರೀ ಡಿ.ವಿ . ಶೇಟ್, ನಿವೃತ್ತ 
ನ್ಯಾಯಾಧೀಶರು, ಧಾರವಾಡ, ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. ಈ ವಿಚಾರಣೆಗಾಗಿ ಅವರಿಗೆ ಸರ್ಕಾರದ ಆದೇಶ ಸಂ : ಸಿಆಸುಇ 
22 ಸೇಇವಿ 2007, ದಿನಾಂಕ: 11- 04 - 2000 ರ ಪ್ರಕಾರ ರೂ . 8000 - 00( ಎಂಟು ಸಾವಿರ ರೂಗಳು ಮಾತ್ರ) ಗೌರವಧನ, ಹಾಗೂ ರೂ .1,500 ( ಒಂದು 
ಸಾವಿರದ ಐದುನೂರು ರೂಗಳು ಮಾತ್ರ) ಗಳ ವಾಹನ ಭತ್ಯೆ ಪಡೆಯುತ್ತಾರೆ. 

ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ ಸೇವಾ ( ವಗೀ 
ನಿಯಂತ್ರಣ ಮತ್ತು ಮೇಲ್ಮನವಿ ) ನಿಯಮಾವಳಿ 1957ರ ನಿಯಮ 11(5) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಹಾಯಕ ಆಡಳಿತಾಧಿಕಾರಿ, 
ಜಿಲ್ಲಾ ಗೃಹರಕ್ಷಕ ದಳ ಇಲಾಖೆ , ಮೈಸೂರು ಜಿಲ್ಲೆ, ಮೈಸೂರು ಇವರನ್ನು ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸಲಾಗಿದೆ. 

ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶವನ್ನು ಮಾಡುವುದು ಹಾಗೂ ಶ್ರೀಘ್ರಲಿಪಿಗಾರ , ಬೆರಳಚ್ಚುಗಾರರ ಸಹಾಯವನ್ನು ಮತ್ತು ಲೇಖನ 
ಸಾಮಾಗ್ರಿಗಳನ್ನು ಒದಗಿಸಲು ಉಪ ಮಹಾಸಮಾದೇಷ್ಟರು, ಗೃಹರಕ್ಷಕ ದಳ ಇಲಾಖೆ, ಕೇಂದ್ರಸ್ಥಾನ , ಬೆಂಗಳೂರು ರವರು ಕ್ರಮ ಕೈಗೊಳ್ಳತಕ್ಕದ್ದು. 
ವಿಚಾರಣೆಯನ್ನು ಶೀಘ್ರವಾಗಿ ಕೈಗೆತ್ತಿಕೊಂಡು 3 ತಿಂಗಳೊಳಗಾಗಿ ಕಡ್ಡಾಯವಾಗಿ ಮುಗಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ಎಂ . ಲಕ್ಷ್ಮೀನಾರಾಯಣ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2589 

ಒಳಾಡಳಿತ ಇಲಾಖೆ, 
(ಪೋಲೀಸ್ ಸಹಾಯಕ ಸೇವೆಗಳು ) 


ಸಾ 


ಒಳಾಡಳಿತ ಸಚಿವಾಲಯ 


ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಶೀಘ್ರಗತಿ ನ್ಯಾಯಾಲಯದ 30 ಸರ್ಕಾರಿ ಅಭಿಯೋಜಕರ 

ಹಾಗೂ ಜುಲೈ - 2009ರ ನಂತರ ಸೃಜನೆಯಾದ ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂ : ಒಣ 32 ಪಿಪಿಇ 2004 , ದಿನಾಂಕ: 25 .01.2005, 

2 . ಸರ್ಕಾರದ ಆದೇಶ ಸಂ : ಒಣ 118 ಪಿಪಿಇ 2008 , ದಿನಾಂಕ : 05. 08.2009 , 
3. ಸರ್ಕಾರದ ಆದೇಶ ಸಂ : ಒಣ 114 ಪಿಪಿಇ 2009 , ದಿನಾಂಕ: 11.08.2009 , 
4 . ಸರ್ಕಾರದ ಆದೇಶ ಸಂ : ಒಇ 123 ಪಿಪಿಇ 2009 , ದಿನಾಂಕ: 25 . 09. 2009, 
5. ಸರ್ಕಾರದ ಆದೇಶ ಸಂ : ಒಣ 508 ಪಿಪಿಇ 2007, ದಿನಾಂಕ: 22 .10. 2009, 
6. ಸರ್ಕಾರದ ಆದೇಶ ಸಂ : ಒಣ 346 ಪಿಪಿಇ 2009, ದಿನಾಂಕ: 16.02.2010, 
7. ಸರ್ಕಾರದ ಆದೇಶ ಸಂ : ಒಣ 347 ಪಿಪಿಇ 2009 , ದಿನಾಂಕ: 26.02.2010, 
8. ಸರ್ಕಾರದ ತಿದ್ದುಪಡಿ ಆದೇಶ ಸಂ : ಒಣ 346 ಪಿಪಿಇ 2009 , ದಿನಾಂಕ: 06.05 .2010 , 
9 . ಸರ್ಕಾರದ ಆದೇಶ ಸಂ : ಒಇ 169 ಎಲ್‌ಸಿಇ 2006, ದಿನಾಂಕ: 09. 08.2010, 
10. ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ಸಂಖ್ಯೆ: ಡಿಪಿಎನ್‌/ ಸಿಶಾ -1/ 

216 / 2009 - 10, ದಿನಾಂಕ:06 /12 .07.2010 ಮತ್ತು 23 . 08. 2010 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 25 . 01.2005ರ ಸರ್ಕಾರದ ಆದೇಶದನ್ವಯ ರಾಜ್ಯದ 30 ಶೀಘ್ರವಿಲೇವಾರಿ ನ್ಯಾಯಾಲಯಗಳಿಗೆ 
ಹೊಂದಿಕೊಂಡಂತೆ ಸರ್ಕಾರಿ ಅಭಿಯೋಜಕರ 30 ಹುದ್ದೆಗಳನ್ನು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ದಿನಾಂಕ : 12 .11.2004 ರಿಂದ 
ಜಾರಿಗೆ ಬರುವಂತೆ ಸದರಿ ನ್ಯಾಯಾಲಯಗಳ ಕಾರ್ಯ ಮುಗಿಯುವರೆಗೆ ಅಥವಾ ಒಂದು ವರ್ಷದ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ 
ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದ್ದು, ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 11.08.2009ರ ಆದೇಶದನ್ವಯ ಸದರಿ ಹುದ್ದೆಗಳನ್ನು ದಿನಾಂಕ: 
31. 03.2010ರ ವರೆಗೆ ಮುಂದುವರೆಸಲಾಗಿದೆ. ಮುಂದುವರೆದು, ಮೇಲೆ ( 9) ರಲ್ಲಿ ಓದಲಾದ ದಿನಾಂಕ: 09.08.2010ರ ಸರ್ಕಾರದ ಆದೇಶದನ್ವಯ, ಸದರಿ 
30 ಶೀಘ್ರವಿಲೇವಾರಿ ನ್ಯಾಯಾಲಯವನ್ನು 2010 -11ನೇ ಸಾಲಿಗೆ ಮುಂದುವರೆಸಲಾಗಿದೆ. 

ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 05.08.2009ರ ಸರ್ಕಾರದ ಆದೇಶದನ್ವಯ ಗುಬ್ಬಿಯ ಹೆಚ್ಚುವರಿ ಸಿವಿಲ್ ಜೆಡ್ಸ್ (ಕಿರಿಯ ವಿಭಾಗ) ಮತ್ತು 
ಜೆ. ಎಂ .ಎಫ್.ಸಿ . ನ್ಯಾಯಾಲಯಕ್ಕೆ ಹೊಂದಿಕೊಂಡಂತೆ ಒಂದು ಸಹಾಯಕ ಸರ್ಕಾರಿ ಅಭಿಯೋಜಕರು - ವ - ಸಹಾಯಕ ಸರ್ಕಾರಿ ವಕೀಲರ ಹಾಗೂ ಒಂದು 
ದ್ವಿತೀಯ ದರ್ಜೆ ಸಹಾಯಕರ (ಕಂಪ್ಯೂಟರ್ ಜ್ಞಾನ ಮತ್ತು ಬೆರಳಚ್ಚುಗಾರಿಕೆಯಲ್ಲಿ ನೈಪುಣ್ಯತೆ ಹೊಂದಿರುವ) ಬೆರಳಚ್ಚುಗಾರರಿಗೆ ಸರಿಸಮನಾದ 
ಹುದ್ದೆಯನ್ನು ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. 

ಮೇಲೆ ( 4)ರಲ್ಲಿ ಓದಲಾದ ದಿನಾಂಕ: 25.09.2009ರ ಸರ್ಕಾರದ ಆದೇಶದನ್ವಯ ಬೀದರ್‌ನ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು 
(ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್.ಸಿ ನ್ಯಾಯಾಲಯಕ್ಕೆ ಹೊಂದಿಕೊಂಡಂತೆ ಒಂದು ಸಹಾಯಕ ಸರ್ಕಾರಿ ಅಭಿಯೋಜಕರು - ವ -ಸಹಾಯಕ ಸರ್ಕಾರಿ 
ವಕೀಲರು, ಒಂದು ಬೆರಳಚ್ಚುಗಾರರ ಹಾಗೂ ಒಂದು ದಲಾಯತ್‌ರ ಹುದ್ದೆಯನ್ನು ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ 
ಸೃಜಿಸಲಾಗಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೯೭ 


ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ದಿನಾಂಕ: 22.10 .2009ರ ಸರ್ಕಾರದ ಆದೇಶದಲ್ಲಿ ಚಿತ್ರದುರ್ಗ, ಶಿವಮೊಗ್ಗ, ರಾಯಚೂರು ಬಳ್ಳಾರಿ, 
ಮಂಡ್ಯ , ಹಾಸನ, ಚಿಕ್ಕಮಗಳೂರು ಮತ್ತು ಬೀದರ್‌ನ ಸರ್ಕಾರಿ ಅಭಿಯೋಜಕರ ಕಛೇರಿಗೆ ತಲಾ ಒಂದು ಹುದ್ದೆಯಂತೆ ಒಟ್ಟು 8 ಅಧೀಕ್ಷಕರ ಹುದ್ದೆಗಳನ್ನು 
ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. 

ಮೇಲೆ (6) ರಲ್ಲಿ ಓದಲಾದ ದಿನಾಂಕ: 16 .01.2010ರ ಸರ್ಕಾರದ ಆದೇಶದನ್ವಯ 37 ರಿಂದ 44ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯಗಳು , ಬೆಂಗಳೂರು ನಗರ, 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹಿಳೆಯರ ಮೇಲಿನ ದೌಜನ್ಯ ಅಪರಾಧ ಪ್ರಕರಣಗಳ 
ವಿಚಾರಣೆಗಾಗಿ ( ವಿಶೇಷ ನ್ಯಾಯಾಲಯ ), ಮೈಸೂರು, 5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ವರದಕ್ಷಿಣೆ ಸಾವು ಅಪರಾಧ ಪ್ರಕರಣಗಳ 
ವಿಚಾರಣೆಗಾಗಿ ( ವಿಶೇಷ ನ್ಯಾಯಾಲಯ ), ಮೈಸೂರು, 1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ದಾವಣಗೆರೆ, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ದಾವಣಗೆರೆ, 2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಬಳ್ಳಾರಿ, 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹಿಳೆಯರ 
ಮೇಲಿನ ದೌರ್ಜನ್ಯ ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ( ವಿಶೇಷ ನ್ಯಾಯಾಲಯ ), ಬೆಳಗಾವಿ , 6ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , 
ವರದಕ್ಷಿಣೆ ಸಾವು ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ ( ವಿಶೇಷ ನ್ಯಾಯಾಲಯ), ಬೆಳಗಾವಿ ಇವುಗಳಿಗೆ 15 ಸರ್ಕಾರಿ ಅಭಿಯೋಜಕರ ಹುದ್ದೆಗಳನ್ನು 
ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಲಾಗಿದೆ. ಮುಂದುವರೆದು, ಮೇಲೆ ( 8) ರಲ್ಲಿ ಓದಲಾದ ದಿನಾಂಕ: 06.05 .2010ರ 
ತಿದ್ದುಪಡಿ ಆದೇಶದನ್ವಯ 4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹಿಳೆಯರ ಮೇಲಿನ ದೌರ್ಜನ್ಯ ಅಪರಾಧ ಪ್ರಕರಣಗಳ 
ವಿಚಾರಣೆಗಾಗಿ ( ವಿಶೇಷ ನ್ಯಾಯಾಲಯ ), ಬೆಳಗಾವಿ ಎಂಬುದರಲ್ಲಿ 4ನೇ ಎಂದಿರುವುದನ್ನು 5ನೇ ಎಂದು ತಿದ್ದುಪಡಿ ಮಾಡಿ ಆದೇಶವನ್ನು 
ಹೊರಡಿಸಲಾಗಿದೆ. 

ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ: 26 .02.2010ರ ಸರ್ಕಾರದ ಆದೇಶದನ್ವಯ , ಬೆಂಗಳೂರಿನ 10( ಹತ್ತು) ಹೆಚ್ಚುವರಿ ಮುಖ್ಯ 
ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ (ಸಿವಿಲ್ ನ್ಯಾಯಾಧೀಶರು[ ಹಿ . ವಿ] ಶ್ರೇಣಿ) ಗಳಿಗೆ ಹೊಂದಿಕೊಂಡಂತೆ 10 ಹಿರಿಯ ಸಹಾಯಕ ಸರ್ಕಾರಿ 
ಅಭಿಯೋಜಕರ , 10 ಬೆರಳಚ್ಚುಗಾರರ ಮತ್ತು 10 ದಲಾಯತ್ ರ ಹುದ್ದೆಗಳನ್ನು ಸದರಿ ನ್ಯಾಯಾಲಯಗಳು ಕಾರ್ಯಾರಂಭ ಮಾಡಿದ ದಿನಾಂಕದಿಂದ 
ಜಾರಿಗೆ ಬರುವಂತೆ, ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜಿಸಿದೆ. 

ಮೇಲೆ ಕ್ರಮ ಸಂಖ್ಯೆ( 10) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 06 /12 .07.2010 
ಮತ್ತು 23.08.2010ರ ಪತ್ರದಲ್ಲಿ, ಮೇಲೆ (1) ರಿಂದ (9) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳ ಹಿನ್ನಲೆಯಲ್ಲಿ, 2010 - 11ನೇ ಸಾಲಿಗೆ ಮುಂದುವರೆಯ 
ಲಿರುವ ಶೀಘ್ರವಿಲೇವಾರಿ ನ್ಯಾಯಾಲಯಗಳಿಗೆ ಹೊಂದಿಕೊಂಡಂತೆ 30 ಸರ್ಕಾರಿ ಅಭಿಯೋಜಕರ ಹುದ್ದೆಗಳನ್ನು ಮತ್ತು ಆಗಸ್ಟ್ - 2009 ಮತ್ತು ನಂತರದ 
ಅವಧಿಯಲ್ಲಿ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಗೆ ಮೊದಲ ಬಾರಿಗೆ ಒಂದು ವರ್ಷದ ಅವಧಿಗೆ ತಾತ್ಕಾಲಿಕವಾಗಿ ಸೃಜನೆಯಾದ 
ಹುದ್ದೆಗಳನ್ನು ಏಕರೂಪವಾಗಿ ದಿನಾಂಕ: 31.03.2011ರ ವರೆಗೆ ಮುಂದುವರೆಸಲು ಮಂಜೂರಾತಿಯನ್ನು ನೀಡುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕುಶವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಣ 237 ಪಿಪಿಇ 2010 , ಬೆಂಗಳೂರು, ದಿನಾಂಕ : 05ನೇ ಅಕ್ಟೋಬರ್ 2010. 
ಮೇಲೆ ವಿವರಿಸಿರುವ ಹಿನ್ನೆಲೆಯಲ್ಲಿ, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿ ಈ ಆದೇಶದ ಅನುಬಂಧದ ಅಂಕಣ ( 2) ರಲ್ಲಿ 
ನಮೂದಿಸಿರುವ ಪದನಾಮದ ಅಂಕಣ (3) ರಲ್ಲಿ ನಮೂದಿಸಿರುವ ಸಂಖ್ಯೆಯ ಒಟ್ಟು 89 ತಾತ್ಕಾಲಿಕ ಹುದ್ದೆಗಳನ್ನು ಅಂಕಣ ( 4) ರಲ್ಲಿ ತೋರಿಸಿರುವ 
ವಿವಿಧ ಕಛೇರಿಗಳಲ್ಲಿ ಏಕರೂಪವಾಗಿ ದಿನಾಂಕ: 01.04 .2010 ರಿಂದ ಅಥವಾ ಒಂದು ವರ್ಷದ ಅವಧಿಯು ಪೂರ್ಣಗೊಂಡ ದಿನಾಂಕದಿಂದ ಅಥವಾ 
ಸಂಬಂಧಪಟ್ಟ ನ್ಯಾಯಾಲಯಗಳು ಕಾರ್ಯಾರಂಭ ಮಾಡಿದ ದಿನಾಂಕದಿಂದ ದಿನಾಂಕ: 31 - 03 - 2011 ರ ವರೆಗೆ ಅಥವಾ ಸಂಬಂಧಪಟ್ಟ 
ನ್ಯಾಯಾಲಯಗಳು ಮುಕ್ತಾಯಗೊಂಡ ದಿನಾಂಕದವರೆಗೆ ಇವೆರಡಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಲು ಮಂಜೂರಾತಿಯನ್ನು 
ನೀಡಿದೆ. 

ಸದರಿ ಹುದ್ದೆಗಳಿಗೆ ತಗಲುವ ವೆಚ್ಚವನ್ನು 2014 ನ್ಯಾಯಪರಿಪಾಲನೆ - 00 - 114 ಕಾನೂನು ಸಲಹೆಗಾರರು ಮತ್ತು ಸಮೂಪದೇಶಕರು - 0 - 02 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, 002 - ಅಧಿಕಾರಿಗಳ ವೇತನ, 003 - ಸಿಬ್ಬಂದಿ ವೇತನ ಈ ಲೆಕ್ಕ ಶೀರ್ಷಿಕೆಯಡಿ ಭರಿಸತಕ್ಕದ್ದು. 

- ಸದರಿ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 96 , ದಿನಾಂಕ: 10.07.1996ರಲ್ಲಿ ಇಲಾಖಾ ಕಾರ್ಯದರ್ಶಿಯವರಿಗೆ 
ಪ್ರತ್ಯಾಯೋಜಿಸಿರುವ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಮೋಸ ಮತ್ತು ಅಭಿಯೋಗಗಳು) 


ಹುದ್ದೆ 


ಸರ್ಕಾರದ ಆದೇಶ ಸಂಖ್ಯೆ: ಒಣ 237 ಪಿಪಿಇ 2010 , ಬೆಂಗಳೂರು, ದಿನಾಂಕ: 05ನೇ ಸೆಪ್ಟೆಂಬರ್ 2010. 

ಅನುಬಂಧ 
ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಶೀಘ್ರಗತಿ ನ್ಯಾಯಾಲಯದ 30 ಸರ್ಕಾರಿ ಅಭಿಯೋಜಕರ ಹಾಗೂ ಜುಲೈ - 2009ರ ನಂತರ ಸೃಜನೆಯಾದ 

ತಾತ್ಕಾಲಿಕ ಹುದ್ದೆಗಳನ್ನು ಮುಂದುವರೆಸಿರುವ ಬಗ್ಗೆ . 
ಹುದ್ದೆಯ ಹೆಸರು 

ಹುದ್ದೆ ಮಂಜೂರಾಗಿರುವ ಸ್ಥಳ ಹುದ್ದೆಯ ಅವಧಿಯು 

ಮುಕ್ತಾಯಗೊಳ್ಳುವ ದಿನಾಂಕ 
( 2 ) 

- ( 4 ) 
ಸರ್ಕಾರಿ ಅಭಿಯೋಜಕರು 30 ಶೀಘಗತಿ ನ್ಯಾಯಾಲಯಗಳು 

31. 03 .2011 
ಸಹಾಯಕ ಸರ್ಕಾರಿ ಅಭಿಯೋಜಕರು 

ಹೆಚ್ಚುವರಿ ಸಿವಿಲ್ ಜಡ್ಸ್( ಕಿರಿಯ ವಿಭಾಗ ) | 31 .03.2011 
ವ - ಸಹಾಯಕ ಸರ್ಕಾರಿ ವಕೀಲರು, 

ಮತ್ತು ಜೆ. ಎಂ . ಎಫ್. ಸಿ. ನ್ಯಾಯಾಲಯ , 


ಸಂಖ್ಯೆ 


( 3) 


( 5 ) 


ಗುಬ್ಬಿ, 


೪೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ದ್ವಿತೀಯ ದರ್ಜೆಯ ಸಹಾಯಕರು 


01 


31.03.2011 


3 


31 . 03 .2011 


. | ಸಹಾಯಕ ಸರ್ಕಾರಿ ಅಭಿಯೋಜಕರು - | 01 | 

ವ -ಸಹಾಯಕ ಸರ್ಕಾರಿ ವಕೀಲರು, 


ಬೆರಳಚ್ಚುಗಾರ 


31 .03 . 2011 


ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, ಹೆಚ್ಚುವರಿ ಸಿವಿಲ್ ಜಡ್ಸ್ (ಕಿರಿಯ 
ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಗುಬ್ಬಿ , 
2ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು 
( ಕಿರಿಯ ವಿಭಾಗ) ಮತ್ತು ಜೆ. ಎಂ .ಎಫ್. ಸಿ. 
ನ್ಯಾಯಾಲಯ, ಬೀದರ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, 2ನೇ ಹೆಚ್ಚುವರಿ ಸಿವಿಲ್ 
ನ್ಯಾಯಾಧೀಶರು( ಕಿರಿಯ ವಿಭಾಗ) ಮತ್ತು 
ಜೆ . ಎಂ .ಎಫ್. ಸಿ ನ್ಯಾಯಾಲಯ , ಬೀದರ್ 
ಸಹಾಯಕ ಸರ್ಕಾರಿ ಅಭಿಯೋಜಕರ 
ಕಛೇರಿ, 2ನೇ ಹೆಚ್ಚುವರಿ ಸಿವಿಲ್ 
ನ್ಯಾಯಾಧೀಶರು ( ಕಿರಿಯ ವಿಭಾಗ) ಮತ್ತು 
ಜೆ. ಎಂ .ಎಫ್. ಸಿ ನ್ಯಾಯಾಲಯ , ಬೀದರ್ 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, 
ಚಾಮರಾಜನಗರ 
ಸರ್ಕಾರಿ ಅಭಿಯೋಜಕರ ಕಛೇರಿ, 
ಚಿತ್ರದುರ್ಗ , ಶಿವಮೊಗ್ಗ, ರಾಯಚೂರು, 
ಬಳ್ಳಾರಿ , ಮಂಡ್ಯ , ಹಾಸನ, 
ಚಿಕ್ಕಮಗಳೂರು ಮತ್ತು ಬೀದರ್ 


ದಲಾಯತ್ , 


31.03.2011 


4 


| 


ಸರ್ಕಾರಿ ಅಭಿಯೋಜಕರು , 


- 01 


31. 03 .2011 


ಅಧೀಕ್ಷಕರು 


31.03.2011 


14 


5 


ಸರ್ಕಾರಿ ಅಭಿಯೋಜಕರು, 


O ] 


31 . 03 .2011 


ಸರ್ಕಾರಿ ಅಭಿಯೋಜಕರು 


01 | 


31.03.2011 


ಸರ್ಕಾರಿ ಅಭಿಯೋಜಕರು 


31 .03 . 2011 


ಸರ್ಕಾರಿ ಅಭಿಯೋಜಕರು 


31.03.2011 


ಸರ್ಕಾರಿ ಅಭಿಯೋಜಕರು 


31. 03 . 2011 


ಸರ್ಕಾರಿ ಅಭಿಯೋಜಕರು 


| 37ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ | 
38ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ | 
ನ್ಯಾಯಾಲಯ , ಬೆಂಗಳೂರು ನಗರ 
39ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ 
40ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ | 
41ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ 
42ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ | 
43ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ , ಬೆಂಗಳೂರು ನಗರ 
44ನೇ ಅಧಿಕ ಸಿಟಿ ಸಿವಿಲ್ ಮತ್ತು ಸತ್ರ 
ನ್ಯಾಯಾಲಯ, ಬೆಂಗಳೂರು ನಗರ | 
4ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಮಹಿಳೆಯರ ಮೇಲಿನ 
ದೌರ್ಜನ್ಯದ ಅಪರಾಧ ಪ್ರಕರಣಗಳ 
ವಿಚಾರಣೆಗಾಗಿ ( ವಿಶೇಷ ನ್ಯಾಯಾಲಯ ), 
ಮೈಸೂರು. 


31.03.2011 


ಸರ್ಕಾರಿ ಅಭಿಯೋಜಕರು 


31. 03 .2011 


ಸರ್ಕಾರಿ ಅಭಿಯೋಜಕರು 


31 .03 . 2011 


ಸರ್ಕಾರಿ ಅಭಿಯೋಜಕರು 


31 .03 . 2011 


ಸರ್ಕಾರಿ ಅಭಿಯೋಜಕರು 


31.03.2011 


5ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ವರದಕ್ಷಿಣೆ ಸಾವು 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೪೯೯ 


ಸರ್ಕಾರಿ ಅಭಿಯೋಜಕರು 


01 


31. 03.2011 


ಸರ್ಕಾರಿ ಅಭಿಯೋಜಕರು 


01 


31. 03.2011 


ಸರ್ಕಾರಿ ಅಭಿಯೋಜಕರು 


ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ 
( ವಿಶೇಷ ನ್ಯಾಯಾಲಯ ), ಮೈಸೂರು. 
1ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ದಾವಣಗೆರೆ . 
2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ದಾವಣಗೆರೆ , 
2ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ , ಬಳ್ಳಾರಿ . 
5ನೇ ಅಧಿಕ ಜಿಲ್ಲಾ ಮತ್ತ ಸತ್ರ 
ನ್ಯಾಯಾಲಯ , ಮಹಿಳೆಯರ ಮೇಲಿನ 
ದೌರ್ಜನ್ಯದ ಅಪರಾಧ ಪ್ರಕರಣಗಳ 
ವಿಚಾರಣೆಗಾಗಿ (ವಿಶೇಷ ನ್ಯಾಯಾಲಯ ), 
ಬೆಳಗಾವಿ. 


31.03 .2011 


ಸರ್ಕಾರಿ ಅಭಿಯೋಜಕರು 


31.03.2011 


ಸರ್ಕಾರಿ ಅಭಿಯೋಜಕರು 


01 


6 


. 


ಸರ್ಕಾರಿ | 10 


ಹಿರಿಯ ಸಹಾಯಕ 
ಅಭಿಯೋಜಕರು 


6ನೇ ಅಧಿಕ ಜಿಲ್ಲಾ ಮತ್ತು ಸತ್ರ 31. 03.2011 
ನ್ಯಾಯಾಲಯ , ವರದಕ್ಷಿಣೆ ಸಾವು 
ಅಪರಾಧ ಪ್ರಕರಣಗಳ ವಿಚಾರಣೆಗಾಗಿ 
( ವಿಶೇಷ ನ್ಯಾಯಾಲಯ), ಬೆಳಗಾವಿ 
10 ಹೆಚ್ಚುವರಿ ಮುಖ್ಯ ಮೆಟ್ರೋಪಾಲಿಟನ್ | 10 ಹೆಚ್ಚುವರಿ ಮುಖ್ಯ 
ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ( ಸಿವಿಲ್ | ಮೆಟ್ರೋಪಾಲಿಟನ್ 
ನ್ಯಾಯಾಧೀಶರು [ ಹಿ . ವಿ] ಶ್ರೇಣಿ), | ಮ್ಯಾಜಿಸ್ಟ್ರೇಟ್ 
ಬೆಂಗಳೂರು. 

ನ್ಯಾಯಾಲಯ ( ಸಿವಿಲ್ 
ನ್ಯಾಯಾಧೀಶರು[ ಹಿ . ವಿ] 
ಶ್ರೇಣಿ), ಬೆಂಗಳೂರು 
ಕಾರ್ಯಾರಂಭಗೊಂಡ 
ದಿನಾಂಕದಿಂದ 

31.03. 2011ರ ವರೆಗೆ 
ಹಿರಿಯ ಸಹಾಯಕ ಸರ್ಕಾರಿ ಹಿರಿಯ ಸಹಾಯಕ 
ಅಭಿಯೋಜಕರ ಕಛೇರಿ, 10 ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರ 
ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕಛೇರಿ, ಕಾರ್ಯಾರಂಭ 
ನ್ಯಾಯಾಲಯ (ಸಿವಿಲ್ ನ್ಯಾಯಾಧೀಶರು | ಗೊಂಡ ದಿನಾಂಕದಿಂದ 
[ ಹಿ . ವಿ ] ಶ್ರೇಣಿ), ಬೆಂಗಳೂರು. 

31. 03. 2011ರ ವರೆಗೆ 
ಹಿರಿಯ ಸಹಾಯಕ ಸರ್ಕಾರಿ | ಹಿರಿಯ ಸಹಾಯಕ 
ಅಭಿಯೋಜಕರ ಕಛೇರಿ, 10 ಹೆಚ್ಚುವರಿ ಸರ್ಕಾರಿ ಅಭಿಯೋಜಕರ 
ಮುಖ್ಯ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕಛೇರಿ, ಕಾರ್ಯಾರಂಭ 
ನ್ಯಾಯಾಲಯ (ಸಿವಿಲ್ ನ್ಯಾಯಾಧೀಶರು ಗೊಂಡ ದಿನಾಂಕದಿಂದ 
[ ಹಿ . ವಿ ] ಶ್ರೇಣಿ), ಬೆಂಗಳೂರು. 

31. 03.2011ರ ವರೆಗೆ 


ಬೆರಳಚ್ಚುಗಾರರು, 


10 


ದಲಾಯತ್ 


10 | 


89 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಕೆ. ಸಿ. ಸಿದ್ದಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಕಾಫಿಮೋಸ ಮತ್ತು ಅಭಿಯೋಗಗಳು) 


ಪಿ . ಆರ್. 2590 


೫೦೦ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್. ಡಿ. ಎಂ .ದಂತ ಮಹಾ ವಿದ್ಯಾಲಯ, ಧಾರವಾಡ ಸಂಸ್ಥೆಯನ್ನು ದಂತ ವಿಜ್ಞಾನ ವಿಶ್ಲೇಷಣಾ 

ಕೇಂದ್ರವನ್ನಾಗಿ ನಾಮ ನಿರ್ದೇಶಿಸುವ ಕುರಿತು. 
ಓದಲಾಗಿದೆ : ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರುರವರ ಪತ್ರ ಸಂಖ್ಯೆ: 

ಸಿಬ್ಬಂದಿ -28/ ಎಡಿಜಿಪಿ/ ಅ ಮತ್ತು ತಾಂಸೇ /2008 - 09 ದಿನಾಂಕ: 02 - 04 - 2009. 
ಪ್ರಸ್ತಾವನೆ : 

ಮೇಲೆ ಓದಲಾದ(1) ರ ಪತ್ರದಲ್ಲಿ ಪ್ರೊಫೆಸರ್ ಶ್ರೀ ಸಿ. ಭಾಸ್ಕರ್‌ ರಾವ್‌ರವರು ಅಪರಾಧಿಗಳನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ನ್ಯಾಯ ವಿಜ್ಞಾನ 
ಶಾಸ್ತ್ರದಲ್ಲಿ ದಂತ ವಿಜ್ಞಾನವು ಪ್ರಮುಖ ಪಾತ್ರ ವಹಿಸುವುದು ಎಂದು ಡಿಜಿಪಿ ರವರು ಅಭಿಪ್ರಾಯ ಪಟ್ಟಿರುತ್ತಾರೆ. ಅವರು ತಮ್ಮ ಪ್ರಸ್ತಾವನೆಯಲ್ಲಿ 
ಆಯುಧಗಳಿಂದ ಅಥವಾ ಗುಂಡೇಟಿನಿಂದ ಹತ್ಯೆಗೀಡಾಗುವ ವ್ಯಕ್ತಿಗಳ ದೇಹದ ಮೇಲೆ ದೊರೆಯಬಹುದಾದ ಗುಂಡಿನ ವಿಶ್ಲೇಷಣೆಯಿಂದ ಹಾಗೂ ಅಪರಾಧ 
ಕೃತ್ಯ ನಡೆದ ಸ್ಥಳದಲ್ಲಿ ದೊರಕಬಹುದಾದ ಭೌತಿಕ ಕುರುಹು / ಸಾಕ್ಷ್ಯಗಳ ಆಧಾರದ ಮೇಲೆ ಅಪರಾಧಿಗಳನ್ನು ಪತ್ತೆ ಹಚ್ಚಲು ಸಹಕಾರಿಯಾಗುವಂತೆ, ದಂತ 
ವಿಜ್ಞಾನದ ಸಹಾಯದಿಂದ ಅತ್ಯಾಚಾರಕ್ಕೆ ಒಳಗಾದ ಮಹಿಳೆಯ ಶರೀರದ ಮೇಲೆ ದೊರಕಬಹುದಾದ ಹಲ್ಲಿನ ಗುರುತುಗಳ ಸಹಾಯದಿಂದ ಅಪರಾಧಿಗಳನ್ನು 
ಮತ್ತೆ ಹಚ್ಚಲು ಸಹಕಾರಿಯಾಗುತ್ತದೆಂದು ನಿಸ್ಸಂದೇಹವಾಗಿ ಹೇಳಬಹುದಾಗಿರುತ್ತದೆ ಎಂದು ವಿವರಿಸಿರುತ್ತಾರೆ. ಮುಂದುವರೆದು, ಅತ್ಯಾಚಾರ | ಬೆಂಕಿ 
ಅನಾಹುತ/ ರಸ್ತೆ ಅಪಘಾತ / ಬಾಂಬ್ ಸ್ಫೋಟ ಪ್ರಕರಣಗಳಲ್ಲಿ ಹಾಗೂ mass disasters ಗಳಲ್ಲಿ ಮರಣ ಹೊಂದಿದವರ ಗುರುತನ್ನು ಪತ್ತೆ ಹಚ್ಚಲು ದಂತ 
ವಿಶ್ಲೇಷಣಾ ವರದಿಯು ಸಹಕಾರಿಯಾಗುವುದು ಮಾತ್ರವಲ್ಲದೆ ಇವುಗಳನ್ನು ಆಧರಿಸಿ ನ್ಯಾಯಾಲಯಕ್ಕೆ ಪರಿಣಾಮಕಾರಿ ವರದಿ ಸಲ್ಲಿಸಿದಲ್ಲಿ , ನ್ಯಾಯ 
ಸಮ್ಮತವಾದ ತೀರ್ಪು ನೀಡಲು ನ್ಯಾಯಾಲಯಗಳೊಂದಿಗೆ ಸಹಕರಿಸಿದಂತಾಗುತ್ತದೆ ಎಂದು ಅಭಿಪ್ರಾಯ ಪಟ್ಟಿರುತ್ತಾರೆ ಎಂದು ಡಿಜಿ ಮತ್ತು ಐಜಿಪಿ ರವರು 
ವಿವರಿಸಿರುತ್ತಾರೆ. ಪ್ರಸ್ತುತ ರಾಜ್ಯದ ನ್ಯಾಯ ವಿಜ್ಞಾನ ಪ್ರಯೋಗಾಲಯದಲ್ಲಿ ದಂತ ವಿಜ್ಞಾನ ಶಾಸ್ತ್ರಕ್ಕೆ ಸಂಬಂಧಿಸಿದ ಸೌಲಭ್ಯ ಹಾಗೂ ತಜ್ಞರ ಲಭ್ಯತೆ 
ಇಲ್ಲದಿರುವುದರಿಂದ ದಂತ ವಿಜ್ಞಾನಕ್ಕೆ ಸಂಬಂಧಿಸಿದ ಅಪರಾಧ ವಿಶ್ಲೇಷಣೆ ಕುರಿತಂತೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ದಂತ ವಿಜ್ಞಾನ ಮಹಾ 
ವಿದ್ಯಾಲಯ - ಧಾರವಾಡವನ್ನು ರಾಜ್ಯದ ರೆಫೆರಲ್ ಕೇಂದ್ರವನ್ನಾಗಿ ಪರಿಗಣಿಸಲು ಶಿಫಾರಸ್ಸು ಮಾಡಿರುತ್ತಾರೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶದ ಸಂಖ್ಯೆ : ಒಣ 63 ಪೊಸಿಲಿ 2009 , ಬೆಂಗಳೂರು, ದಿನಾಂಕ: ದಿನಾಂಕ : 06 - 10 - 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಎಸ್. ಡಿ. ಎಂ . ದಂತ ಮಹಾ ವಿದ್ಯಾಲಯ, ಧಾರವಾಡ ಸಂಸ್ಥೆಯನ್ನು ದಂತ ವಿಜ್ಞಾನ 
ವಿಶ್ಲೇಷಣಾ ಕೇಂದ್ರ (State Referral Centre) ಎಂದು ಪರಿಗಣಿಸಲು ಆದೇಶಿಸಿದೆ. 

ಈ ಆದೇಶವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ವೈದ್ಯಕೀಯ ಶಿಕ್ಷಣ) ರವರ ಟಿಪ್ಪಣಿ ಸಂಖ್ಯೆ: ಆಕುಲಕ 252 ಎಂಪಿಎಸ್ 
2009 ದಿನಾಂಕ: 29 - 06 -2010 ರನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಎನ್ .ರವಿಪ್ರಕಾಶ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2591 

ಒಳಾಡಳಿತ ಇಲಾಖೆ ( ಪೊಲೀಸ್ ಸೇವೆಗಳು) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಡಾ : ಎಂ . ಬಸಪ್ಪ ರೆಡ್ಡಿ, ನಿವೃತ್ತ ನಿರ್ದೇಶಕರು , ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ವಿರುದ್ದದ ಇಲಾಖಾ 

ವಿಚಾರಣೆ ಅಂತಿಮ ಆದೇಶ ಹೊರಡಿಸುವ ಕುರಿತು. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 9 ಇಮುವಿ 2008, ದಿನಾಂಕ: 17.4.2008 

_ 2) ಮಾನ್ಯ ಲೋಕಾಯುಕ್ತರ ಸಂಖ್ಯೆ : Lok/ ARE-5/ENQ-1/2009-10 dated: 27.09.2009 ರ ಪತ್ರ ಹಾಗೂ 

ದಿನಾಂಕ: 01 - 09 - 2009ರ ವಿಚಾರಣಾ ವರದಿ . 
ಡಾ : ಎಂ . ಬಸಪ್ಪರೆಡ್ಡಿ, ನಿವೃತ್ತ ನಿರ್ದೇಶಕರು , ಇವರಿಗೆ ಕಳುಹಿಸಿದ ಸರ್ಕಾರದ ನೋಟೀಸ್ ಸಂಖ್ಯೆ : 

ಸಿಆಸುಇ 09 ಇಮುವಿ 2008, ದಿನಾಂಕ: 31 -10 - 2009. 
4) ಡಾ : ಎಂ . ಬಸಪ್ಪರೆಡ್ಡಿ , ನಿವೃತ್ತ ನಿರ್ದೇಶಕರು ಅವರ ಉತ್ತರ ದಿನಾಂಕ: 07.12.2009 
5) ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಬರೆದಿರುವ ಸರ್ಕಾರದ ಪತ್ರ ಸಂಖ್ಯೆ: ಸಿಆಸುಇ 09 ಇಮುನಿ 

2008, ದಿನಾಂಕ: 28.06.2010 
6) ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗ ಅವರ ಪತ್ರ ಸಂಖ್ಯೆ : ಪಿಎಸ್‌ಸಿ 87 ಸಿಎನ್‌ಎಸ್ 10 , 

ದಿನಾಂಕ: 16.08.2010 | 
ಪ್ರಸ್ತಾವನೆ : 

- ಡಾ : ಎಂ .ಬಸಪ್ಪ ರೆಡ್ಡಿ ನಿವೃತ್ತ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಇವರು ಫೆಬ್ರವರಿ 2004 ರಿಂದ ಅಕ್ಟೋಬರ್ 2004 ರವರೆಗೆ 
ರಾಜ್ಯದ ಬೆಳಗಾವಿ , ಬಳ್ಳಾರಿ, ಚಿತ್ರದುರ್ಗ, ಮತ್ತು ಚಿಕ್ಕಮಗಳೂರು ಜಿಲ್ಲೆಗಳ ಪಟ್ಟಾ ಜಮೀನುಗಳಿಂದ ಮ್ಯಾಂಗನೀಸ್ ಹಾಗೂ ಕಬ್ಬಿಣದ ಅದಿರನ್ನು ತೆಗೆದು 
ಸಾಗಾಣಿಕೆ ಮಾಡಲು 82 ಪ್ರಕರಣಗಳಲ್ಲಿ ಪರ್ಮಿಟ್ ನೀಡಲು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಉಪ ನಿರ್ದೇಶಕರಿಗೆ ನಿದೇರ್ಶನ 
ನೀಡಿರುತ್ತಾರೆ. ಅದರಂತೆ ಈ ಜಿಲ್ಲೆಗಳ ಉಪ ನಿರ್ದೇಶಕರು 41 ಪ್ರಕರಣಗಳಲ್ಲಿ ಪರ್ಮಿಟ್ ನೀಡಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದಿರನ್ನು ಕಾನೂನು 

ನೀಡಿರುತ್ತಾರೆ . ಇದರಿಂದ ಸರ್ಕಾರಕ್ಕೆ ಸುಮಾರು ರೂ . 6, 41,32. 35 / - ಗಳು ನಷ್ಟವಾಗಲು ಕಾರಣರಾಗಿರುತ್ತಾರೆ . ಆ 
ಮೂಲಕ Mines & Minerals (Development and Regulation ) Act, 1957 ಹಾಗೂ Mineral Concession Rules 1960 ರನ್ವಯ ಅಕ್ರಮ ಎಸಗಿ 


KN 


1 


1 1 


( 


31 


) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೦೧ 


ಅಧಿಕಾರ ಹೊಂದಿಲ್ಲದ ಪ್ರಕರಣಗಳಲ್ಲೂ ಸಹ ಅವರ ಹಂತದಲ್ಲಿಯೇ ಆದೇಶ ಹೊರಡಿಸಿದ್ದಾರೆಂಬ ಆರೋಪದ ಬಗ್ಗೆ ಮಾನ್ಯ ಕರ್ನಾಟಕ ಲೋಕಾಯುಕ್ತರು 
ಕರ್ನಾಟಕ ಲೋಕಾಯುಕ್ತ ಕಾಯಿದೆ 1984ರ ಸೆಕ್ಷನ್ 12 (3) ರನ್ವಯ ದಿನಾಂಕ: 06 .03.2008ರಂದು ಸಲ್ಲಿಸಿದ ವರದಿಯನ್ವಯ ಪೂರ್ಣ ಪ್ರಮಾಣದ 
ವಿಚಾರಣೆ ನಡೆಸಲು ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಮಾನ್ಯ ಲೋಕಾಯುಕ್ತರಿಗೆ ವಹಿಸಲಾಯಿತು. ಮಾನ್ಯ ಲೋಕಾಯುಕ್ತವು ಮೇಲೆ ಓದಲಾದ 
( 2) ರ ದಿನಾಂಕ: 01.09 .2009 ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿದೆ. ಸದರಿ ವರದಿಯಲ್ಲಿನ ನಿರ್ಣಯ ಈ ಮುಂದಿನಂತಿದೆ. Mines & Minirals 
(Development and Regulation) Act, 1957 ರ ಸೆಕ್ಷನ್ 4(1) ರಲ್ಲಿ ನಿಗದಿಪಡಿಸಿರುವಂತೆ ಕಾಯಿದೆಯ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟು 
ನೀಡಲಾಗಿರುವ ಅನುಮತಿ ಇಲ್ಲದೆ ಯಾರೂ ಸಹ ಗಣಿಗಾರಿಕೆ ನಡೆಸತಕ್ಕದ್ದಲ್ಲ. ಕಾಯಿದೆಯ ಸೆಕ್ಷನ್ 4(1)( ಎ) ರಲ್ಲಿ ನಿಗದಿಪಡಿಸಿರುವಂತೆ ಯಾರೂ ಸಹ 
ಕಾಯಿದೆಯಡಿಯಲ್ಲಿ ನೀಡಲಾಗುವ ಅನುಮತಿಯನ್ನು ಪಡೆಯದೆ ಯಾವುದೇ ಅದಿರನ್ನು ಸಾಗಿಸುವಂತಿಲ್ಲ ಅಥವಾ ದಾಸ್ತನು ಮಾಡುವಂತಿಲ್ಲ, ಅಲ್ಲದೆ 
ಸಾಗಿಸಲಾಗಲೀ , ದಾಸ್ತಾನು ಮಾಡಲಾಗಲೀ ಅವಕಾಶ ನೀಡುವಂತಿಲ್ಲ. ಮುಂದುವರಿದಂತೆ ಅದೇ ಕಾಯಿದೆಯ ಸೆಕ್ಷನ್ 4( 2) ರಲ್ಲಿ ನಿಗಧಿಪಡಿಸಿರುವ 
ಕಾರ್ಯವಿಧಾನವನ್ನು ಪಾಲಿಸದ ಹೊರತು ಗಣಿಗಾರಿಕೆ ಗುತ್ತಿಗೆಯನ್ನು ಮಂಜೂರು ಮಾಡತಕ್ಕದ್ದಲ್ಲ . 

ಖನಿಜ, ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರನ್ನು ತೆಗೆಯಲು ಹಾಗೂ ಸಾಗಿಸಲು ಗಣಿಗಾರಿಕೆ ಗುತ್ತಿಗೆಯನ್ನು ಹೊಂದಿರುವುದು ಕಡ್ಡಾಯ 
ಎಂಬುದು ಕಾಯಿದೆ ನಿಬಂಧನೆಗಳನ್ನು ನೋಡಿದಾಗ ತಿಳಿದು ಬರುತ್ತದೆ . ಮಿನರಲ್ ಕನ್‌ಸೆಷನ್ ರೂಲ್ಸ್ 1960ರ ಸೆಕ್ಷನ್ 27ರಲ್ಲಿ ಗಣಿಗಾರಿಕೆ ಗುತ್ತಿಗೆಯನ್ನು 
ಮಂಜೂರು ಮಾಡಲು ಅನುಸರಿಸಬೇಕಾದ ನಿಬಂಧನೆಗಳನ್ನು ನಿಗಧಿಪಡಿಸಲಾಗಿದೆ. ನಿಯಮ 27(3) ರ ಉಪ ನಿಯಮ (2) ರನ್ವಯ ಗುತ್ತಿಗೆದಾರರು ಗುತ್ತಿಗೆ 
ಒಪ್ಪಂದಕ್ಕೆ ಬದ್ಧವಾಗಿರಬೇಕು. ಕೇಂದ್ರ ಸರ್ಕಾರದ ಅನುಮೋದನೆಯೊಡನೆ ಅಗತ್ಯ ಬದಲಿ ಹೆಚ್ಚುವರಿ ನಿಬಂದನೆಗಳನ್ನು ವಿಧಿಸಲು ರಾಜ್ಯ ಸರ್ಕಾರವು 
ಅಧಿಕಾರ ಹೊಂದಿದೆ. ಮಿನರಲ್ ಕನ್‌ಸೆಷನ್ ರೂಲ್ಸ್ 1960ರ ಸೆಕ್ಷನ್ 27( 2) ರಲ್ಲಿ ಮತ್ತು (3) ರನ್ವಯ ಕೇಂದ್ರ ಸರ್ಕಾರದಿಂದ ನೀಡಲು ಅಧಿಕಾರದಡಿಯಲ್ಲಿ 
ರಾಜ್ಯ ಸರ್ಕಾರವು ಈ ಕೆಳಕಂಡಂತೆ ನಿಬಂಧನೆಯನ್ನು ವಿಧಿಸಿದೆ. 

" The lessee / lessees shall not remove any ore or Mineral from the leased area , expect under and in accordance with conditions 
of a permit issued by the Director of Mines and Geology in Karnataka on payment by the lesse/lessees of the royalty due on ore 
Minerals ” 

ಆರೋಪಿತ ಅಧಿಕಾರಿಯೇ ಒಪ್ಪಿಕೊಂಡಿರುವಂತೆ ಅವರು ಪರ್ಮಿಟ್ ನೀಡಲು ಆದೇಶ ನೀಡಿದ ಅರ್ಜಿದಾರರಲ್ಲಿ ಯಾರೂ ಸಹ ಗಣಿಗಾರಿಕೆ ಗುತ್ತಿಗೆ 
ಹೊಂದಿದವರಾಗಿರಲಿಲ್ಲ. ವಾಸ್ತವ ಸ್ಥಿತಿ ಹೀಗಿರುವಲ್ಲಿ ಕಬ್ಬಿಣದ ಅದಿರು / ಮ್ಯಾಂಗನೀಸ್ ಅದಿರನ್ನು ತೆಗೆಯಲು ಸಾಗಿಸಲು ಅನುಮತಿ ನೀಡುವಂತೆ ಅಧೀನ 
ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದು, Mines & Minerals (Development and Regulation) Act, 1957 ರ ಸೆಕ್ಷನ್ 4 ( 2), 4(1ಎ) ಹಾಗೂ ಮಿನರಲ್ 
ಕನ್‌ಸೆಷನ್ ರೂಲ್ಸ್ 1968ರ ನಿಯಮ 27ರ ಕ್ಲಾಸ್ 3( ಎ) ರ ಉಲ್ಲಂಘನೆಯಾಗಿದೆ. ಇದಿಷ್ಟೆ ಅಲ್ಲದೆ ಕಾಯಿದೆಯ ಸೆಕ್ಷನ್ 21(1) ರೊಡನೆ ಓದಿಕೊಂಡಂತೆ 
ಸೆಕ್ಷನ್ 4(1) ರನ್ವಯ ಗಣಿಗಾರಿಕೆ ಗುತ್ತಿಗೆ ಹೊಂದದೇ ಗಣಿಗಾರಿಕೆಯಲ್ಲಿ ತೊಡಗುವುದು ಶಿಕ್ಷಾರ್ಹ ಅಪರಾಧವಾಗುತ್ತದೆ. ಎರಡೂ ಕಾಯಿದೆ ನಿಯಮಗಳು 
ಕೇಂದ್ರ ಸರ್ಕಾರವು ತಂದ ಶಾಸನಗಳಾಗಿದ್ದು , ಕೇಂದ್ರ ಸರ್ಕಾರದೊಡನೆ ಸಮಾಲೋಚಿಸದೆ ಗಣಿಗಾರಿಕೆ ಗುತ್ತಿಗೆ ಪಡೆಯದ ಪಟ್ಟಾ ಜಮೀನುಗಳಲ್ಲಿ 
ಗಣಿಗಾರಿಕೆ ನಡೆಸುವುದಾಗಲಿ ಕಬ್ಬಿಣದ ಅದಿರು, ಮ್ಯಾಂಗನೀಸ್ ಅದಿರನ್ನು ತೆಗೆಯುವುದಾಗಲೀ ಅವುಗಳನ್ನು ಸಾಗಿಸಲಾಗಲೀ ಅನುಮತಿ ನೀಡುವುದಕ್ಕೆ 
ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರುವುದಿಲ್ಲ. ಆದರೆ ಆರೋಪಿಯು ತನ್ನ ಸೇವೆಯ ಕೊನೆಯ ದಿನಗಳಲ್ಲಿ ಅನುಮತಿ ನೀಡಿ ಕಾಯಿದೆ ನಿಯಮಗಳನ್ನು 
ಉಲ್ಲಂಘಿಸಿದ್ದಾರೆ. 

ಪಟ್ಟಾ ಜಮೀನುಗಳಲ್ಲಿ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾಗ, ಕಂಡುಬಂದ ಅದಿರನ್ನು ದಾಸ್ತಾನು ಮಾಡಿರುವ ವರದಿ ಕುರಿತು ತಾನು 2003 
ರಲ್ಲಿ ಜಿಲ್ಲಾ ಅಧಿಕಾರಿಗಳ ಸಭೆ ಕರೆದು ಚರ್ಚಿಸಿದ್ದಾಗಿ ಸಿಬ್ಬಂದಿ ಕೊರತೆಯಿಂದಾಗಿ ಹಾಗೂ ನಿಯಂತ್ರಣಕ್ಕೆ ಒಳಪಡುವ ಪ್ರದೇಶದ ವಿಸ್ತೀರ್ಣದ 
ಆಗಾಧತೆಯಿಂದಾಗಿ ಅಕ್ರಮ ಗಣಿಗಾರಿಕೆ ನಿಯಂತ್ರಿಸಲು ತಮಗೆ ಸಾಧ್ಯವಾಗುತ್ತಿಲ್ಲವೆಂದು ಅವರುಗಳು ತಿಳಿಸಿದರೆಂದು ಅವರು ನೀಡಿದ ಸಲಹೆಯಂತೆ ಪಟ್ಟಾ 
ಜಮೀನುಗಳಲ್ಲಿ ತೆಗೆದು ದಾಸ್ತಾನು ಮಾಡಿದ ಪ್ರಕರಣಗಳಲ್ಲಿ ಮಾತ್ರ ಪಟ್ಟಾ ಜಮೀನಿನ ಮಾಲಿಕರು ಅರ್ಜಿ ಸಲ್ಲಿಸಿದ್ದಲ್ಲಿ ರಾಯಲ್ಟಿ ಪಡೆದು ಖನಿಜ/ಅದಿರನ್ನು 
ಸಾಗಿಸಲು ಅನುಮತಿ ನೀಡುವಂತೆ ನಿರ್ದೇಶನ ನೀಡಿದ್ದೇನೆಂದು ಆರೋಪಿಯು ತನ್ನ ವಾದದಲ್ಲಿ ತಿಳಿಸಿದ್ದಾರೆ. ಇದಕ್ಕೆ ರಾಜ್ಯ ಸರ್ಕಾರದ ಆಕ್ಷೇಪಣೆ ಇರಲಿಲ್ಲ. 
ಅನುಮತಿ ನೀಡುವಂತೆ ಮುಖ್ಯಮಂತ್ರಿಗಳ ಕಛೇರಿ ಸಚಿವರುಗಳಿಂದ ಪತ್ರಗಳು ಬಂದ್ದಿದ್ದವೆಂದು ವಾದಿಸಿ ತಮಗೆ ತಮ್ಮ ಅಧೀನ ಅಧಿಕಾರಿಗಳಿಗೆ ನಿರ್ದೇಶನ 
ನೀಡಲು ಅಧಿಕಾರವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಅವರ ವಾದಕ್ಕೆ ಯಾವುದೇ ದಾಖಲೆಯನ್ನು ಆರೋಪಿಯು ಒದಗಿಸಿರಲಿಲ್ಲ. ಆದ್ದರಿಂದ ಆರೋಪಿಯ 
ವಿರುದ್ಧ ಹೊರಿಸಲಾದ 3 ಆರೋಪಗಳು ಸಾಬೀತಾಗಿವೆ. 

ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 31 -10 - 2009 ರ ನೋಟೀಸನ್ನು ವಿಚಾರಣಾ ವರದಿಯ ಪ್ರತಿಯೊಡನೆ ಆರೋಪಿತ ಅಧಿಕಾರಿಯವರಿಗೆ 
ಜಾರಿ ಮಾಡಿ, ವಿಚಾರಣಾ ವರದಿ ಕುರಿತು ಅಹವಾಲು ಇದ್ದಲ್ಲಿ ಅದನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಯಿತು. ಡಾ : ಎಂ . ಬಸಪ್ಪ ರೆಡ್ಡಿ, ನಿವೃತ್ತ 
ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಅವರು ಮೇಲೆ ( 4) ರಲ್ಲಿ ಓದಲಾದ ದಿನಾಂಕ: 07 - 12 - 2009ರ ಹೇಳಿಕೆಯನ್ನು ಸಲ್ಲಿಸಿ, ಇಲಾಖೆಗೆ 
ವಹಿಸಲ್ಪಟ್ಟ ಕಾರ್ಯಕ್ಷೇತ್ರ ಆಗಾದ ವಿಸ್ತಾರವನ್ನು ನಿರ್ವಹಿಸಲು ಸಿಬ್ಬಂದಿಗಳು ಇಲ್ಲದ ಕಾರಣ ಹಾಗೂ ಅದನ್ನು ಉಪ ನಿರ್ದೇಶಕರು ಸಭೆಗಳಲ್ಲಿ 
ಮಂಡಿಸುತ್ತಿದ್ದ ಕಾರಣ, ರೈತರು ಕೃಷಿಗಾಗಿ ಜಮೀನನ್ನು ಸಮತಟ್ಟುಗೊಳಿಸುತ್ತಿದ್ದಾಗ ಖನಿಜ /ಅದಿರು ಸಿಕ್ಕಿದ ಕಾರಣ ಕೃಷಿಗೆ ಅನುಕೂಲಕರವಾಗಲೆಂಬ 
ದೃಷ್ಟಿಯಿಂದ ಅವುಗಳನ್ನು ಸಾಗಿಸಲು ಅನುಮತಿ ನೀಡಲಾಯಿತೆಂದು ತಿಳಿಸಿದ್ದಾರೆ. ತಮ್ಮ ನಂತರ ನಿರ್ದೇಶಕರಾಗಿ ಬಂದ ಶ್ರೀ ಯೋಗೇಂದ್ರ ತ್ರಿಪಾಠಿ 
ಆನಂತರ ಬಂದ ಶ್ರೀ ಗಂಗಾರಾಂ ಬಡೇರಿಯಾ ಅವರುಗಳೂ ಸಹ ಖನಿಜ/ ಅದಿರು ಸಾಗಾಣಿಕೆಗೆ ಅನುಮತಿ ನೀಡಿದ್ದು ತಮ್ಮನ್ನು ಮಾತ್ರ ಶಿಸ್ತಿನ ಕ್ರಮಕ್ಕೆ 
ಗುರಿ ಮಾಡಲಾಗಿದೆ; ಜೇಷ್ಟತೆಯಲ್ಲಿ ಮೇಲಿನ ಸ್ಥಾನ ಪಡೆಯಲು ತಮ್ಮ ವಿರುದ್ದ ಪ್ರಯತ್ನಿಸಿದ ನಿವೃತ್ತ ಅಧಿಕಾರಿಯೊಬ್ಬರು ಪೂರ್ವಾಗೃಹ ಪಡೆದು ನೀಡಿದ 
ತನಿಖಾ ವರದಿಯನ್ನೇ ಆಧಾರವಾಗಿಟ್ಟುಕೊಂಡು ತಮಗೆ ಹಾನಿಯುಂಟು ಮಾಡಲು ಪ್ರಯತ್ನಿಸುತ್ತಿರುವುದರಿಂದ ವಿಚಾರಣಾ ವರದಿ ಹಾಗೂ ಸನ್ಮಾನ್ಯ 
ಲೋಕಾಯುಕ್ತರ ವರದಿಯನ್ನು ಒಪ್ಪದೆ ತಮ್ಮನ್ನು ಆರೋಪ ಮುಕ್ತರನ್ನಾಗಿಸುವಂತೆ ಕೋರಿದ್ದಾರೆ. 

- ಸದರಿಯವರ ಲಿಖಿತ ಹೇಳಿಕೆ/ಉತ್ತರವನ್ನು ಪ್ರಕರಣದ ವಿಚಾರಣಾ ವರದಿ ಹಾಗೂ ದಾಖಲೆಗಳೊಡನೆ ಮತ್ತೆ ವಿವರವಾಗಿ ಪರಿಶೀಲಿಸಲಾಗಿದೆ. 
ಸದರಿ ಉತ್ತರದಲ್ಲಿ ಅವರು ಪ್ರಸ್ತಾಪಿಸಿರುವ ಅಂಶಗಳೆಲ್ಲವೂ ವಿಚಾರಣೆ ಸಂದರ್ಭದಲ್ಲಿ ಇವರಿಂದಲೇ ಪ್ರಸ್ತಾಪಿಸಲ್ಪಟ್ಟು ಪರಿಶೀಲನೆಗೊಂಡಿವೆ ಹಾಗೂ 
ಅವುಗಳಿಗೆ ಯಾವುದೇ ಆಧಾರ ಹೊಂದಿಲ್ಲದಿರುವುದು ಮೂಡಿ ಬಂದಿದೆ. ಅವುಗಳನ್ನು ಹೊರತು ಪಡಿಸಿ ಅವರು ಯಾವುದೇ ಹೊಸ ಅಂಶವನ್ನು 
ಪ್ರಸ್ತಾಪಿಸಿಲ್ಲವಾದ್ದರಿಂದ ಅವರ ಉತ್ತರವನ್ನು ಒಪ್ಪದೆ ವಿಚಾರಣಾ ವರದಿಯನ್ನು ಒಪ್ಪಿಕೊಳ್ಳಲಾಗಿದೆ. ಮೇಲೆ(5) ರಲ್ಲಿ ಓದಲಾದ ದಿನಾಂಕ : 28 .06 .2010ರ 


೫೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಪತ್ರದಲ್ಲಿ, ಡಾ : ಎಂ . ಬಸಪ್ಪ ರೆಡ್ಡಿ, ನಿವೃತ್ತ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ನಿವೃತ್ತಿ ಸೌಲಭ್ಯಗಳಾದ ಸಂಪೂರ್ಣ ವಿಶ್ರಾಂತಿ ವೇತನ 
ಹಾಗೂ ಡಿ. ಸಿ. ಆರ್ . ಜಿ . ಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ದಂಡನೆಯನ್ನು ವಿಧಿಸಲು ನಿರ್ಧರಿಸಿ ಕರ್ನಾಟಕ ಲೋಕಸೇವಾ ಆಯೋಗದ 
ಸಹಮತಿಯನ್ನು ಕೋರಲಾಗಿತ್ತು . ಮೇಲೆ ಓದಲಾದ ( 6) ರಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗವು ಇದಕ್ಕೆ ತನ್ನ ಸಹಮತಿಯನ್ನು ನೀಡಿದೆ. 
ಈ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 9 ಇಮುವಿ 2008, ಬೆಂಗಳೂರು, ದಿನಾಂಕ: 04 .10.2010 
ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 214( 2) ( ಎ) ಮತ್ತು ನಿಯಮ 118 ( ಎ ) (4) ನೇ ನಿಯಮದಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಡಾ : ಎಂ . ಬಸಪ್ಪ ರೆಡ್ಡಿ , ನಿವೃತ್ತ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ನಿವೃತ್ತಿ ಸೌಲಭ್ಯಗಳಾದ 
ಸಂಪೂರ್ಣ ವಿಶ್ರಾಂತಿ ವೇತನ ಹಾಗೂ ಡಿ. ಸಿ.ಆರ್‌. ಜಿ . ಯನ್ನು ಮುಟ್ಟುಗೋಲು ಹಾಕಿಕೊಳ್ಳುವ ದಂಡನೆಯನ್ನು ವಿಧಿಸಿ ಆದೇಶಿಸುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್ .ವಿಜಯಾನಂದ ಶರ್ಮ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2592 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ. 

(ಸೇವೆಗಳು -3) | 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಸ್ ಟಿ ಮೋಹನರಾಜು, ಕೆಎಎಸ್ ( ಕಿರಿಯ ಶ್ರೇಣಿ), ಹಿಂದಿನ ಉಪ ವಿಭಾಗಾಧಿಕಾರಿ , ಶಿರಸಿ ಮತ್ತು ಶ್ರೀ ಗಣಪತಿ 

ಕಟ್ಟಿನಕೆರೆ, ತಹಶೀಲ್ದಾರ್‌, ಸಿದ್ದಾಪುರ ತಾಲ್ಲೂಕು, ಸಿದ್ದಾಪುರ - ಇವರ ವಿರುದ್ದ ಜಂಟೀ ಇಲಾಖಾ ವಿಚಾರಣೆ 

ವಿಚಾರಣಾಧಿಕಾರಿ ಮತ್ತು ಮಂಡನಾಧಿಕಾರಿಯನ್ನು ನೇಮಿಸುವ ಬಗ್ಗೆ . 
ಓದಲಾಗಿದೆ : 1) 26 - 04 - 10 ರ ಕಾರಣ ಕೇಳುವ ನೋಟೀಸು ಸಂಖ್ಯೆ : ಸಿಆಸುಇ 012 ಕೆಇವಿ 10 

2) ಶ್ರೀ ಎಸ್ ಟಿ ಮೋಹನರಾಜು, ಕೆಎಎಸ್ (ಕಿರಿಯ ಶ್ರೇಣಿ) ಇವರ ದಿನಾಂಕ : 15 - 07 -10ರ ಉತ್ತರ 

3) ಶ್ರೀ ಗಣಪತಿ ಕಟ್ಟಿನಕೆರೆ, ತಹಶೀಲ್ದಾರ್ ಇವರ ದಿನಾಂಕ: 13 -07 -10 ರ ಉತ್ತರ 
ಪ್ರಸ್ತಾವನೆ : 

ಶ್ರೀ ಎಸ್. ಟಿ. ಮೋಹನರಾಜು, ಕೆಎಎಸ್ ( ಕಿರಿಯ ಶ್ರೇಣಿ), ಇವರು ಉಪ ವಿಭಾಗಾಧಿಕಾರಿ, ಶಿರಸಿ ಉಪ ವಿಭಾಗ, ಶಿರಸಿ ಹಾಗೂ ಸಹಾಯಕ 
ಚುನಾವಣಾಧಿಕಾರಿ, ಸಂಖ್ಯೆ 12 - ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಹುದ್ದೆಯಲ್ಲಿ ಮತ್ತು ಶ್ರೀ ಗಣಪತಿ ಕಟ್ಟಿನಕೆರೆ ಇವರು ತಹಶೀಲ್ದಾರ್‌, ಸಿದ್ದಾಪುರ 
ತಾಲ್ಲೂಕು, ಸಿದ್ದಾಪುರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ, ದಿನಾಂಕ: 10 - 04 - 09 ರ ಮಧ್ಯಾಹ್ನ 12 - 00 ಗಂಟೆಗೆ ಸಿದ್ದಪುರ ತಾಲ್ಲೂಕು ಹಲಗೇರಿ 
ಪಂಚಾಯತ್ ವ್ಯಾಪ್ತಿಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಸಭೆಯಲ್ಲಿ ಹಾಜರಿದ್ದ ಸಾರ್ವಜನಿಕರಿಗೆ ಊಟ ವಗೈರೆ ನೀಡಿ 
ಪ್ರಭಾವ ಬೀರುತ್ತಿರುವುದಾಗಿ ದೂರವಾಣಿ ಮೂಲಕ ಸ್ವೀಕರಿಸಲಾದ ದೂರಿನ ಬಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ವಾಸ್ತವಾಂಶವನ್ನು ಚಿತ್ರೀಕರಿಸಿ, ಸಿ. ಡಿ. ರೂಪದಲ್ಲಿ 
ವರದಿ ನೀಡುವಂತೆ ಶ್ರೀ ಡಿ. ಕೆ. ತಿಮಾರಿ, ಜಿ 2616 , ಚುನಾವಣಾ ವೀಕ್ಷಕರು, ಸಂಖ್ಯೆ 12 - ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಇವರು ಸೂಚಿಸಿದ್ದರೂ ಸಹ, 
ಶ್ರೀ ಮೋಹನರಾಜು ರವರು ದಿನಾಂಕ: 11- 04 - 09 ರಂದು ಚುನಾವಣಾ ವೀಕ್ಷಕರಿಗೆ ನೀಡಿದ ಚಿತ್ರೀಕರಿಸಿದ ಸಿ ಡಿ ಯು ದೋಷಪೂರಿತವಾಗಿದ್ದು, 
ಇದರಿಂದ ಯಾವುದೇ ವಿವರ ಲಭ್ಯವಾಗದೇ , ಇದು ಉದ್ದೇಶಪೂರ್ವಕವಾಗಿ ಮಾಡಿದ ಕೃತ್ಯವಾಗಿದ್ದು , ಇವರಿಂದಾಗಿ, ಶ್ರೀ ಮೋಹನರಾಜು ಮತ್ತು 
ಶ್ರೀ ಗಣಪತಿ ಕಟ್ಟಿನಕೆರೆ ರವರುಗಳು ರಾಜಕೀಯ ಪಕ್ಷವೊಂದಕ್ಕೆ ಪರೋಕ್ಷವಾಗಿ ಸಹಕಾರ ನೀಡಿ ಚುನಾವಣಾ ನೀತಿ ಸಂಹಿತೆಯನ್ನು ಜಾರಿಗೊಳಿಸುವಲ್ಲಿ 
ವಿಫಲರಾಗಿರುವ ಆರೋಪದ ಸಂಬಂಧ ಇವರುಗಳಿಗೆ ಮೇಲಿನ ಕ್ರಮ ಸಂಖ್ಯೆ (1) ರಂತೆ ಕಾರಣ ಕೇಳುವ ನೋಟೀಸು ಜಾರಿ ಮಾಡುವ ಮೂಲಕ 
ಇವರುಗಳ ವಿರುದ್ಧ ಶಿಸ್ತು ವಿಚಾರಣೆಯನ್ನು ಪ್ರಾರಂಭಿಸಲಾಯಿತು. 

ಈ ಮೇಲಿನ ಕ್ರಮ ಸಂಖ್ಯೆ ( 2) ಮತ್ತು ( 3) ರಲ್ಲಿ ಆರೋಪಿತ ಅಧಿಕಾರಿಗಳು ಕಾರಣ ಕೇಳುವ ನೋಟೀಸಿಗೆ ಸಲ್ಲಿಸಿದ ಉತ್ತರಗಳಲ್ಲಿ, ಇವರುಗಳ 
ಮೇಲೆ ಹೊರಿಸಲಾದ ಆರೋಪವನ್ನು ನಿರಾಕರಿಸಿರುವ ಕಾರಣ, ಆರೋಪದಲ್ಲಿನ ಸತ್ಯಾಸತ್ಯತೆಯನ್ನು ವಿಚಾರಣೆ ಮೂಲಕ ತಿಳಿಯುವ ದೃಷ್ಟಿಯಿಂದ 
ವಿಚಾರಣೆಯನ್ನು ಮುಂದುವರಿಸಲು ಸರ್ಕಾರವು ತೀರ್ಮಾನಿಸಿ, ಈ ಕೆಳಗಿನಂತೆ ಆದೇಶಿಸುತ್ತದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 012 ಕೆವಿ 10 ಬೆಂಗಳೂರು, ದಿನಾಂಕ : 5ನೇ ಅಕ್ಟೋಬರ್ , 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ, ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 
1957ರ ನಿಯಮ 13ನ್ನು ಓದಿಕೊಂಡಂತೆ ನಿಯಮ 11(2) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಶ್ರೀ ಎಸ್ ಟಿ ಮೋಹನರಾಜು, 
ಕೆಎಎಸ್ (ಕಿರಿಯ ಶ್ರೇಣಿ), ಹಿಂದಿನ ಉಪ ವಿಭಾಗಾಧಿಕಾರಿ, ಶಿರಸಿ ಹಾಲಿ ವಿಶೇಷ ಭೂ ಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿ, ಧಾರವಾಡ ಮತ್ತು 
ಶ್ರೀ ಗಣಪತಿ ಕಟ್ಟಿನಕೆರೆ , ತಹಶೀಲ್ದಾರ್‌, ಸಿದ್ದಾಪುರ ತಾಲ್ಲೂಕು, ಸಿದ್ದಾಪುರ, ಉತ್ತರ ಕನ್ನಡ ಜಿಲ್ಲೆ ಇವರುಗಳ ವಿರುದ್ದ ಮಾಡಲಾದ ಆರೋಪಗಳ ಕುರಿತಂತೆ 
ಜಂಟಿ ವಿಚಾರಣೆ ನಡೆಸಲು ಜಿಲ್ಲಾಧಿಕಾರಿಗಳು , ಉತ್ತರ ಕನ್ನಡ ಜಿಲ್ಲೆ , ಕಾರವಾರ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. 

ಶಿಸ್ತು ಪ್ರಾಧಿಕಾರಿಯ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಯವರ ಮುಂದೆ ಮಂಡಿಸಲು ಕರ್ನಾಟಕ ನಾಗರೀಕ ಸೇವಾ ( ವರ್ಗಿಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ, 1957ರ ನಿಯಮ 11(5) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸರ್ಕಾರವು, ಉಪ 
ವಿಭಾಗಾಧಿಕಾರಿಗಳು, ಶಿರಸಿ ಉಪ ವಿಭಾಗ, ಶಿರಸಿ ಇವರನ್ನು ಮಂಡನಾಧಿಕಾರಿಯನ್ನಾಗಿ ಈ ಮೂಲಕ ನೇಮಿಸುತ್ತದೆ. 
ವಿಚಾರಣೆಯನ್ನು ಆದಷ್ಟು ತ್ವರಿತವಾಗಿ ಮುಕ್ತಾಯಗೊಳಿಸಿ ವರದಿ ಸಲ್ಲಿಸುವಂತೆ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಾಸುದೇವಮೂರ್ತಿ 
ಪಿ .ಆರ್. 2593 

ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಆಸುಇ( ಸೇವೆಗಳು - 2 ) 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 


೫೦೩ 


ENERGY SECRETARIAT 


Sub : Change of company s name from M / s Brindavan Agro Industries limited to M / s Brindavan 

Agro Industries Private Limited -reg . 
Read : 1. Government Order No : EN 386 NCE 2004 dated : 24 . 11. 2004 . 

2. Government Order No : EN 131 NCE 2005 dated : 20. 05. 2005. 
3. Letter No: KRED /08/ BAIL- EIL /2010 /2341 dated : 4/6 .08 .2010 received from the Managing 

Director, Karnataka Renewable Energy Development Limited , Bangalore . 
PREAMBLE : 

In the Government Order read at (1 ) above , approval has been accorded for transfer of 1. 2 MW wind power capacity in favour 
of M /s Brindavan Agro Industries Limited from out of 149 MW capacity of M /s Enercon India Limited at Ittegehalli village , Jogimatti, 
Chitradurga District 

In the Government Order read at (2 ) above, approval has been accorded for transfer of 3 . 2 MW wind power capacity in favour 
of M /s Brindavan Agro Industries Limited from out of sanctioned 192 MW capacity of M /s Enercon India Limited at Lakkihalli village , 
Hiriyur Taluk , Chitradurga District. 

The Registrar of Companies , National Capital Territory of Delhi and Haryana has issued a certificate of incorporation for 
change of company s name from M /s Brindavan Agro Industries Limited to M /s Brindavan Agro Industries Private Limited vide CIN No: 
U15541DL2002PTC116601 dated : 19. 05 . 2009 . 

In the letter read at (3 ) above , the Managing Director, Karnataka Renewable Energy Development Limited , Bangalore has sent 
a proposal to Government recommending the change of company s name from M /s Brindavan Agro Industries Limited to M /S 
Brindavan Agro Industries Private Limited . 
The proposal has been examined in detail and issued the following Order: 

Government Order No : EN 368 NCE 2010 , Bangalore , Dated : 17 .09 .2010 . 
Government accords approval for the change of company s name from M /s Brindavan Agro Industries Limited to M /s Brindavan 
Agro Indutries Private Limited . 

The Government has reserved the power to Cancel/modify this Order. 
The Other terms and conditions of the Original Allotment Orders shall remains the same. 


By Order and in the Name of the Governor of Karnataka, 

SURESH .B .KRISHNAPPANAVAR 
UNDER SECRETARY TO GOVERNMENT , 

ENERGY DEPARTMENT. 


P . R . 2594 


ಇಂಧನ ಸಚಿವಾಲಯ 
ವಿಷಯ : M /s Brigade Infrastructure & Power Pvt. Ltd. ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆ‌ ಇಡಿ/ 06 /ಕುಮದ್ವತಿ ಕಿಜವಿ/2010 /1912 ದಿನಾಂಕ: 11/ 23. 06. 2010 . 

- 2 , ದಿನಾಂಕ: 06 .08 .2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s Brigade Infrastructure & Power Pvt. Ltd. ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ಅಂಜನಾಪುರ ಗ್ರಾಮದ ಬಳಿ 
ಕುಮದ್ವತಿ ನದಿಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Brigade 
Infrastructure & Power Pvt. Ltd. ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 272 ಎನ್ ಸಿ 2014 , ಬೆಂಗಳೂರು, ದಿನಾಂಕ : 16 . 09.2010. 
M /s Brigade Infrastructure & Power Pvt. Ltd . ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲ್ಲೂಕಿನ ಅಂಜನಾಪುರ ಗ್ರಾಮದ ಬಳಿ 
ಕುಮದ್ವತಿ ನದಿಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 14°09 26 ” Longitude: 
75°23 10” Power House-Latitude: 14°09 29 ” Longitude: 75°23 06 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಕೆರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು . 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 


೫೦೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


( ಇ) 


2 ( ಅ ) 


Col 


HO 


ಸಲ್ಲಿಸತಕ್ಕದ್ದು, ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400 .00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ. ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 
ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 
& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು , ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಸತಕ್ಕದ್ದು . 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) ಮಾಡಿಕೊಳ್ಳಲು 
ಅನುಮತಿ ನೀಡಲಾಗಿದೆ . 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ . ಪಿ .ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ . ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ .ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ, 


ಪಿ . ಆ‌ , 2595 


ಇಂಧನ ಸಚಿವಾಲಯ 
ವಿಷಯ : M/s Innoverse Eco Friendly Solutions ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

- ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ: ಕೆಆರ್‌ಇಡಿ/06/ ಮಂಡ್ಯ ಬ್ರಾಂಚ್ ಕೆನಾಲ್ ಕಿಜವಿ/2010 - 1913 ದಿನಾಂಕ: 

18 /23.06.2010. 

2 . ದಿನಾಂಕ: 06.08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Innoverse Eco Friendly Solutions ಇವರಿಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲ್ಲೂಕಿನ ಮಲ್ಲಿಗೆರೆ ಗ್ರಾಮದ ಬಳಿ ಮಂಡ್ಯ ಬ್ರಾಂಚ್ 
ಕೆನಾಲ್‌ಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೦೫ 


ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Innoverse Eco 
Friendly Solutions ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 271 ಎನ್ ಸಿ 2014 , ಬೆಂಗಳೂರು, ದಿನಾಂಕ : 16.09. 2010. 
M /s Innoverse Eco Friendly Solutions ಇವರಿಗೆ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲ್ಲೂಕಿನ ಮಲ್ಲಿಗೆರೆ ಗ್ರಾಮದ ಬಳಿ ಮಂಡ್ಯ ಬ್ರಾಂಚ್ 
ಕೆನಾಲ್‌ಗೆ ಅಡ್ಡಲಾಗಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Lat 
Power House- Latitude: 12°33³15 ” Longitude : 76°4804 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತ್ರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು . 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400. 00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರ ಕಳುಹಿಸಿಕೊಡತಕ್ಕದ್ದು . 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ದಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ .ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) . ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ . 
ಡಿ.ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಸುರೇಶ್. ಬಿ.ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 2596 

ಇಂಧನ ಇಲಾಖೆ, 


೫೦೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಇಂಧನ ಸಚಿವಾಲಯ 


ವಿಷಯ : M /s Sree Veerabhadreswara Power ಇವರಿಗೆ 1. 05 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 


ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ : ಕೆಆರ್‌ಇಡಿ/ 06 /ಕಪಿಲಕಿಜವಿ/2010 /2020 ದಿನಾಂಕ: 16.06.2010/06.07 .2010. 
2 . ದಿನಾಂಕ : 06 .08. 2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 


ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Sree Veerabhadreswara Power ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕಿನ ಕುದುರೆಗುಂಡಿ ಗ್ರಾಮದ ಬಳಿ ಕಪಿಲ ಹಳ್ಳಕ್ಕೆ 
ಅಡ್ಡಲಾಗಿ 1. 05 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ . 

ಮೇಲೆ ಕ್ರಮ ಸಂಖ್ಯೆ (2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು . M/s Sree 
Veerabhadreswara Power ಇವರಿಗೆ 1. 05 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 295 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 17.09.2010. 
M /s Sree Veerabhadreswara Power ಇವರಿಗೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲ್ಲೂಕಿನ ಕುದುರೆಗುಂಡಿ ಗ್ರಾಮದ ಬಳಿ ಕಪಿಲ ಹಳ್ಳಕ್ಕೆ 
ಅಡ್ಡಲಾಗಿ 1.05 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude : 13°3240” Longitude: 75°25 10” Power 
House- Latitude : 13°32 50 Longitude: 75°25 25 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 


1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 
ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು . ನಂತರ , ಕಂಪನಿಯು ಹಂಚಿಕೆಗೋಸ್ಕರ ಮನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ . ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು . 
2 ( ಅ) . ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು . 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2 , 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 

ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
7. ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 

ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೦೭ 


ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ . ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ.ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಇಂಧನ ಇಲಾಖೆ 


ಪಿ . ಆರ್. 2597 


ಇಂಧನ ಸಚಿವಾಲಯ 
ವಿಷಯ : M / s Sree Veerabhadreswara Power ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ :ಕೆಆರ್‌ಇಡಿ/ 06 / ಪಾಪಯ್ಕಿ ಜವಿ/ 2010 /2023 ದಿನಾಂಕ: 30.06.2010 /06.07.2010 

2. ದಿನಾಂಕ: 06.08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Sree Veerabhadreswara Power ಇವರಿಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಮಲ್ಲಾಪುರ ಗ್ರಾಮದ ತುಂಗಭದ್ರ ಎಡದಂಡೆ 
ಕಾಲುವೆಗೆ ಅಡ್ಡಲಾಗಿ ಪಾಪಯ್ಯ ಟನಲ್ ಬಳಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Sree 
Veerabhadreswara Power ಇವರಿಗೆ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ 
ಸಮಿತಿಯು ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 296 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16.09.2010. 
M/s Sree Veerabhadreswara Power ಇವರಿಗೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲ್ಲೂಕಿನ ಮಲ್ಲಾಪುರ ಗ್ರಾಮದ ತುಂಗಭದ್ರ ಎಡದಂಡೆ 
ಕಾಲುವೆಗೆ ಅಡ್ಡಲಾಗಿ ಪಾಪಯ್ಯ ಟನಲ್ ಬಳಿ 1.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 15°2345 ” 
Longitude: 76°29 30 ” Power House- Latitude: 15°2342” Longitude: 76°29 32 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ : 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು . 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು . ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400. 00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ದಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ . ಪಿ. ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು . 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 


೫೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಸ್ಟೇಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಂಡಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು . 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ . 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ .ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ .ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ , 


ಪಿ . ಆರ್. 2598 


ಇಂಧನ ಸಚಿವಾಲಯ 
ವಿಷಯ : M /s Sree Malikarjuna Powers ಇವರಿಗೆ 0.95 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು 

ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ . 
ಓದಲಾಗಿದೆ : 1 . ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರ ಸಂಖ್ಯೆ : ಕೆಆರ್‌ಇಡಿ/06 / ಮದ್ದೂರುಕಿಜವಿ/2010 / 858 ದಿನಾಂಕ : 17 /21.06.2010. 

2, ದಿನಾಂಕ: 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Sree Mallikarjuna Powers ಇವರಿಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ ದೇಶಹಳ್ಳಿ ಗ್ರಾಮದ ಬಳಿ ಮದ್ದೂರು ಕೆರೆ ಕೋಡಿಗೆ 
ಈಗಾಗಲೇ ನಿರ್ಮಾಣಗೊಂಡಿರುವ ಒಡ್ಡಿಗೆ ಅಡ್ಡಲಾಗಿ 0.95 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ 
ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Sree 
Mallikarjuna Powers ಇವರಿಗೆ 0.95 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 259 ಎನ್‌ಸಿಇ 2010 , ಬೆಂಗಳೂರು, ದಿನಾಂಕ : 16.09.2010. 
M/s Sree Mallikarjuna Powers ಇವರಿಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲ್ಲೂಕಿನ ದೇಶಹಳ್ಳಿ ಗ್ರಾಮದ ಬಳಿ ಮದ್ದೂರು ಕೆರೆ ಕೋಡಿಗೆ 
ಈಗಾಗಲೇ ನಿರ್ಮಾಣಗೊಂಡಿರುವ ಒಡ್ಡಿಗೆ ಅಡ್ಡಲಾಗಿ 0.95 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude : 
12°36110” Longitude: 77°01²40” Power House- Latitude: 12°36 11 ” Longitude: 77°01²45 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ 
ಮಾಡಲಾಗಿದೆ: 
1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 

ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 
ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು . ನಂತರ , ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೫೦೯ 


ಸಲ್ಲಿಸತಕ್ಕದ್ದು . ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ . ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ, ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು . 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ . 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ .ಪಿ .ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ. ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ . ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2599 

ಇಂಧನ ಇಲಾಖೆ, 

ಇಂಧನ ಸಚಿವಾಲಯ 
ವಿಷಯ : M/s Acacia Energy Ventures (P) Limited ಇವರಿಗೆ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ 

ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ 

ಪತ್ರಗಳ ಸಂಖ್ಯೆ: ಕೆಆರ್‌ಇಡಿ /06 / ದೇವರಹಳ್ಳ ಎ೦ಹೆಚ್ಎಸ್ /09 /1186 ದಿನಾಂಕ: 7 /9 . 03 .2009 , ಸಂಖ್ಯೆ : 
ಕೆಆರ್‌ಇಡಿ/06 /ದೇವರಹಳ್ಳ /09/3831 ದಿನಾಂಕ: 23.11.2009 ಮತ್ತು ಕೆಆರ್‌ಇಡಿ/06/ ದೇವರಹಳ್ಳ 

ಎಂಹೆಚ್ಎ ಸ್ /2010/2201 ದಿನಾಂಕ: 22 /23.07. 2010 . 

2. ದಿನಾಂಕ: 06 .08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M /s Acacia Energy Ventures (P) Limited ಇವರಿಗೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ಮರಗುಂದ ಗ್ರಾಮದ ದೇವರಹಳ್ಳಕ್ಕೆ 


೫೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


( ಈ ) 


ಅಡ್ಡಲಾಗಿ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು . M /s Acacia Energy 
Ventures (P) Limited ಇವರಿಗೆ 4.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 219 ಎನ್‌ಸಿಇ 2009 , ಬೆಂಗಳೂರು, ದಿನಾಂಕ : 16 .09.2010 . 
M / s Acacia Energy Ventures ( P) Limited ಇವರಿಗೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲ್ಲೂಕಿನ ಮರಗುಂದ ಗ್ರಾಮದ ದೇವರಹಳ್ಳಕ್ಕೆ 
ಅಡ್ಡಲಾಗಿ 4 .00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 12°5628 ” Longitude: 75°35²52 ” Power 
House- Latitude: 12°56 11” Longitude : 75°36 09 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ , ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 
ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
ಒಡಂಬಡಿಕೆಯನ್ನು ರೂ . 400 .00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ದಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು. 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ದಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ . ಪಿ. ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು . 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು , ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು . 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು . 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೇಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ (ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ . 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್. ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2600 

ಇಂಧನ ಇಲಾಖೆ, 


ಭಾಗ - ೧ 


೫೧೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 

ಇಂಧನ ಸಚಿವಾಲಯ 


ವಿಷಯ : M / s Sree Channesha Power ಇವರಿಗೆ 5.00 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು 

ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರ ಪತ್ರ ಸಂಖ್ಯೆ: 

ಕೆಆರ್‌ಇಡಿ / 06 / ಭದ್ರ ಕಿಜವಿ/2010 /2024 ದಿನಾಂಕ: 22.06.2010 /06.07.2010. 

2 . ದಿನಾಂಕ: 06. 08.2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರಗಳಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ 
ನಿರ್ದೆಶಕರು M/s Sree Channesha Power ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ದೊನಗಟ್ಟೆ ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ 
5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (2 ) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M/s Sree 
Channesha Power ಇವರಿಗೆ 5. 00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಹಂಚಿಕೆ ಸಮಿತಿಯು 
ಪರಿಗಣಿಸಿರುತ್ತದೆ. ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ: 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 297 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ : 16 .09.2010 . 
M/s Sree Channesha Power ಇವರಿಗೆ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲ್ಲೂಕಿನ ದೊನಬಗಟ್ಟೆ ಗ್ರಾಮದ ಬಳಿ ಭದ್ರಾ ನದಿಗೆ ಅಡ್ಡಲಾಗಿ 
5.00 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude : 13°5248” Longitude: 75°42 50 ” Power House 
Latitude : 13°52³56” Longitude: 75°42 25 ) ಈ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ: 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು . 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು. ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ ) ಒಡಂಬಡಿಕೆಯನ್ನು ರೂ . 400. 00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರ ಕಳುಹಿಸಿಕೊಡತಕ್ಕದ್ದು. 
( ಈ ) ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ . ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು . ಒಡಂಬಡಿಕೆ 
ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು . 
ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು . 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ಲೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಟಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು. 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಟಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದ್ದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 


೫೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


9. 


ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು/ ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ. ಪಿ.ಆರ್.ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ. ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2601 

ಇಂಧನ ಇಲಾಖೆ, 
EDUCATION SECRETARIAT 
Sub : Regarding extension of tenure of the Fee Regulatory Committee for admission of Students to 

professional courses (Medical , Dental, Ayush and Engineering ) 
Read : 1 . G. O . No . ED 44 TEC 2010 dt.24.5. 2010 | 

2 . Letters No. FRC/ CR/ 05/ 2010- 11 dt.7.8. 2010 and 6.9 .2010 
PREAMBLE : 

In the Government Order read above, a Fee Regulatory Committee under the chairmanship of Justice Sri B . Padmaraj (Retd . 
High Court Judge ) was constituted for fixation of fee for the students who are admitted into unaided professional educational 
institutions (Medical , dental, Ayush and Engineering ) (Minority and non -minority ) initially for a period of six months from the date of 
issue of the said order i. e. 24 .5 . 2010 which period comes to an end on 23 .11.2010 . 

The Chairman of the Fee Regulatory Committee in his letters read at ( 2) above has requested for extension of the tenure of 
the Fee Regulatory Committee for another six months since the work load is enormous i. e. scrutiny of books of accounts of 
engineering , medical, dental, ayush colleges, personalhearings and finalization of report etc ., and the Committee is finding it difficult to 
complete task within the stipulated period of six months. The proposal has been examined. Hence the order. 

GOVERNMENT ORDER NO : ED 44 TEC 2010, BENGALORU, DATED : 14TH OCTOBER 2010 
In view of the circumstances , Government are pleased to extend the tenure of the Fee Regulatory Committee headed by 
Justice Sri B .Padmaraj for an another period of six months from 24 . 11. 2010 to 23 .5 . 2011 to complete the above task . 


P . R . 2602 


By Order and in name of the Governor of Karnataka, 

B . N . JAGADEESH 
Under Secretary to Government 

Education Department 

(Technical Education ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ : ಸಿಆಸುಇ 07 ಹೆಚ್ಹೆಚ್ ಎಲ್ 2009 ( ಭಾಗ) ಬೆಂಗಳೂರು, ದಿನಾಂಕ : 13 - 10 - 2010. 


ಭಾರತ ಸರ್ಕಾರದ ಒಳಾಡಳಿತ ವ್ಯವಹಾರಗಳ ಇಲಾಖೆಯ ಕ್ರಮಾಂಕ: 20 :25:26 ಪಿಯುಬಿ 1, ದಿನಾಂಕ: 15 - 06 - 1957ರ ಅಧಿಸೂಚನೆಯಲ್ಲಿ 
ಪ್ರಸ್ತಾಪಿಸಲಾಗಿರುವ ನೆಗೋಷಿಯೇಬಲ್ ಇನ್ಸ್ಸ್ಸುಮೆಂಟ್ಸ್ ಆಕ್ಟ್ 1881ರ ( 1881ರ ಅಧಿನಿಯಮ ಸಂ .26) 25ನೇ ಸೆಕ್ಷನ್ ನಲ್ಲಿರುವ ವಿವರಣೆಯಂತೆ 
ದಿನಾಂಕ: 22 - 10 - 2010 ಶುಕ್ರವಾರ ಶೀಗೆ ಹುಣ್ಣಿಮೆಯಂದು ಆಚರಿಸುವ ಮಹರ್ಷಿ ವಾಲ್ಮೀಕಿ ಜಯಂತಿಯ ಆಚರಣೆಗಾಗಿ ಕರ್ನಾಟಕ ರಾಜ್ಯಾದ್ಯಂತ 
ಸಾರ್ವಜನಿಕ ರಜೆಯನ್ನು ಸರ್ಕಾರವು ಘೋಷಿಸಿದೆ. ಈ ರಜೆಯನ್ನು ಸರ್ಕಾರದ ಅಧಿಸೂಚನೆ - II ರ ಸಂಖ್ಯೆ: ಸಿಆಸುಇ 07 ಹೆಚ್‌ಹೆಚ್ಎಲ್ , 2009 , 
ದಿನಾಂಕ: 07 -12 -2009 ರಲ್ಲಿಯ ಕ್ರಮ ಸಂಖ್ಯೆ: 15 ರ ನಂತರ ಈ ಕೆಳಕಂಡ ಕ್ರಮಸಂಖ್ಯೆಯಂತೆ ಹೆಚ್ಚುವರಿಯಾಗಿ ಸೇರಿಸಿಕೊಂಡು ಓದಿಕೊಳ್ಳತಕ್ಕದ್ದು. 


ಕ್ರಮ ಸಂಖ್ಯೆ 
( 15 - ಎ 


ದಿನಾಂಕ: 
22 - 10 - 2010 


| 


| 


ವಾರಗಳು 

ಸಾರ್ವಜನಿಕ ರಜಾ ದಿನ 
ಶುಕ್ರವಾರ ಮಹರ್ಷಿ ವಾಲ್ಮೀಕಿ ಜಯಂತಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ವಿ. ರಾಮ | 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, 

( ರಾಜ್ಯ ಶಿಷ್ಟಾಚಾರ) 


ಪಿ . ಆರ್. 2603 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೧೩ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಶ್ರೀ ಎಚ್ . ಎಂ . ಮುಜೀಬ್ ಅಹಮದ್, ಕೆ. ಎ .ಎಸ್ ( ಆಯ್ಕೆ ಶ್ರೇಣಿ) ಅಧಿಕಾರಿ ಇವರ ವಿರುದ್ಧ ಇಲಾಖಾ 

ವಿಚಾರಣೆ- ಆರೋಪಮುಕ್ತರನ್ನಾಗಿಸಿ ಅಂತಿಮ ಆದೇಶ ಹೊರಡಿಸುವ ಬಗ್ಗೆ, 
ಓದಲಾಗಿದೆ : 1.ನೋಟೀಸ್ ಸಂ : ಸಿಆಸುಇ 54 ಕೆಇವಿ 08 ದಿ: 15 -10 - 08. 

2 . ಶ್ರೀ .ಎಚ್ .೦. ಮುಜೀಬ್ ಅಹಮದ್, ಕೆ.ಎ .ಎಸ್ . ಅಧಿಕಾರಿ ರವರು ನೋಟೀಸಿಗೆ ನೀಡಿರುವ ಉತ್ತರ 

ದಿ: 31 - 01- 09 
ಪ್ರಸ್ತಾವನೆ : 

ಶ್ರೀ ಎಚ್. ಎಂ . ಮುಜೀಬ್ ಅಹಮದ್, ಕೆ. ಎ. ಎಸ್ ( ಆಯ್ಕೆ ಶ್ರೇಣಿ) ಅಧಿಕಾರಿ ರವರು 1986 -87ನೇ ಸಾಲಿನಲ್ಲಿ ಯಳಂದೂರು ತಾಲ್ಲೂಕಿನ 
ತಹಶೀಲ್ದಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಬಿಳಿಗಿರಿ ಶ್ರೀರಂಗನಾಥಸ್ವಾಮಿ ದೇವಸ್ಥಾನದ ಒಟ್ಟು ರೂ . 1,77,341.00 ಗಳನ್ನು ದುರುಪಯೋಗ 
ಪಡಿಸಿಕೊಂಡಿರುವ ಹಾಗೂ ಕಳಸ ಪ್ರತಿಷ್ಟಾಪನೆ , ಕಳಾಸಾಭಿಷೇಕ ವೆಚ್ಚಕ್ಕಾಗಿ ಮೇಲಾಧಿಕಾರಿಗಳಿಂದ ಅನುಮತಿ ಪಡೆಯದೇ ಸಾರ್ವಜನಿಕರಿಂದ ವಂತಿಕೆ 
ವಸೂಲಿ ಮಾಡಿ ಆ ಬಗ್ಗೆ ಲೆಕ್ಕಪತ್ರಗಳನ್ನು ನಿರ್ವಹಿಸದಿರುವ ಆರೋಪದ ಕುರಿತು ಮೇಲೆ ಕ್ರಮ ಸಂ (1) ರಲ್ಲಿ ಓದಲಾದ ನೋಟೀಸಿನೊಂದಿಗೆ 
ದೋಷಾರೋಪಣೆಗಳನ್ನು ಜಾರಿ ಮಾಡುವುದರ ಮೂಲಕ ಇವರ ವಿರುದ್ಧ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಯಿತು. ಮೇಲೆ ಓದಲಾದ ಕ್ರಮ ಸಂ ( 2) 
ರಲ್ಲಿ ಅಪಾದಿತ ಅಧಿಕಾರಿಗಳು ನೋಟೀಸ್‌ಗೆ ಉತ್ತರ ಸಲ್ಲಿಸಿ ಈ ಕೆಳಕಂಡ ಕಾರಣಗಳಿಂದಾಗಿ ತಮ್ಮನ್ನು ಆರೋಪಗಳಿಂದ ಕೈಬಿಡುವಂತೆ ಕೋರಿದ್ದಾರೆ . 

ಸದರಿ ಪ್ರಕರಣವು ಸುಮಾರು 20 ವರ್ಷಗಳ ಹಿಂದೆ ನಡೆದಿದ್ದು ತಮ್ಮ ಮೇಲಿನ ಆರೋಪಗಳನ್ನು ರಾಜ್ಯ ಲೆಕ್ಕ ಪತ್ರ ಇಲಾಖೆಯ ಸಹಾಯಕ 
ನಿಯಂತ್ರಕರು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ ಮೈಸೂರು ಇತರ ಆಡಿಟ್ ವರದಿಯ ಆಧಾರದ ಮೇಲೆ ಮಾಡಲಾಗಿದ್ದು, ಆ ಸಮಯದಲ್ಲಿ 
ತಹಶೀಲ್ದಾರರಾಗಿ ಕರ್ತವ್ಯ ನಿರ್ವಹಿಸಿದ ತಮ್ಮ ಗಮನಕ್ಕೆ ಹಾಗೂ ಧರ್ಮದರ್ಶಿಗಳ ಗಮನಕ್ಕೆ ತಾರದೆಯೇ ಲೆಕ್ಕ ತಪಾಸಣೆ ಮಾಡಿದ್ದು , ತಮಗೆ ಆಡಿಟ್ 
ನಲ್ಲಿ ಹಾಜರಿರಲು ಅವಕಾಶ ನೀಡದೇ ಏಕಪಕ್ಷೀಯವಾಗಿ ಪರಿಶೀಲಿಸಿ ದಾಖಲೆಗಳನ್ನೇ ಆಡಿಟ್‌ಗೆ ಸಲ್ಲಿಸಿಲ್ಲವೆಂದು ಆಪಾದಿಸಿರುವುದು ಸರಿಯಿಲ್ಲವೆಂದು 
ತಿಳಿಸಿರುತ್ತಾರೆ. ಆಡಿಟ್ ವರದಿಯನ್ನು ಪರಿಶೀಲಿಸಿದಾಗ ಶ್ರೀ ಬಿಳಿಗಿರಿ ರಂಗನಾಥಸ್ವಾಮಿ ಪ್ರತಿಷ್ಟಾಪನಾ ಮಹೋತ್ಸವದ ಕಾರ್ಯಕ್ರಮವನ್ನು ಧರ್ಮದರ್ಶಿಗಳು 
ಹಾಗೂ ವಿಶೇಷ ಜಿಲ್ಲಾಧಿಕಾರಿ ಹಾಗೂ ಮುಜರಾಯಿ ಕಮಿಷನರ್‌ ನೇತೃತ್ವದಲ್ಲಿ ನೆರೆವೇರಿಸಲಾಗಿದ್ದು , ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಮುಜರಾಯಿ 
ಇಲಾಖೆಯಿಂದ ಅನುಮೋದನೆ ಪಡೆಯಲಾಗಿದೆಯೆಂದು ಹಾಗೂ ಅಂದಿನ ಧರ್ಮದರ್ಶಿಗಳ ಸಮಿತಿಯ 11 ಸದಸ್ಯರ ಪೈಕಿ ಈಗಾಗಲೇ 7 ಜನರು ಮೃತ 
ಪಟ್ಟಿರುವುದರಿಂದ, ಒಂದು ವೇಳೆ ಯಾವುದೇ ಅವ್ಯವಹಾರ ಆಗಿದ್ದಲ್ಲಿ ಸಮಿತಿಯವರು ಕೂಡ ಇದರ ಬಗ್ಗೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ 
ದೂರನ್ನು ಸಲ್ಲಿಸುವ ಸಾಧ್ಯತೆಯಿತ್ತೆಂದು ಹಾಗೂ ಈ ಆಡಿಟ್ ವರದಿಯ ಮೇಲೆ ಆಪಾದಿತರ ನಂತರ ಬಂದ ಅಧಿಕಾರಿಗಳಿಂದ ವಿವರಣೆಗಳನ್ನು ಪಡೆದು 
ಆಕ್ಷೇಪಣೆಗಳನ್ನು ಸರಿಪಡಿಸಲಾಗಿದೆಯೇ ಎಂಬ ಬಗ್ಗೆ ಮಾಹಿತಿ ಇರುವುದಿಲ್ಲವೆಂದು ಇದರಲ್ಲಿ ಯಾವುದೇ ಹಣಕಾಸಿನ ದುರುಪಯೋಗ 
ಆಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ . 

ಶ್ರೀ ಎಚ್ . ಎಂ . ಮುಜೀಬ್ ಅಹಮದ್ ಕೆ.ಎ.ಎಸ್ ( ಆಯ್ಕೆ ಶ್ರೇಣಿ) ಅಧಿಕಾರಿ ಇವರು ಸಲ್ಲಿಸಿರುವ ವಿವರಣೆಯನ್ನು ಮತ್ತು ಲಭ್ಯವಿರುವ 
ದಾಖಲೆಗಳ ಆಧಾರದ ಮೇಲೆ ಪರಿಶೀಲಿಸಿದಾಗ, ದೇವಾಲಯದ ಅಭಿವೃದ್ಧಿಗಾಗಿ ಕೈಗೊಂಡ ಕರ್ತವ್ಯಗಳಲ್ಲಿ ಸಣ್ಣ ಪುಟ್ಟ ಕೆಲವು ಲೋಪದೋಷಗಳಿದ್ದರೂ 
ಕೂಡ ಬಿಳಿಗಿರಿ ಶ್ರೀರಂಗನಾಥಸ್ವಾಮಿ ದೇವಸ್ಥಾನದ ಮೂಲ ವಿಗ್ರಹದ ಪುನರ್ ಪ್ರತಿಷ್ಟಾಪನೆ ಬಗ್ಗೆ ಆ ಸಮಯದಲ್ಲಿದ್ದ ಧರ್ಮದರ್ಶಿಗಳ ಸಮ್ಮುಖದಲ್ಲಿ 
ಹಾಗೂ ವಿಶೇಷ ಜಿಲ್ಲಾಧಿಕಾರಿಗಳು ಮತ್ತು ಮುಜರಾಯಿ ಆಯುಕ್ತರ ಸಮ್ಮುಖದಲ್ಲಿ ನಿರ್ಣಯ ತೆಗೆದುಕೊಂಡಿರುವುದರಿಂದ, ಈ ಉದ್ದೇಶಕ್ಕಾಗಿ ದೇವಸ್ಥಾನದ 
ನಿಧಿಯನ್ನು ಬಳಸಲಾಗಿಲ್ಲವೆಂದು ಮತ್ತು ಸಾರ್ವಜನಿಕರಿಂದ ಪಡೆದ ವಂತಿಕೆಯ ಹಣವನ್ನು ವೆಚ್ಚ ಮಾಡಿರುವುದು ಕಂಡು ಬರುತ್ತದೆ. ಅಲ್ಲದೇ ಆ 
ಸಮಯದಲ್ಲಿದ್ದ 11 ಧರ್ಮದರ್ಶಿಗಳ ಸಮಿತಿಯ ಪೈಕಿ 7 ಜನರು ಮೃತಪಟ್ಟಿರುತ್ತಾರೆ. ಈ ಧರ್ಮದರ್ಶಿಗಳ ಸಮಿತಿಯ ಪೈಕಿ ಕೆಲವು ಗಣ್ಯ 
ಧರ್ಮದರ್ಶಿಗಳು ಈಗಲೂ ಜೀವಂತವಾಗಿದ್ದು ಒಂದು ವೇಳೆ ಯಾವುದೇ ಅವ್ಯವಹಾರ ಆಗಿದ್ದಲ್ಲಿ ಇವರು ಇದರ ಬಗ್ಗೆ ಸಂಬಂಧಪಟ್ಟ ಹಿರಿಯ 
ಅಧಿಕಾರಿಗಳಿಗೆ ದೂರನ್ನು ಸಲ್ಲಿಸುವ ಸಾಧ್ಯತೆ ಇತ್ತು. ಆದರೆ ಈ ಬಗ್ಗೆ ಯಾವುದೇ ದೂರುಗಳು ದಾಖಲಾಗುವುದಿಲ್ಲ . ಮೇಲ್ಕಂಡಂತೆ ಈ ಪ್ರಕರಣದಲ್ಲಿ 
ಆಪಾದಿತರು ಸಲ್ಲಿಸಿರುವ ಸಮಜಾಯಿಷಿಯನ್ನು ಪರಿಶೀಲಿಸಿ ಅವರ ವಿರುದ್ದದ ಇಲಾಖಾ ವಿಚಾರಣೆಯನ್ನು ಮುಂದುವರೆಸುವ ಅಗತ್ಯತೆ ಇರುವುದಿಲ್ಲವೆಂದು 
ನಿರ್ಣಯಿಸಿ ಇವರನ್ನು ಆರೋಪಗಳಿಂದ ಮುಕ್ತರನ್ನಾಗಿಸಲು ಸರ್ಕಾರವು ತೀರ್ಮಾನಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 54 ಕೆವಿ 2008, ಬೆಂಗಳೂರು ದಿನಾಂಕ : 28ನೇ ಸೆಪ್ಟೆಂಬರ್ 2010 
ಪ್ರಸ್ತಾವನೆಯಲ್ಲಿ ವಿವರಿಸಲ್ಪಟ್ಟ ಕಾರಣಗಳಿಂದಾಗಿ ಸರ್ಕಾರವು ಶ್ರೀ ಎಚ್. ಎಂ . ಮುಜೀಬ್ ಅಹಮದ್, ಕೆ.ಎ .ಎಸ್ ( ಆಯ್ಕೆ ಶ್ರೇಣಿ) ರವರನ್ನು 
ದಿ: 15 - 10 - 2008 ರ ನೋಟೀಸಿನಲ್ಲಿ ಮಾಡಲಾದ ಆರೋಪಗಳಿಂದ ಆರೋಪಮುಕ್ತರನ್ನಾಗಿಸುತ್ತದೆ . 

ಈ ಇಲಾಖಾ ವಿಚಾರಣೆ ನಡೆಯದಿದ್ದಲ್ಲಿ ಅವರು ಯಾವ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುತ್ತಿದ್ದರೋ ಅವುಗಳನ್ನು ಪಡೆಯಲು 
ಅರ್ಹರಿರುತ್ತಾರೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಹಾಗೂ ಅವರ ಹೆಸರಿನಲ್ಲಿ , 

ಎಂ . ವಾಸುದೇವಮೂರ್ತಿ 
ಪಿ . ಆರ್‌. 2604 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಆಸುಇ (ಸೇವೆಗಳು - 2) 


೫೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ಪಿ .ರಂಗಸ್ವಾಮಿ , ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರ ವಿರುದ್ಧ ದಾಖಲಾದ “ ಅಕ್ರಮ ಆಸ್ತಿ ಹೊಂದಿರುವ 

ಪ್ರಕರಣದ ಅಭಿಯೋಜನಾ ಪರಿಷ್ಕತ ಆದೇಶ ಕುರಿತು. 
ಓದಲಾಗಿದೆ : 1) ಅಪರ ಪೊಲೀಸ್ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ 

ಸಂಖ್ಯೆ:ಲೋಕ್/ ಐಎನ್‌ವಿ ( ಜಿ ) / ಬಿಡಿ - 19 /ಸಿಆರ್ - 9 / 2006/ ಬಿಎಲ್‌ಆರ್ , ದಿನಾಂಕ: 04 - 05 - 2010 . 
2) ತನಿಖಾಧಿಕಾರಿಯವರ ಅಂತಿಮ ವರದಿ ದಿನಾಂಕ: 16 - 04 - 2010 . 

ತನಿಖಾ ದಾಖಲೆಗಳಾದ ಪ್ರಥಮ ವರ್ತಮಾನ ವರದಿ, ಶೋಧನಾ ಪಂಚನಾಮೆಗಳು , ಸಾಕ್ಷಿದಾರರ 
ಹೇಳಿಕೆಗಳು ಮತ್ತು ತನಿಖಾಧಿಕಾರಿಯ ಅಂತಿಮ ವರದಿಯ ಕಡತಗಳು . 
ಸರ್ಕಾರಿ ಆದೇಶ ಸಂಖ್ಯೆ : ಆಇ 13 ವಾತೆತ 2007 ದಿನಾಂಕ : 17 - 08 - 2010 
ಅಪರ ಪೊಲೀಸ್ ಮಹಾನಿರ್ದೇಶಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 

ಲೋಕ್/ ಐಎನ್‌ವಿ ( ಜಿ ) / ಬಿಡಿ- 19 /ಸಿಆರ್ - 9 / 2006 / ಬಿಎಲ್ ಆರ್ , ದಿನಾಂಕ: 04 - 09 - 2010. 
ಪ್ರಸ್ತಾವನೆ : 

ಶ್ರೀ ಪಿ .ರಂಗಸ್ವಾಮಿ, ವಾಣಿಜ್ಯ ತೆರಿಗೆ ಅಧಿಕಾರಿ, ಇವರ ವಿರುದ್ಧ ಗುನ್ನೆ ಸಂಖ್ಯೆ : 09 / 2006 ರಲ್ಲಿ ಆರಕ್ಷಕ ನಿರೀಕ್ಷಕರು, ಪೊಲೀಸ್ ವಿಭಾಗ , 
ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು, ಇಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯವರ 
ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, (ಪೋಲೀಸ್ ವಿಭಾಗ), ಕರ್ನಾಟಕ ಲೋಕಾಯುಕ್ತ , 
ಬೆಂಗಳೂರು, ಇವರು ತಮ್ಮ ಪತ್ರ ದಿನಾಂಕ: 04 - 05 - 2010 ರೊಡನೆ ಕಳುಹಿಸುತ್ತಾ, ಆಪಾದಿತ ಅಧಿಕಾರಿಯವರನ್ನು ಘನ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ 1988ರ ಕಲಂ 19(1)( ಬಿ) ರಡಿಯಲ್ಲಿ ಮಂಜೂರಾತಿಗಾಗಿ ಮೇಲೆ ಓದಲಾಗಿರುವ ಕ್ರಮ 
ಸಂಖ್ಯೆ: (1) ರ ಪತ್ರದಲ್ಲಿ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್ ಮಹಾ ನಿರ್ದೇಶಕರು, (ಪೋಲೀಸ್ ವಿಭಾಗ ), ಕರ್ನಾಟಕ ಲೋಕಾಯುಕ್ತ, 
ಬೆಂಗಳೂರು, ಇವರು ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ:(1) ರ ಪತ್ರದೊಡನೆ ಕಳುಹಿಸಿಕೊಟ್ಟ ಈ ಕೆಳಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 

1) ಪ್ರಥಮ ವರ್ತಮಾನ ವರದಿ ದಿನಾಂಕ: 08 - 06 - 2006 . 
1 ) ಶೋಧನಾ ಪಂಚನಾಮೆ 

(1) ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲ್ಲೂಕು ಸರ್ಜಾಪುರ ಬಾಗಲೂರು ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಪಿ. ರಂಗಸ್ವಾಮಿ , 

ವಾಣಿಜ್ಯ ತೆರಿಗೆ ಅಧಿಕಾರಿ , ಇವರ ವಾಸದ ಮನೆ ದಿನಾಂಕ: 09 - 06 - 2006. 
( 2) ಲಯನ್ಸ್ ಸ್ಟೋರಿಟೆಕ್ ಪ್ರೈ . ಲಿ. ಪಾರ್ಮ್‌ಹೌಸ್ ನಂ .88 , 89, ಎನ್. ಹೆಚ್.207, ಎಂ .ಸಿ. ಹಳ್ಳಿ, ಚಿಕ್ಕ ತಿರುಪತಿ ರಸ್ತೆ , 

ಸರ್ಜಾಪುರ ಅಂಚೆ, ಆನೇಕಲ್ ತಾಲ್ಲೂಕು, ಬೆಂಗಳೂರು ಜಿಲ್ಲೆ. ದಿನಾಂಕ: 09 - 06 - 2006 . 
(3) ಬೆಂಗಳೂರು ನಗರ ಜಿಲ್ಲೆ ಸರ್ಜಾಪುರ ಹೋಬಳಿ, ಎಂ .ಸಿ. ಹಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ಶ್ರೀ ಪಿ . ನಾಗರಾಜ್, 

ಶ್ರೀ ಪಿ . ವೆಂಕಟೇಶ್, ಶ್ರೀ ಪಾಪಣ್ಣರವರ ವಾಸದ ಮನೆ, ದಿನಾಂಕ: 09 - 06 - 2006. 
(4) ವಾಣಿಜ್ಯ ತೆರಿಗೆ ಕಾರ್ಯಾಲಯ , ಕೋರಮಂಗಲದಲ್ಲಿರುವ ಶ್ರೀ ಪಿ .ರಂಗಸ್ವಾಮಿಯವರು ಕರ್ತವ್ಯನಿರ್ವಹಿಸುತ್ತಿರುವ ಕಛೇರಿ 

ದಿನಾಂಕ: 09 - 06 - 2006, 
II) ತನಿಖಾಧಿಕಾರಿಯ ಅಂತಿಮ ವರದಿ ದಿನಾಂಕ: 16 - 04 - 2010 . 
IV ) ತನಿಖೆಯ ಅಂತಿಮ ವರದಿಯ ಭಾಗಗಳಾದ ಈ ಕೆಳಕಂಡ ಕಡತಗಳು: 
ಸಾಕ್ಷಿಗಳ ಹೇಳಿಕೆಗಳು: 
1) ಶ್ರೀಮತಿ ಕೆ.ನಾಗಮ್ಮ , ದ್ವಿ . ದ. ಸ., ಪರಿಶಿಷ್ಟ ವರ್ಗಗಳ ಕಲ್ಯಾಣ ನಿರ್ದೆಶನಾಲಯ , ಕೃಷಿ ಭವನ, ಬೆಂಗಳೂರು. 
2 ) ಶ್ರೀಮತಿ ಕೆ. ರತ್ನಮ್ಮ , ಬೆರಳಚ್ಚುಗಾರರು , ಸಮಾಜ ಕಲ್ಯಾಣ ಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು. 
3) ಶ್ರೀ ಎ . ನಾಗಯ್ಯ , ದ್ವಿ. ದ.ಸ., ಜಿಲ್ಲಾಧಿಕಾರಿಗಳ ಕಛೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು. 
4 ) ಶ್ರೀ ಬಿ . ನಾರಾಯಣಪ್ಪ, ಪ್ರ . ದ. ಸ., ಪೌರಾಡಳಿತ ನಿರ್ದೇಶನಾಲಯ , 2ನೇ ಮಹಡಿ, ವಿ . ವಿ .ಟವರ್‌, ಬೆಂಗಳೂರು. 
5 ) ಶ್ರೀ ಬಿ. ಎಂ . ಅರುಣ್, ದ್ವಿ . ದ. ಸ., ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ವಿ. ವಿ. ಟವರ್ , ಬೆಂಗಳೂರು. 
6) ಶ್ರೀಮತಿ ಎಂ .ಎನ್.ಸುಜಾತ, ದ್ವಿ. ದ. ಸ., ಪೌರಾಡಳಿತ ನಿರ್ದೇಶನಾಲಯ, 2ನೇ ಮಹಡಿ, ವಿ . ವಿ .ಟವರ್‌, ಬೆಂಗಳೂರು. 
7) ಶ್ರೀಮತಿ ಜಿ .ಜಯಲಕ್ಷಮ್ಮ , ದ್ವಿ . ದ. ಸ., ಜಿಲ್ಲಾ ಪಂಚಾಯತಿ, ಬೆಂಗಳೂರು ನಗರ ಜಿಲ್ಲೆ , ಕೃಷಿ ಭವನ, ಬೆಂಗಳೂರು. 

8) ಶ್ರೀ ಎಂ . ಆರ್‌.ಜಯಪ್ರಕಾಶ್ , ಪ್ರ. ದ . ಸ., ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ, ವಿ . ವಿ . ಟವರ್‌, ಬೆಂಗಳೂರು. 
ಪರಿಶೀಲನಾ ಅವಧಿ ದಿನಾಂಕ: 01 - 01 - 1982 ರಿಂದ 09 - 06 - 2006 ರಲ್ಲಿ ಆರೋಪಿತರು ಮತ್ತು ಅವರ ಕುಟುಂಬ ವರ್ಗದವರು ಗಳಿಸಿರುವ ಸ್ಥಿರಾಸ್ತಿಗಳು 

ವಿವರ 

ಮೊತ್ತ 

ಆಸ್ತಿಯು ಯಾರ ಹೆಸರಿನಲ್ಲಿದೆ 

ರೂ . ಗಳಲ್ಲಿ 
ನಿವೇಶನ ಸಂಖ್ಯೆ : 49 , ಖಾತಾ ಸಂಖ್ಯೆ:9 ವಿಸ್ತೀರ್ಣ | 40, 000 - 00 ಆರೋಪಿ ಶ್ರೀ ಪಿ.ರಂಗಸ್ವಾಮಿ 
40X40 ಚ. ದ, ಅಂಬಲಿಪುರ, ವರ್ತೂರು ಹೋಬಳಿ, 
ಸರ್ಜಾಪುರ, ಬೆಂಗಳೂರು ದಕ್ಷಿಣ 
ನಿವೇಶನ ಸಂಖ್ಯೆ : 6, ಖಾತಾ ಸಂಖ್ಯೆ:46 /50 /6 | 60, 000 - 00 ಆರೋಪಿ ಶ್ರೀ ಪಿ .ರಂಗಸ್ವಾಮಿ 
ವಿಸ್ತೀರ್ಣ 35X40 ಚ. ದ . ವೆಂಕಟಪುರ ಗ್ರಾಮ , 
ಬೆಂಗಳೂರು ದಕ್ಷಿಣ ತಾಲ್ಲೂಕು. 
ಸರ್ಜಾಪುರ ಹೋಬಳಿ, ಮಹಲ್ ಚೌಡದೇನಹಳ್ಳಿ 20,000 - 00 ಆರೋಪಿತರ ತಂದೆ 
ಗ್ರಾಮ ಖಾತಾ ಸಂಖ್ಯೆ :497/ 491 62X25 ಅಡಿ 

ಶ್ರೀ ಪಾಪಣ್ಣ 
ವಿಸ್ತೀರ್ಣದ ನಿವೇಶನ 
ಸರ್ಜಾಪುರ ಹೋಬಳಿ , ಬಜಾರ್ ಸ್ಟ್ರೀಟ್, ಜಂಜರು 1 , 85, 000 - 00 ಆರೋಪಿತರ ತಂದೆ 
ನಂ .93 ಮತ್ತು ಆಸ್ತಿಯ ನಂ .80 ರಲ್ಲಿ 49X38 ಅಡಿ 

ಶ್ರೀ ಪಾಪಣ್ಣ 
ವಿಸೀರ್ಣದ ನಿವೇಶನ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೧೫ 


5 , 000 - 00 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 


2 , 000 - 00 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 


5 , 000 - 00 


9 ,000 - 00 


5 ,000 - 00 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 


3 , 000 - 00 


8, 000 - 00 


2 ,000 - 00 


4 , 000 - 00 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 


30, 000 - 00 


1 ,00 ,000 - 00 


ಎಂ . ಸಿ . ಹಳ್ಳಿ ಗ್ರಾಮದ ನಿವೇಶನ ಖಾತಾ ಸಂಖ್ಯೆ: 58 

ವಿಸ್ತೀರ್ಣ 60X30 ಅಡಿ ವಿಸ್ತೀರ್ಣ. 
ಜಮೀನುಗಳು : 

ಸರ್ಜಾಪುರ ಹೋಬಳಿ , ಮಹಲ್ ಚೌಡದೇವನಹಳ್ಳಿ 
ಗ್ರಾಮದ ಸರ್ವೆ ನಂ .124 /2 ರಲ್ಲಿ 25 ಗುಂಟೆ 
ಜಮೀನು 
ಸರ್ಜಾಪುರ ಹೋಬಳಿ, ತಿಂಡ್ಡು ಗ್ರಾಮದ ಸರ್ವೆ 
ನಂ .152 ರಲ್ಲಿ 2 ಎಕರೆ ಜಮೀನು 
ಸರ್ಜಾಪುರ ಹೋಬಳಿ, ತಿಂಡ್ಲು ಗ್ರಾಮದ ಸರ್ವೆ 
ನಂ .152 ರಲ್ಲಿ 2 ಎಕರೆ 25 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ, ತಿಂಡ್ಲು ಗ್ರಾಮದ ಸರ್ವೆ 
ನಂ .1540 ರಲ್ಲಿ 2 ಎಕರೆ 1 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ, ಎಂ . ಸಿ . ಹಳ್ಳಿ ಗ್ರಾಮದ ಸರ್ವೆ 
ನಂ .127/1 ರಲ್ಲಿ 34 1/ 2 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ, ತಿಂಡ್ಲು ಗ್ರಾಮದ ಸರ್ವೆ 
ನಂ .154/2 ರಲ್ಲಿ 26 ಗುಂಟೆ, 154 /3 ರಲ್ಲಿ 18 ಗುಂಟೆ 
ಮತ್ತು 154 / 05 ರಲ್ಲಿ 20 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ, ತಿಂಡ್ಲು ಗ್ರಾಮದ ಸರ್ವೆ 
ನಂ .154/4 ರಲ್ಲಿ 18 ಗುಂಟೆ ಜಮೀನು 
ವತ್ತೂರು ಹೋಬಳಿ ದೊಡ್ಡತಿಮ್ಮಸಂದ್ರ ಗ್ರಾಮದ 
| ಸರ್ವೆ ನಂ .69 /3 ರಲ್ಲಿ 2 ಎಕರೆ 5 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ, ಮಗಳೂರು ಗ್ರಾಮದ ಸರ್ವೆ 
ನಂ .1611 ರಲ್ಲಿ 2 ಎಕರೆ 24 ಗುಂಟೆ ಜಮೀನು 
ಸದರಿ ಜಮೀನನ್ನು ದಿ : 24 - 08- 1995 ರಂದು 
ಶ್ರೀಮತಿ ಅಶ್ವಿನಿ, ಆನೇಕಲ್ ತಾಲ್ಲೂಕು ಇವರಿಗೆ ರೂ . 
1, 85 ,000 / - ಕ್ಕೆ ಮಾರಾಟ ಮಾಡಿರುತ್ತಾರೆ. 
ಸರ್ಜಾಪುರ ಹೋಬಳಿ , ತಿಂಡ್ಲು ಗ್ರಾಮದ ಸರ್ವೆ | 
ನಂ .164 ರಲ್ಲಿ 2 ಎಕರೆ ಜಮೀನು 
ಸರ್ಜಾಪುರ ಹೋಬಳಿ, ಮಹಲ್ ಚೌಡದೇನಹಳ್ಳಿ 
ಗ್ರಾಮದ ಸರ್ವೆ ನಂ .88 ರಲ್ಲಿ 1 ಎಕರೆ 13 ಗುಂಟೆ 
ಜಮೀನು 
ಸರ್ಜಾಪುರ ಹೋಬಳಿ, ತಿಂಡ್ಲು ಗ್ರಾಮದ ಸರ್ವೆ 
ನಂ .158 ರಲ್ಲಿ 1 ಎಕರೆ ಜಮೀನು 
ಸರ್ಜಾಪುರ ಹೋಬಳಿ , ಎಂ . ಸಿ. ಹಳ್ಳಿ ಗ್ರಾಮದ ಸರ್ವೆ 

ನಂ .88 ರಲ್ಲಿ 2 ಎಕರೆ 4 ಗುಂಟೆ ಜಮೀನು 
14 , ಸರ್ಜಾಪುರ ಹೋಬಳಿ , ಬಿಳೇಕಲ್ಲು ಗ್ರಾಮದ ಸರ್ವೆ 

ನಂ . 66 ರಲ್ಲಿ 11 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ, ಎಂ . ಸಿ. ಹಳ್ಳಿ ಗ್ರಾಮದ ಸರ್ವೆ 
ನಂ . 89 ರಲ್ಲಿ 2 ಎಕರೆ 32 ಗುಂಟೆ ಜಮೀನು 
ಸರ್ಜಾಪುರ ಹೋಬಳಿ , ಸರ್ಜಾಪುರ ಗ್ರಾಮದ 
ಸರ್ವೆ ನಂ .13/ ಎ ರಲ್ಲಿ ಮತ್ತು 13 /2ಬಿ, 140 ಒಟ್ಟು 

21.8 ಗುಂಟೆ ಜಮೀನು 
17 . ಸರ್ಜಾಪುರ ಹೋಬಳಿ, ದೊಡ್ಡ ತಿಮ್ಮಸಂದ್ರ ಗ್ರಾಮದ 

ಸರ್ವೆ ನಂ .126 / 2 ರಲ್ಲಿ 28 ಗುಂಟೆ ಜಮೀನು 
ಮನೆಗಳು : 

ತಾವರೆ ಕೆರೆ ಗ್ರಾಮ ನಿವೇಶನ ಸಂಖ್ಯೆ :12 ಖಾತಾ 
ನಂ .9 ರಲ್ಲಿ ( 40X70 ವಿಸ್ತೀರ್ಣ) ಖರೀದಿಸಿರುವ 
ಮನೆ 
ಸದರಿ ಮನೆಯನ್ನು ದಿ : 29 - 07 - 2004 ರಂದು 
ಶ್ರೀಮತಿ ಉಮಾದೇವಿ ಇವರಿಗೆ ರೂ .10, 16 ,300 / - ಕ್ಕೆ 
ಮಾರಾಟ ಮಾಡಿರುತ್ತಾರೆ. 
ಬಾಗಲೂರು ರಸ್ತೆ, ಸರ್ಜಾಪುರ, ಬೆಂಗಳೂರು | 
ಗ್ರಾಮದ ಸರ್ವೆ ನಂ .13/2ಎ , 13/2ಬಿ, 14 /1 ಮತ್ತು 
21 /8 ರಲ್ಲಿರುವ ಮನೆ 
ಮಹಲ್ ಚೌಡದೇವನಹಳ್ಳಿ, ಸರ್ಜಾಪುರದ ಮನೆ | 
ನವೀಕರಣ 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 


1 ,50 , 000 - 00 


1 ,05,000 - 00 


2 ,10 ,000 - 00 


2 , 00 ,000 - 00 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 
ಆರೋಪಿತರ ಮಗ 
ಶ್ರೀ ಸಿ . ಆರ್‌. ಮನೋಹರ್ 
ಆರೋಪಿತರ ಮಗ 
ಶ್ರೀ ಸಿ . ಆರ್ . ಮನೋಹರ್ 
ಆರೋಪಿತರ ಮಗ 
ಶ್ರೀ ಸಿ . ಆರ್. ಮನೋಹರ್ 


2 , 10, 000 - 00 


1 ,34 ,500 - 00 


67,500 - 00 


ಆರೋಪಿತರ ಮಗ 
ಶ್ರೀ ಸಿ . ಆರ್. ಮನೋಹರ್ 


1 ,92 ,000 - 00 


ಆರೋಪಿತರ ತಂದೆ 
ಶ್ರೀ ಪಾಪಣ್ಣ 


35 , 75 ,000 - 00 


| 


ಆರೋಪಿ ಶ್ರೀ ಪಿ . ರಂಗಸ್ವಾಮಿ 


1 ,37, 000 - 00 


| ಆರೋಪಿ ಶ್ರೀ ಪಿ . ರಂಗಸ್ವಾಮಿ 


೫೧೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


1. 


3 , 


4 , 


ಸಂಸ್ಥೆ 


ಎಂ . ಸಿ . ಹಳ್ಳಿ, ಸರ್ವೆ ನಂ . 89 ರಲ್ಲಿ ನಿರ್ಮಿಸಿರುವ 1 , 83 , 000 - 00 ಆರೋಪಿ ಶ್ರೀ ಪಿ. ರಂಗಸ್ವಾಮಿ 
ಪಾರ್ಮಹೌಸ್ 
ಎಂ . ಸಿ. ಹಳ್ಳಿ , ಸರ್ವೆ ನಂ .88, 89 ರಲ್ಲಿ ನಿರ್ಮಿಸಿರುವ | 1 ,40,000 - 00 ಆರೋಪಿ ಶ್ರೀ ಪಿ . ರಂಗಸ್ವಾಮಿ 

ನೀರು ಸಂಗ್ರಹಣಾ ಟ್ಯಾಂಕ್‌ಗಳ ನಿರ್ಮಾಣ. 
ಬ್ಯಾಂಕ್ ಖಾತೆಗಳು: 
ಆಂಧ್ರ ಬ್ಯಾಂಕ್, ಬೆಂಗಳೂರು ಶಾಖೆ, 

56 ,993 - 00 ಆರೋಪಿ ಶ್ರೀ ಪಿ . ರಂಗಸ್ವಾಮಿ 
ಎಸ್. ಬಿ . ಖಾತೆ ಸಂಖ್ಯೆ: 002401100112321 
ಐ.ಎನ್. ಜಿ. ವೈಶ್ಯ ಬ್ಯಾಂಕ್ , ಬೆಂಗಳೂರು 

1 , 903 - 00 ಆರೋಪಿತರ ಮಗ 
ಎಸ್. ಬಿ . ಖಾತೆ ಸಂಖ್ಯೆ : 160010056198 

ಶ್ರೀ ಸಿ . ಆರ್‌. ಮನೋಹರ್ 
ಐ . ಸಿ. ಐ .ಸಿ . ಐ ಬ್ಯಾಂಕ್ , ಕೋರಮಂಗಲ, 

3 , 80 ,387 - 00 ಆರೋಪಿತರ ಮಗ 
ಬೆಂಗಳೂರು ಸಿ . ಎ . ಅಕೌಂಟ್ 

ಶ್ರೀ ಸಿ . ಆರ್ . ಮನೋಹರ್ 
ನಂ .004705004474 
ಐ. ಸಿ . ಐ . ಸಿ. ಐ ಬ್ಯಾಂಕ್ , ಕೋರಮಂಗಲ, 

2 ,03,472 - 00 ಆರೋಪಿತರ ಮಗ. 
ಬೆಂಗಳೂರು ಸಿ . ಎ . ಅಕೌಂಟ್ ನಂ . 004705002557 

ಶ್ರೀ ಸಿ. ಆರ್. ಮನೋಹರ್ 
ವ್ಯಾಪಾರಿ ಸಂಸ್ಥೆಗಳು : 
1. ಸರ್ಜಾಪುರ, ಬೆಂಗಳೂರು, ಸರ್ವೆ ನಂ .88 ಮತ್ತು | 1 ,14, 66 , 000 - 00 ಆರೋಪಿತರ ತಂದೆ ಶ್ರೀ ಪಾಪಣ್ಣ, 

89 ರಲ್ಲಿ ಪ್ರಾರಂಭಿಸಿರುವ ಮೆ :ಲಯನ್ಸ್ ಕ್ಲೋರಾ-1 | ಬಂಡವಾಳ ಆರೋಪಿತರ ಮಕ್ಕಳಾದ 
ಸಂಸ್ಥೆ 

ಶ್ರೀ ಸಿ . ಆರ್ . ಮನೋಹರ್, 
ಶ್ರೀಮತಿ ಸಿ.ಆರ್. ಶೈಲಾ ಮತ್ತು 

ಶ್ರೀ ಸಿ . ಆರ್‌.ಗೋಪಿ 
ಸರ್ಜಾಪುರ, ಬೆಂಗಳೂರು, ಸರ್ವೆ ನಂ .88 ಮತ್ತು 22 ,58, 000 - 00 ಆರೋಪಿತರ ತಂದೆ ಶ್ರೀ ಪಾಪಣ್ಣ, 
89 ರಲ್ಲಿ ಪ್ರಾರಂಭಿಸಿರುವ ಮೆ :ಲಯನ್ಸ್ ಕ್ಲೋರಾ- 2 ಬಂಡವಾಳ ಆರೋಪಿತರ ಮಕ್ಕಳಾದ 

ಶ್ರೀ ಸಿ . ಆರ್. ಮನೋಹರ್ , 
ಶ್ರೀಮತಿ ಸಿ. ಆರ್.ಶೈಲಾ ಮತ್ತು 

ಶ್ರೀ ಸಿ . ಆರ್‌.ಗೋಪಿ 
ಸರ್ಜಾಪುರ, ಬೆಂಗಳೂರು, ಸರ್ವೆ ನಂ .89 ಮತ್ತು 1 ,28,26, 000 - 00 ಆರೋಪಿತರ ಮಗ. 
152 ರಲ್ಲಿ ಪ್ರಾರಂಭಿಸಿರುವ ಮೆ : ಬಾಲಾಜಿ ಪ್ಲೋರಾ ಬಂಡವಾಳ ಶ್ರೀ ಸಿ . ಆರ್‌.ಗೋಪಿ, 
ಸಂಸ್ಥೆ 

ಶ್ರೀ ನಾಗರಾಜ್ 
ಆರೋಪಿತರು ಮತ್ತು ಅವರ ಕುಟುಂಬದ ಹೆಸರಿನಲ್ಲಿರುವ ವಾಹನಗಳು: 
ಮೇ :ಲಯನ್ಸ್ ಕ್ಲೋರಾ ಸಂಸ್ಥೆ ಹೆಸರಿನಲ್ಲಿ 

11 ,16 , 698 - 00 ಮೆ : ಲಯನ್ಸ್ ಕ್ಲೋರಾ 
ಖರೀದಿಸಿರುವ ಸ್ಕೋಡಾ ರೈಡರ್ ಕಾರು ನಂ .ಕೆಎ - 53 

ಸಂಸ್ಥೆ ಹೆಸರಿನಲ್ಲಿ 
ಎಂ - 2367 
ಮೆ :ಲಯನ್ಸ್ ಕ್ಲೋರಾ ಸಂಸ್ಥೆ ಹೆಸರಿನಲ್ಲಿ 7 ,10 , 415 - 00 ಮೆ :ಲಯನ್ಸ್ ಕ್ಲೋರಾ 
ಖರೀದಿಸಿರುವ ಹೊಂಡೈ ಅಕ್ಷೆಂಟ್ ಕಾರು ನಂ .ಕೆಎ - 05 

ಸಂಸ್ಥೆ ಹೆಸರಿನಲ್ಲಿ 
ಎಂಇ - 2367 
ಮೆ :ಲಯನ್ಸ್‌ ಎಸ್ಟೇಟ್ ಸಂಸ್ಥೆ ಹೆಸರಿನಲ್ಲಿ 7 ,58,067 - 00 | ಮೆ :ಲಯನ್ಸ್‌ ಎಸ್ಟೇಟ್ ಸಂಸ್ಥೆ 

| 
ಖರೀದಿಸಿರುವ ಮಹೇಂದ್ರ ಸ್ವಾರ್‌ಪಿಯೋ ವಾಹನ 
ಸಂಖ್ಯೆ: ಕೆಎ01 ಎಂಆರ್ - 2367 | 
ಹುಂಡೈ ಗೆ ಕಾರು ನಂ : ಕೆಎ - 51 ಎಂ - 1168 

4 ,52 ,009 - 00 ಆರೋಪಿತರ ಮಗ 

ಶ್ರೀ ಸಿ. ಆರ್. ಮನೋಹರ್ 
ಮಾರುತಿ ಓಮ್ನ ವ್ಯಾನ್ ನಂ : ಕೆಎ01 ಎಂಬಿ - 2747 2 ,50,497 - 00 ಮೆ :ಲಯನ್ಸ್ ಕ್ಲೋರಾ 
ಮೆ :ಲಯನ್ಸ್ ಕ್ಲೋರಾ ಸಂಸ್ಥೆ 

ಸಂಸ್ಥೆ 
ಟೊಯೊಟಾ ಕ್ವಾಲಿಸ್ ವಾಹನ ನಂ .ಕೆಎ08 ಎಂ - | 3 ,40 ,000 - 00 | ಆರೋಪಿತರ ಮಗ 
5565 

ಶ್ರೀ ಸಿ. ಆರ್. ಮನೋಹರ್ 
ಶೋಧನಾ ಪಂಚನಾಮೆಯಲ್ಲಿ ಕಂಡುಬಂದ ನಗದು 2 , 26,300 - 00 
ಹಣ 
ಆಪಾದಿತರ ಮನೆ ಶೋಧನಾ ಪಂಚನಾಮೆಯಲ್ಲಿ | 1,25 ,000 - 00 
ಕಂಡುಬಂದ ಚಿನ್ನಾಭರಣಗಳು ಒಟ್ಟು 617 ಗ್ರಾಂ 
ಶೋಧನಾ ಪಂಚನಾಮೆಯಲ್ಲಿ ಕಂಡುಬಂದ | 4 , 68,120 - 00 
ಗೃಹೋಪಯೋಗಿ ವಸ್ತುಗಳ ಮೌಲ್ಯ ಒಟ್ಟು 
ಆರೋಪಿತ ಅಧಿಕಾರಿಯಾದ ಶ್ರೀ ಪಿ.ರಂಗಸ್ವಾಮಿ ಮತ್ತು ಅವರ ಕುಟುಂಬದ ಹೆಸರಿನಲ್ಲಿರುವ 

ಆದಾಯದ ವಿವರಗಳು : 
ಶ್ರೀ ಪಿ. ರಂಗಸ್ವಾಮಿ , ವಾಣಿಜ್ಯ ತೆರಿಗೆ ಅಧಿಕಾರಿಯವರು 16,93, 122- 00 ಆರೋಪಿತ ಅಧಿಕಾರಿ 
ಪರಿಶೀಲನಾ ಅವಧಿಯಲ್ಲಿ ಪಡೆದಿರುವ ನಿವ್ವಳ 

ಶ್ರೀ ಪಿ .ರಂಗಸ್ವಾಮಿ 
ವೇತನದ ಆದಾಯ ದಿನಾಂಕ: 12 -10 - 1981 ರಿಂದ 
31 - 05 - 2006 ರವರೆಗೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೧೭ 


68, 000 - 00 


ಜಿ. ಪಿ. ಎಫ್ . ಖಾತೆ ಸಂಖ್ಯೆ : 3694 ರಿಂದ ಪಡೆದಿರುವ 
ಮುಂಗಡ 


ಆರೋಪಿತ ಅಧಿಕಾರಿ 
ಶ್ರೀ ಪಿ. ರಂಗಸ್ವಾಮಿ 


2 ,60,000 - 00 


8 ,994 - 00 


ಜಿ . ಪಿ.ಎಫ್ . ಖಾತೆ ಸಂಖ್ಯೆ : 3694 ರಿಂದ ಪಡೆದಿರುವ 
ಭಾಗಶಃ ಹಿಂಪಡೆತ 
ಎಲ್. ಐ . ಸಿ . ಪಾಲಿಸಿ ಸಂಖ್ಯೆ 610338900 ನ್ನು 
ಸರೆಂಡರ್‌ ಮಾಡಿರುವುದರಿಂದ ಬಂದಿರುವ ಆದಾಯ | 
ಮನೆ ನಂ .80 / 93, ಬಜಾರ್ ಸ್ಟ್ರೀಟ್, ಸರ್ಜಾಪುರ, 
ಬೆಂಗಳೂರು. ಇವರ ಬಾಡಿಗೆಯಿಂದ ಬಂದ ಆದಾಯ 


ಆರೋಪಿತ ಅಧಿಕಾರಿ 
ಶ್ರೀ ಪಿ .ರಂಗಸ್ವಾಮಿ 
ಆರೋಪಿತ ಅಧಿಕಾರಿ 
ಶ್ರೀ ಪಿ .ರಂಗಸ್ವಾಮಿ 
ಆರೋಪಿತ ಅಧಿಕಾರಿಯವರ ತಂದೆ 
ಶ್ರೀ ಪಾಪಣ್ಣನವರ ಹೆಸರಿನಲ್ಲಿ 


1 ,92, 800 - 00 


ಆರೋಪಿತರು ಬೇನಾಮಿಯಾಗಿ ಹಾಗೂ ತನ್ನ 1 ,04,107 - 00 
ಕುಟುಂಬದ ಸದಸ್ಯರುಗಳು ಜಮೀನುಗಳಿಂದ 
ಗಳಿಸಿರುವ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳ 

ಒಟ್ಟು ಆದಾಯ 
ಶ್ರೀ ಪಿ. ರಂಗಸ್ವಾಮಿ , ವಾಣಿಜ್ಯ ತೆರಿಗೆ ಅಧಿಕಾರಿ, ಮೊಬೈಲ್‌ ಚೆಕ್‌ಪೋಸ್ಟ್, ಕೋರಮಂಗಲ , ಬೆಂಗಳೂರುರವರು ತಮ್ಮ ಎಲ್ಲಾ ಮೂಲಗಳ 
ಆದಾಯಕ್ಕಿಂತ ಹೆಚ್ಚಿನ ಪ್ರಮಾಣದ ಆಸ್ತಿಯನ್ನು ಹೊಂದಿರುವರೆಂದು ತಿಳಿದುಬಂದ ವಿಶ್ವಾಸಾರ್ಹ ಮಾಹಿತಿಯನ್ವಯ ಸದರಿ ಆಪಾದಿತರ ವಿರುದ್ಧ ಪೊಲೀಸ್ 
ನಿರೀಕ್ಷಕರು , ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆರವರು ದಿನಾಂಕ: 08 - 06 - 2006 ರಂದು ಅಧಿಕೃತ ತನಿಖಾಧಿಕಾರದ 
ಆದೇಶವನ್ನು ಪಡೆದು ಭ್ರಷ್ಟಚಾರ ಪ್ರತಿಬಂಧ ಕಾಯ್ದೆ 1988ರ ಕಲಂ 13 (1)( ಇ ) ಜೊತೆಯಲ್ಲಿ ಓದಲಾದ 13( 2 ) ರಡಿಯಲ್ಲಿ ಮೊಕದ್ದಮೆ ಸಂಖ್ಯೆ: 9 /2006 
ರಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತಾರೆ. 

ಜಿಲ್ಲಾ ವಿಶೇಷ ಮತ್ತು ಸತ್ರ ನ್ಯಾಯಾಲಯ , ಬೆಂಗಳೂರು ಗ್ರಾಮಾಂತರ ಜಿಲ್ಲೆರವರಿಂದ ದಿನಾಂಕ: 08 - 06 - 2006 ರಂದು ಶೋಧನಾ 
ಆದೇಶವನ್ನು ಪಡೆದು ಸದರಿ ಆರೋಪಿತ ಸರ್ಕಾರಿ ಅಧಿಕಾರಿಗೆ ಸೇರಿದ ಆರೋಪಿತರ ನಿವಾಸದ ಮೇಲೆ ಮತ್ತು ಕಛೇರಿಯ ಮೇಲೆ ದಿನಾಂಕ : 
09 - 06 - 2006 ರಂದು ದಾಳಿ ಮಾಡಿ ಶೋಧಿಸಿದಾಗ, ಕಂಡುಬಂದ ಚರ ಮತ್ತು ಸ್ಥಿರಾಸ್ತಿ , ಗೃಹೋಪಯೋಗಿಉಪಕರಣಗಳು, ಚಿನ್ನ ಮತ್ತು ಬೆಳ್ಳಿ, ಬ್ಯಾಂಕ್ 
ಡೆಪಾಸಿಟ್‌ಗಳು ಮತ್ತು ನಗದು ಹಣ, ಎಲೆಕ್ಟ್ರಾನಿಕ್ ವಸ್ತುಗಳು, ವಾಹನಗಳು , ಜೀವವಿಮೆ ಪಾಲಿಸಿಗಳು ಮತ್ತು ಖಾಲಿ ನಿವೇಶನಗಳು ಹಾಗೂ ಜಮೀನುಗಳು 
ಇವುಗಳನ್ನೊಳಗೊಂಡ ಆಸ್ತಿಗಳು ಮತ್ತು ಇವುಗಳಿಗೆ ಸಂಬಂಧಿಸಿದ ದಾಖಲಾತಿಗಳು ಸೇರಿದಂತೆ ಒಂದು ವಿವರವಾದ ಪಂಚನಾಮೆಯನ್ನು ಲೋಕಾಯುಕ್ತ 
ಪೊಲೀಸರು ಮಾಡಿರುತ್ತಾರೆ. 

ತನಿಖೆಯ ಉದ್ದೇಶಕ್ಕಾಗಿ ಪರಿಶೀಲನಾ ಅವಧಿಯನ್ನು 01 - 01 - 1982 ರಿಂದ ದಿನಾಂಕ: 09 - 06 - 2006 ರವರೆಗೆ ನಿಗದಿಪಡಿಸಲಾಗಿದೆ. 
ತನಿಖೆಯು ಪೂರ್ಣಗೊಂಡ ನಂತರ ಆಪಾದಿತರ ಮತ್ತು ಅವರ ಕುಟುಂಬ ವರ್ಗದವರ ವಶದಲ್ಲಿದ್ದ ಒಟ್ಟು ಆಸ್ತಿ, ಖರ್ಚು ಮತ್ತು ಆದಾಯಗಳ ಒಟ್ಟು 
ಮೊತ್ತವು ಈ ಕೆಳಕಂಡಂತೆ ಇರುತ್ತದೆ. 
ಕ್ರಮ ಸಂಖ್ಯೆ ವಿವರಗಳು 

ಮೌಲ್ಯ 
ಆಪಾದಿತರು ಪರಿಶೀಲನಾ ಅವಧಿಯಲ್ಲಿ ಹೊಂದಿರುವ ಆಸ್ತಿಗಳ ಒಟ್ಟು ಮೊತ್ತ | 3 ,74, 85 ,956 - 00 
2) ಆಪಾದಿತರು ಪರಿಶೀಲನಾ ಅವಧಿಯಲ್ಲಿ ಮಾಡಿರುವ ಖರ್ಚುಗಳ ಒಟ್ಟು 98,11,707 - 00 

ಮೊತ 
3) ಆಪಾದಿತರು ಪರಿಶೀಲನಾ ಅವಧಿಯಲ್ಲಿ ಹೊಂದಿರುವ ಆಸ್ತಿ ಮತ್ತು 4 ,72 ,97 ,663 - 00 

ಖರ್ಚುಗಳು ಒಟ್ಟು ಮೊತ್ತ 

ಆಪಾದಿತರು ಪರಿಶೀಲನಾ ಅವಧಿಯಲ್ಲಿ ಗಳಿಸಿರುವ ಆದಾಯದ ಒಟ್ಟು ಮೊತ್ತ 1 ,99,92123 - 00 
_ 5) ಆಪಾದಿತ ಅಧಿಕಾರಿಯು ತಮ್ಮ ಗೊತ್ತಾದ ಆದಾಯಕ್ಕಿಂತಲೂ | 2 ,73 ,05,540 - 00 

| ಹೆಚ್ಚುವರಿಯಾಗಿ ಹೊಂದಿರುವ ಆಸ್ತಿಗಳ ಒಟ್ಟು ಮೌಲ್ಯ, 
6) | ಅಸಮತೋಲನ ಪ್ರಮಾಣದ ಆಸ್ತಿಗಳ ಶೇಕಡವಾರು | 

136 .58 % 
ಮೇಲ್ಕಂಡ ವಿವರಗಳಿಂದ ಆಪಾದಿತ ಸರ್ಕಾರಿ ಅಧಿಕಾರಿಯಾದ ಶ್ರೀ ಪಿ .ರಂಗಸ್ವಾಮಿ , ವಾಣಿಜ್ಯ ತೆರಿಗೆ ಅಧಿಕಾರಿ , ಮೊಬೈಲ್ ಚೆಕ್ ಪೋಸ್ಟ್, 
ಕೋರಮಂಗಲ , ಬೆಂಗಳೂರುರವರು ತಮ್ಮ ಎಲ್ಲಾ ಮೂಲ ಆದಾಯಕ್ಕಿಂತ ರೂ . 2,73,05,540 - 00 ಅಂದರೆ ಶೇಕಡ 136.58 % ರಷ್ಟು ಅಧಿಕ ಪ್ರಮಾಣದ 
ಆಸ್ತಿಯನ್ನು ಹೊಂದಿರುವರೆಂಬುದು ತನಿಖೆಯಿಂದ ಕಂಡುಬಂದಿದ್ದು, ಆಪಾದಿತರು ಭ್ರಷ್ಟಾಚಾರ ಪ್ರತಿಬಂದ ಕಾಯ್ದೆ 1988ರ ಕಲಂ 13(1) ( ಇ) ಸಹವಾಚನ 
13 (2 ) ರಡಿಯಲ್ಲಿ ಅಪರಾಧ ಎಸಗಿರುವುದು ಸ್ಪಷ್ಟವಾಗಿ ಗೋಚರವಾಗುತ್ತದೆ. ಆದಕಾರಣ, ಆಪಾದಿತರನ್ನು ಭ್ರಷ್ಟಾಚಾರ ಪ್ರತಿಬಂದ ಕಾಯ್ದೆ 1988ರ ಕಲಂ 
13 (1)( ಇ) ಸಹವಾಚನ 13(2) ರಡಿಯಲ್ಲಿ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಅಭಿಯೋಗಗೊಳಿಸಲು ಸಾಕ್ಷಿ ಪುರಾವೆಗಳು ಲಭ್ಯವಿರುತ್ತದೆಂದು 
ಲೋಕಾಯುಕ್ತ ಪೊಲೀಸರು ತಿಳಿಸಿರುತ್ತಾರೆ. 

- ಆದ್ದರಿಂದ ಭ್ರಷ್ಟಾಚಾರ ಪ್ರತಿಬಂದ ಕಾಯ್ದೆ 1988ರ ಕಲಂ 19 (1)( ಬಿ) ರನ್ವಯ ಆಪಾದಿತ ಅಧಿಕಾರಿಯಾದ ಶ್ರೀ ಪಿ .ರಂಗಸ್ವಾಮಿ , ವಾಣಿಜ್ಯ ತೆರಿಗೆ 
ಅಧಿಕಾರಿ, ಮೊಬೈಲ್‌ ಚೆಕ್‌ಪೋಸ್ಟ್, ಕೋರಮಂಗಲ, ಬೆಂಗಳೂರುರವರನ್ನು ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿಯನ್ನು 
ನೀಡುವಂತೆ ಅಪರ ಪೊಲೀಸ್ ಮಹಾನಿರ್ದೇಶಕರು ಕೋರಿದ್ದರು. ಅದರಂತೆ ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ : ( 4) ರ ಆದೇಶವನ್ನು 
ಹೊರಡಿಸಲಾಗಿತ್ತು . 

ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ : (5) ರ ಅಪರ ಪೊಲೀಸ್ ಮಹಾನಿರ್ದೇಶಕರ ಪತ್ರ ದಿನಾಂಕ: 04 - 09 - 2010 ರಲ್ಲಿ ಸರ್ಕಾರಿ ಆದೇಶ 
ಸಂಖ್ಯೆ : ಆಇ 13 ವಾತೆತ 2007 ದಿನಾಂಕ: 17 - 08 - 2010 ರಲ್ಲಿ ಕೆಲವೊಂದು ನ್ಯೂನತೆಗಳು ಕಂಡುಬಂದಿದ್ದು, ಅದನ್ನು ಸರಿಪಡಿಸಿ ಪರಿಷ್ಕೃತ 
ಅಭಿಯೋಜನಾ ಮಂಜೂರಾತಿ ಆದೇಶವನ್ನು ನೀಡುವಂತೆ ಕೋರಿರುತ್ತಾರೆ . 

ಆರೋಪಿತ ಅಧಿಕಾರಿಯು ತನ್ನ ಸರ್ಕಾರಿ ಸೇವಾವಧಿಯಲ್ಲಿ ಅಕ್ರಮ ಮಾರ್ಗಗಳನ್ನು ಅನುಸರಿಸಿ ತನ್ನ ಬಲ್ಲ ಮೂಲಗಳ ಆದಾಯಕ್ಕಿಂತ 
ರೂ .2, 73, 05 ,540 /- ರಷ್ಟು ಅಸಮತೋಲನ ಪ್ರಮಾಣದ ಆಸ್ತಿಗಳನ್ನು ಹೊಂದಿರುವುದು ದೃಢಪಟ್ಟಿದ್ದು, ಇದರಿಂದ ಆಪಾದಿತರು ಭ್ರಷ್ಟಾಚಾರ ಪ್ರತಿಬಂಧ 


೫೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಕಾಯ್ದೆ 1988ರ ಕಲಂ 13 (1)( ಇ) ಪ್ರಕಾರ ಅಪರಾಧ ಎಸಗಿರುವುದು ಮೇಲ್ನೋಟಕ್ಕೆ ದೃಢಪಟ್ಟಿರುತ್ತದೆ. ಆರೋಪಿತರನ್ನು ಸಕ್ಷಮ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೊಳಿಸಲು ವಿಪುಲವಾದ ಸಾಕ್ಷಾಧಾರಗಳಿರುತ್ತದೆ. ಅಪರ ಪೊಲೀಸ್ ಮಹಾ ನಿರ್ದೇಶಕರ ಪತ್ರ ದಿನಾಂಕ: 04 - 09 - 2010ನ್ನು 
ಕೂಲಂಕುಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಪರಿಷ್ಕೃತ ಆದೇಶವನ್ನು ಹೊರಡಿಸಿದೆ. 

* ಸರ್ಕಾರಿ ಆದೇಶ ಸಂಖ್ಯೆ : ಆಇ 13 ವಾತೆತ 2006 ಬೆಂಗಳೂರು, ದಿನಾಂಕ : 04 -10 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ 1988ರ 19 (1)( ಬಿ ) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ, ಸರ್ಕಾರವು ಆಪಾದಿತ ಅಧಿಕಾರಿಯಾದ ಶ್ರೀ ಪಿ. ರಂಗಸ್ವಾಮಿ , ವಾಣಿಜ್ಯ ತೆರಿಗೆ ಅಧಿಕಾರಿ , ವಾಣಿಜ್ಯ ತೆರಿಗೆ ಇಲಾಖೆ, ಇವರ ವಿರುದ್ದ ಸಕ್ಷಮ 
ನ್ಯಾಯಾಲಯದಲ್ಲಿ ಭ್ರಷ್ಟಾಚಾರ ಪ್ರತಿಬಂಧ ಕಾಯ್ದೆ 13(1) ( ಇ) ಜೊತೆಯಲ್ಲಿ ಓದಲಾದ ಕಲಂ 13 ( 2) ರ ಪ್ರಕಾರ ಅಭಿಯೋಜಿಸಲು ಲೋಕಾಯುಕ್ತ 
ಪೊಲೀಸರಿಗೆ ಈ ಮೂಲಕ ಅನುಮತಿ ನೀಡಿದೆ. 

* ಕರ್ನಾಟಕ ಸರ್ಕಾರದ ( ವ್ಯವಹಾರ ನಿರ್ವಹಣೆ) ನಿಯಮಗಳು , 1977ರ ನಿಯಮ - 19 ರನ್ವಯ ಈ ಆದೇಶವನ್ನು ನನ್ನ ಕಛೇರಿಯ ಮೊಹರು 
ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ: 04 -10 - 2010 ರಂದು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
- ಎಂ .ಆರ್. ಚಂದ್ರಶೇಖರಾರಾಧ್ಯ 

ಪೀಠಾಧಿಕಾರಿ , 
ಪಿ .ಆರ್. 2605 

ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ- 2). 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿಗೆ RIDF-XVI ರಡಿ ಅನುಮೋದನೆಗೊಂಡಿರುವ ಕಾಮಗಾರಿಗಳ ಅಂದಾಜು ಪಟ್ಟಿಗಳಿಗೆ 

ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ : 1. ಪತ್ರ ಸಂಖ್ಯೆ : FD /42/ CIF/ 2009 ದಿನಾಂಕ: 26.04.2010. 

2. ದಿನಾಂಕ: 28.07.2010ರ ನಬಾರ್ಡ್ ಸಂಸ್ಥೆಯ ಪತ್ರ ಸಂಖ್ಯೆ: NB/SPD /1006/ RIDF-XVI (Karnataka 

RO) 110 PSC /2010 -11 

3 . ಪತ್ರ ಸಂಖ್ಯೆ : FD / 28/ GIE/ 2010 ದಿನಾಂಕ : 05.07 .2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ(1) ರ ಆರ್ಥಿಕ ಇಲಾಖೆ ಪತ್ರದಲ್ಲಿ ಆರ್. ಐ . ಡಿ.ಎಫ್ . XVI ರಡಿಯಲ್ಲಿ, ನಬಾರ್ಡ್‌ನಿಂದ ಸಾಲ ಪಡೆಯಲು ಹಾಗೂ 
ಯೋಜನೆಗಳನ್ನು ಪರಿಗಣಿಸಲು ರಚಿಸಲಾಗಿರುವ ಸಚಿವ ಸಂಪುಟ ಉಪ ಸಮಿತಿಯಿಂದ ಅನುಮೋದನೆ ಪಡೆದು ಆರ್. ಐ. ಡಿ.ಎಫ್.- XVI ರಡಿ ಸಣ್ಣ 
ನೀರಾವರಿ ಇಲಾಖೆಗೆ ನೀಡಲಾದ ರೂ . 50.00 ಕೋಟಿ Sectoral Allocation ಮೊತ್ತಕ್ಕೆ ಸಣ್ಣ ನೀರಾವರಿ ಕಾಮಗಾರಿಗಳಿಗೆ, ಸಾಲ ಮಂಜೂರಾತಿ 
ನೀಡುವಂತೆ, ತಿಳಿಸಿ, ಅನುಮೋದಿತ ಕಾಮಗಾರಿಗಳ ಪಟ್ಟಿಯನ್ನು ನಬಾರ್ಡ್ ಸಂಸ್ಥೆಗೆ ಕಳುಹಿಸಲಾಗಿದೆ. ಅದರಂತೆ ಕಾಮಗಾರಿಗಳ ವಿವರವಾದ ಅಂದಾಜು 
ಪಟ್ಟಿಗಳನ್ನು ತಯಾರಿಸಿ ಆರ್. ಐ . ಡಿ.ಎಫ್. - XVI ರಡಿ ಸಾಲ ಸೌಲಭ್ಯ ಮಂಜೂರಾತಿಗಾಗಿ ಪ್ರಸ್ತಾವನೆಯನ್ನು ನಬಾರ್ಡ್ ಸಂಸ್ಥೆಗೆ ಕಳುಹಿಸಲಾಗಿದೆ. 
ನಬಾರ್ಡ್ ಸಂಸ್ಥೆಯು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಆರ್. ಐ. ಡಿ.ಎಫ್ - 16ರ ಅಡಿಯಲ್ಲಿ ರೂ . 4994 .97 ಲಕ್ಷ ಅಂದಾಜು ಮೊತ್ತದ 66 
ಕಾಮಗಾರಿಗಳ ಅಂದಾಜುಗಳಿಗೆ ಒಟ್ಟು ರೂ . 4745.22 ಲಕ್ಷ ಸಾಲ ಸೌಲಭ್ಯವನ್ನು ಮಂಜೂರು ಮಾಡಲಾಗಿದೆ. 

ಉಲ್ಲೇಖ (3) ರಲ್ಲಿರುವ, ನಬಾರ್ಡ್ ಸಂಸ್ಥೆಗೆ ಹೆಸರಿಸಿರುವ ಆರ್ಥಿಕ ಇಲಾಖೆಯ ಪತ್ರದಲ್ಲಿ ಅನುಮೋದನೆಯಾಗಿರುವ ಕಾಮಗಾರಿಗಳಿಗೆ ಸಾಲ 
ಸೌಲಭ್ಯ ಪಡೆಯಲು ಅವಶ್ಯವಿರುವ ಪ್ರಮಾಣ ಪತ್ರವನ್ನು ಮೇಲು ಸಹಿ ಮಾಡಿ ನಬಾರ್ಡ್ ಸಂಸ್ಥೆಗೆ ಹಿಂದಿರುಗಿಸಲಾಗಿದೆ. 

ನಬಾರ್ಡ್ ಸಂಸ್ಥೆಯು ಸಾಲ ಮಂಜೂರಾತಿ ದೊರಕಿರುವ ಅನುಬಂಧದಲ್ಲಿ ತಿಳಿಸಿರುವ 66 ಕಾಮಗಾರಿಗಳ ಪೈಕಿ ಕೆಳಕಂಡ ಕಾಮಗಾರಿಗಳಿಗೆ 
ಈಗಾಗಲೇ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 

ರೂ . ಲಕ್ಷಗಳಲ್ಲಿ 
ಅನುಬಂಧ 

ನಬಾರ್ಡ್ 
ದಲ್ಲಿನ ಕ್ರಮ 

ಸಂಸ್ಥೆಯಿಂದ ಆಡಳಿತಾತ್ಮಕ ಅನುಮೋದನೆ ನೀಡಿರುವ ವಿವರ 
ಕಾಮಗಾರಿಯ ಹೆಸರು ಅನುಮೋದಿಸಿದ ಅಂದಾಜು 

ಆದೇಶ ಸಂಖ್ಯೆ 
ಅಂದಾಜು ಮೊತ್ತ ಮೊತ್ತ 
ಬಿಜಾಪುರ ಜಿಲ್ಲೆ ಇಂಡಿ ತಾಲ್ಲೂಕು 185 . 00 185.00 ಸರ್ಕಾರದ ಆದೇಶ ಸಂಖ್ಯೆ ಸನೀ | 
ಬೆನಕನಹಳ್ಳಿ ಸೈಟ್-2 ಹತ್ತಿರ ಹಳ್ಳಕ್ಕೆ ಬಿಡ್ಸ್ 

15 ಮಸಾವಿ 2009 ಭಾಗ -1(2) 
ಕಂ ಬ್ಯಾರೇಜ್ ನಿರ್ಮಾಣ 

ದಿನಾಂಕ : 16. 02 .2009 
ಬಾಗಲಕೋಟೆ ಜಿಲ್ಲೆ ಹಾಗೂ ತಾಲ್ಲೂಕಿನ 1854.00 1500.00 ಸರ್ಕಾರದ ಆದೇಶ ಸಂಖ್ಯೆ ಸಣ್ಣ 
ಮುಗಳಳ್ಳಿ ಗ್ರಾಮದ ಹತ್ತಿರ ಘಟಪ್ರಭಾ 

59 ಏನೀಯೋ 2008 ದಿನಾಂಕ: 
ನದಿಗೆ ಏತ ನೀರಾವರಿ ಯೋಜನೆ 

17. 01.2009 
ಹಾವೇರಿ ಜಿಲ್ಲೆ ಹಾನಗಲ್ ತಾಲ್ಲೂಕಿನ 1000 . 00 | 650. 00 ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 
ಮಕರವಳ್ಳಿ ಏತ ನೀರಾವರಿ ಯೋಜನೆ 

30 ಏನೀಯೋ 2007 ದಿನಾಂಕ: 
ನಿರ್ಮಾಣ 

17.12 .2007 
- 28 | ದಾವಣಗೆರೆ ಜಿಲ್ಲೆ ಹಾಗೂ ತಾಲ್ಲೂಕಿನ 100.00 | 266.00 ಸರ್ಕಾರದ ಆದೇಶ ಸಂಖ್ಯೆ: ಸನೀಣ 


ಸಂಖ್ಯೆ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೧೯ 


ಕೊಡಗನೂರು ಕೆರೆ ಏರಿಯ ಕುಸಿದ 

01 ಕೆಜಿದು( ತಾಂತ್ರಿಕ) 201 ದಿನಾಂಕ: 
ಭಾಗವನ್ನು ಯಥಾಸ್ಥಿತಿಗೆ ತರುವ 

26. 03 . 2010 . 
ಕಾಮಗಾರಿಯ 
ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನ 28.50 | 29 .99 ಮುಖ್ಯ ಇಂಜಿನಿಯರ್ ಬಿಜಾಪುರ 
ಚಿತ್ರಭಾನುಕೋಟೆ ಹತ್ತಿರ ಇಂಗು ಕೆರೆ 

ಇವರ ಆದೇಶ ಸಂ : ಮುಇಂ/ ಸನೀ 
ನಿರ್ಮಾಣ 

( ಉ ) ವ/ಬಿಜೆಪಿ/ ನ. ಇ೦ - 6/2008 - 09/ 

84 ದಿನಾಂಕ : 06 - 01 - 2009 

3167 .50 
ಮೇಲ್ಕಂಡ ಕಾಮಗಾರಿಗಳ ಅಂದಾಜುಗಳನ್ನು ಹೊರತುಪಡಿಸಿ ನಬಾರ್ಡ್ ಸಂಸ್ಥೆಯು ಸಾಲ ಮಂಜೂರಾತಿ ನೀಡಿರುವ ಉಳಿದ ಎಲ್ಲಾ 
ಕಾಮಗಾರಿಗಳ ಅಂದಾಜುಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲು ಪರಿಗಣಿಸಿದೆ. 

ಮೇಲೆ ತಿಳಿಸಿರುವ 5 ಕಾಮಗಾರಿಗಳನ್ನು ಹೊರತುಪಡಿಸಿ ಬಾಕಿ ಉಳಿದ 61 ಕಾಮಗಾರಿಗಳ ಅಂದಾಜು ಮೊತ್ತ ಒಟ್ಟು ರೂ .1827.47 ಲಕ್ಷ ಇದ್ದು 
ಅವುಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ ಪರಿಶೀಲಿಸಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 10 ನಯೋಕಾ 2010, ಬೆಂಗಳೂರು, ದಿನಾಂಕ : 20ನೇ ಅಕ್ಟೋಬರ್ 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2010 -11ನೇ ಸಾಲಿಗೆ ನಬಾರ್ಡ್‌ನ ಆರ್.ಐ . ಡಿ.ಎಫ್.- XVI ರಡಿ ಸಾಲ ಮಂಜೂರಾತಿ 
ದೊರಕಿರುವ 66 ಕಾಮಗಾರಿಗಳ ಪೈಕಿ, ರೂ .1827.47 ಲಕ್ಷ ( ರೂ . ಹದಿನೆಂಟು ಕೋಟಿ ಇಪ್ಪತ್ತೇಳು ಲಕ್ಷ ನಲವತ್ತೇಳು ಸಾವಿರ ಮಾತ್ರ) ಅಂದಾಜು 
ಮೊತ್ತವುಳ್ಳ 61 ಕಾಮಗಾರಿಗಳ ಅಂದಾಜುಗಳಿಗೆ ( ಅನುಬಂಧದಲ್ಲಿನ ಕ್ರಮ ಸಂಖ್ಯೆ 1, 4, 14 , 28 ಹಾಗೂ ಕ್ರಮ ಸಂಖ್ಯೆ 32 ರ ಕಾಮಗಾರಿಗಳನ್ನು ಹೊರತು 
ಪಡಿಸಿ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಸರ್ಕಾರವು ಆಡಳಿತಾತ್ಮಕ ಅನುಮೋದನೆ ನೀಡಿದೆ. 

1) ತಾಂತ್ರಿಕ ಮಂಜೂರಾತಿಯನ್ನು ಸೂಕ್ತವಾದ ಲೆಕ್ಕಶೀರ್ಷಿಕೆ /ಉಪ ಲೆಕ್ಕಶೀರ್ಷಿಕೆಯಡಿ ನೀಡುವುದು. ಕಾಮಗಾರಿಯ ವೆಚ್ಚವು ಯಾವುದೇ 

ಕಾರಣಕ್ಕೂ ಅನುಮೋದಿಸಿದ ಟೆಂಡರ್ ಮೊತ್ತಕ್ಕಿಂತ ಹೆಚ್ಚಾಗಬಾರದು ಹಾಗೂ ಕಾಮಗಾರಿಯನ್ನು ಕಾಲಮಿತಿಯೊಳಗೆ 
ಪೂರ್ಣಗೊಳಿಸತಕ್ಕದ್ದು. 
ಒಂದು ವೇಳೆ ಸ್ಥಳ ಪರಿಸ್ಥಿತಿಗೆ ಅನುಗುಣವಾಗಿ ಹೆಚ್ಚಳ ನಿರೀಕ್ಷಿಸಿದಲ್ಲಿ ತಕ್ಷಣವೇ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು 

ಕಾಮಗಾರಿಯನ್ನು ಪೂರ್ಣಗೊಳಿಸತಕ್ಕದ್ದು. 
3) ಕಾಮಗಾರಿ ಪ್ರಾರಂಭಿಸುವ ಮುನ್ನ ವಿನ್ಯಾಸ ಬದಲಾವಣೆಯಿಂದಾಗಿ ಅಥವಾ ಬೇರೆ ಕಾರಣದಿಂದ ಅನುಮೋದಿಸಿದ ಅಂದಾಜು ಮೊತ್ತ 

ಹೆಚ್ಚಾಗುವ ಸಂಭವ ಇದ್ದಲ್ಲಿ, ತಕ್ಷಣ ಪ್ರಸ್ತಾವನೆಗೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆದು ನಂತರ ಕಾಮಗಾರಿಯನ್ನು 

ಪ್ರಾರಂಭಿಸುವುದು . 
4) ಕಾಮಗಾರಿಯ ಅಂದಾಜು ಪಟ್ಟಿಗೆ ಸಂಬಂಧಿಸಿದಂತೆ ಸಣ್ಣ ನೀರಾವರಿ ತಾಂತ್ರಿಕ ಮೌಲ್ಯ ನಿರ್ಣಯ ಸಮಿತಿ ಅಥವಾ ಮುಖ್ಯ 

ಇಂಜಿನಿಯರ್‌ಗಳ ನೇತೃತ್ವದಲ್ಲಿ ಇರುವ ತಾಂತ್ರಿಕ ಸಮಿತಿಯ ತೀರುವಳಿಯನ್ನು ನಿಯಮಾನುಸಾರ ಪಡೆಯುವುದು. 
5) ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಅನುಸಾರ ಟೆಂಡರ್ ಕರೆದು ತೆಗೆದುಕೊಳ್ಳತಕ್ಕದ್ದು. 
6) ಕಾಮಗಾರಿಗೆ ಅಗತ್ಯವಿರುವ ಜಮೀನಿನ ಸ್ವಾಧೀನಕ್ಕಾಗಿ ನಿಯಮಾನುಸಾರ ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆ ಪ್ರಾರಂಭಿಸಲು ಕ್ರಮ 

ಕೈಗೊಳ್ಳತಕ್ಕದ್ದು. 
7) ಕಾಮಗಾರಿ ಪೂರ್ಣಗೊಂಡ ಕೂಡಲೇ ಪಿ. ಸಿ. ಆರ್ . ವರದಿಯನ್ನು ಸಲ್ಲಿಸತಕ್ಕದ್ದು ಹಾಗೂ ಅವಶ್ಯಕತೆ ಇದ್ದಲ್ಲಿ ಪರಿಷ್ಕೃತ ಅಂದಾಜು 

ತಯಾರಿಸಿ ಟಿ. ಎ.ಸಿ. ಅನುಮೋದನೆ ಪಡೆದು ಸಂಬಂಧಿಸಿದ ಸಕ್ಷಮ ಅಧಿಕಾರಿಗಳಿಗೆ ಅನುಮೋದನೆಗಾಗಿ ಸಲ್ಲಿಸುವುದು. 
8) ಇ.ಐ.ಆರ್.ಎಲ್/ ವರ್ಕ್ಸ್ಲಿ ಪ್‌ಗಳನ್ನು ಸಲ್ಲಿಸಬೇಕಾದಲ್ಲಿ ತಕ್ಷಣವೇ ಸಲ್ಲಿಸತಕ್ಕದ್ದು. 
೨) ಕಾವೇರಿ ಕೊಳ್ಳದಲ್ಲಿ ಬರುವ ಯೋಜನೆಗಳ ಅನುಷ್ಠಾನವು ಕಾವೇರಿ ನ್ಯಾಯಾಧಿಕರಣದ ಆದೇಶಗಳಿಗೆ ವ್ಯತಿರಿಕ್ತವಾಗಬಾರದು. 
10) ತಾಂತ್ರಿಕ ಮಂಜೂರಾತಿಯನ್ನು ನೀಡುವ ಮೊದಲು ಅಂದಾಜನ್ನು ಮತ್ತೊಮ್ಮೆ ವಿವರವಾಗಿ ಪರಿಶೀಲಿಸುವುದು. 
11) ನೇರ ಅಚ್ಚುಕಟ್ಟು ಹೊಂದಿರುವ ಯೋಜನೆಗಳಿಗೆ ನೀರು ಬಳಕೆದಾರರ ಸಂಘವನ್ನು ಸೃಜಿಸಬೇಕು ಹಾಗೂ ನಿರ್ವಹಣೆಯನ್ನು ಸದರಿ 
ಸಂಘಕ್ಕೆ ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2606 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ) 


39 .90 


. 


(Rs.inlakhsta 


State govt., Contn. 


Cost -- 


Total 


. 


... 


... 


. 


175.75 


9.25 


indi 


190.00 


49 


0.00 


LIS 


10.00 
|2.50] 92.70 

1.50 2.50 


on 


47.47 1761.30 

28.50 47.50 


0.00 


50.001 


0.00 


0.00 


19 


1.12 


15.00 


21.38 14.25 
12.73 19.00 


0.75 0.67 


1.00 


11 


17.10 


0.90 


AnnexureI State:Karnitaka inancialDetailsandphasingofMIprojects-RIDFXVI-PhaseI(WRD-MI)-FloodAffecteddistricts RO Nameofthe 

********Irrian:TUpdated1Expn."CostofįBalance1******RIDFXVIloant Code 

Froject Taluk:DistrictType|PotetialProject|uptoenglorEligible 

CCA(hà 31.03.10itenis 

cost2010-112011-12 .. 

.5ConstofBarrageacrossDoddaHallaatBenakanahalli 116001 

Indi Site2 

BijapurBarrage175185.000.00 0.00185.00 87.8887.87 ConstofBarrageacrossDoddahallanearKudalof 116002 

Bijapur ¡TambaTanda 

Barrage 

181 

200.000.000.00200.0095.00 95.00 176003ConstofBandaranearJalaqeri-Dhoklewadi(Site3)Bijapur Bijapur 

Barrage49.97 0.00 

49.9723.7423.73 116004ConstofLISchemeGhataprabharivernearMugalalliBagalkotBagalkot 

15001854.000.00 0.001854.00 880.65880.65 116005ImpttoLISatSiddanakolla 

HungundBagalkot 

LIS197 30.000.00 

30.00 14.2514.25 
716006ImpttoLISatAllur 

BadamiBagalko! 

LIS107 

50.00 23.75 

23.75 ProtectionworktoPunipHouse&repairstoPHofLIS 116007 

Belary Hirehadagali 

LISBellary 24.0022.500.000.00 

22.50 

10.6910.69 116008 8ProtectionworktoPumphouseofLISBenakal 

BellaryBellary LIS*24.00|15.00 0.00 

0.00 0.00 

|15.00 

7.13. 7.12 1160099 

Repairstodamagedportionofnalabank&protectionto |upstreamofnalanearLISDarurvillage 

SiruguppaBellary 

LIS 

13.40|15.00 

0.000.0013.406.376.36 I1601010ProtectionworktoIntakechannelandPumpHouseand 

H:HadagaliBellary repairstoPHandElec.roomofLISMylara- 

LIS:32.00 

20.00 0.000.0020.009.509.50 116011 

ProvidingprotectionworktointakechannelandPump HouseofLISRajwala 

H.HadagaliBellary 

LIS :24.00 

18.000.000.00 18.008.55 8.55 116012121ConstofBCBacrossHuvinahallaontheroadbetween 

Belgaum 

BCB 

Belgaum Gaddikaraviniakoppa&Mutralvillage 

40.00 

49.00 

0.000.0049.00 23.2823.27 11601313ProtectionworkstoHulikeriMitank 

DharwadDharwad 

MOT40.00 

26.000.000.0026.0012.35 12.35 11601412ConstofLISatMakaravallivillage 

HangalHaveri 

LIS938.001000.00 0.000.001000.00475.00475.00 5ConstofBailpalBarrageatSahasralli(nearTimmanna 116015 

Yellapur 

BCBU.Kannada 

7.00 BhatHouse) 

12.000.000.00 12.00 

5.70 

5.70 116016166ConstofAppegundiBarrageatBigarinVazralli 

Yellapur 

8CBU.Kannada 

!14.00 

16.00 panchayat 

0.000.00 

16.00 

7.607.60 116017|17RestorationofPHOFLISYyasanakere1st&and2nd 

Bellary 

LIS stage 

10.00|12.00 0.000.00 10.00 

4.75 

4.75 ConstofBandara&CanaltoNdajjigaddeTotadkasage 116018 

Sirsi hallaatBadalPanchayat 

U.Kannada BCB31.0030.00 0.000.00 30.0014.25 14.25 11601919FPWatBhadrapurSyNo6nearhalla 

Sirsi U.Kannada } 

FPW20.00 20.00 0.000.00 20.00 

9.50 

9.50 116020T20ConstofBandaraTearHarepal 

U.Kannada BCB.17.00 

23.501 0.000.0023.50 11.16 11.16 11602121RepairstocanalsofLISKataraki 

Koppa)Koppal LIS20.0013.00 0.000.0013.00 6.18 

6.17 116022|22|MundargisiteNo.1LIS"Impvttoirrigationcanais 

KoppalKoppal 

10.0010.00 0.000.0010.00 

4.75 

4.75 11602323KarkihalliLis-impvttoirrigationcanals 

Koppa!Koppal 

LIS21.00 

0.000.00 

8.00 

3.803.80 GondabatLIS-repairsofirrigationcanalsandraising 116024 

Koppal 
Köppa 

22.00 22.00 main 

0.000.0022.00 10.4510.45 11602525HirebagnalLIS-inopvttoirrigationanalsi 

Koppa!Koppal 

LIS10.00 

7.200.000.0017.20 3.42 3.42 11602626MatturLISRepairstocanals 

KoppalKoppal 

LIS10.007.4010.000.00 7.40 

3.51 116027127JukurLIS-Restoration 

ManviRaichur 

LIS18.0014.400.000.0014.40 

6.846.83 71602828Kodaganunlank-pundchaneLoebiet 

DavangereDavangereMOT1220.00 

100.00 0.000.00100.0047.5047.50 116029129Kerehallitank-repairstobrea 

KoppalKoppal! 

MOT41.00 

25.000.000.00 25.0011.88 11.87 116030730NilavanjiLIS-rejuvenationlocation 

DéodurgRaichur 

LIS18.0017.300.000.0017.30 

8.22 

8.21 11603131LingapurLIS-improvementsTV 

BilagiBagalkot 

LIS1:50.0030.000.000.0030.00 

14.2514.25 11603232PTnearChitrabanukolevillage-cooly 

MudholBagalkot 

pt.-0.0028.500.00 0.00 

28.50 13.54 

13.53 116034I33Janamatti&SunagTandà-const.ofLions 

Bagalkot 

T6000 0.00 

660.001 

313.501313.50 


46.55 


2.45 

1.30) 50.00 0.60 


24.70 950.00 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭ , ೨೦೧೧ 


11.40 


15.20 


0.80 


Hospel 


9.50 


0.50 


* 


- 


18 


.- 


1.50 


- 


Sirsi 


28.50 19.00 22.32 12.35 9.50 7.60 


1.00 1.18 0.65 0.50| 0.40 


8.00 


2 


LS 


20.90 


1.10 0.361 0.37 0.731 


3.52 


5.00! 


6,84 7.03 13.67 95.00 23.751 16.43 28.50 

27.07 627.00 


1.251 0.87 


1.50 


- 


Bilagi 


20.00 


1.43i 33.00 


2007 - 0 . 


U-vecz 


160.00 


34adihudiTodalbagiLi$-improvements -34|35!Bhatrahallitank-repairstofeederchannel 


0.001 


JamakandiBagalkol Molakalmu 

chitradurga 


38.00 
5.00 


LIS 
Feeder 


0.00 
0.00 


18.05 


38.00 5.00 


18.05. 
2.37 


36.10 
4.75 


1.901 
0.251 


5.00 


0.00 


2.38 


,037.36 


hikkenahallitank-repairstofeederchannel 


Molakalmu 

AUChitradurga 


Feeder 


5.00 


5.00 


0.00 


0.00 


5.00 


2.381 


. 


2.37 


4.75 


0.25 


- 


--- 


MoiakalmuChitradurga 


Feeder 


10.00 


10.00 


0.00 


0.00 


10.00 


4.75 


4.75 


9.50 


0.50 


. 


+ 


. 


. 


... 


-- 


- 


Feeder 


5.00 


5.00 


0.00 


2.38 


2.37 


0.25 


ru 


0.00 
0.00 


0.25 


PUUDUury 


0.36 


0.00 0.00 


...- 


TSTDuurgChitradurga 
tornouuig iChitradurga 


MOT Feeder Feedeer Feeder MOT MOT 
MOT 


5.00 
20.00 10.00 14.00 10.00 
26.00 19.00 


5.00 7.00 4.30 4.20 
8.70 
9.50 4.30 


0.00 0.00 
0.00 0.00 0.00 0.00 0.00 


0.00 0.00 0.00 


5.00 5.00 
7.00 4.30 4.20 
8.70 
9.50 
4.30 
4.80 
9.00 6.00 
10.00 


2.38 3.33 2.04 
2.00 4.13 4.51 2.04 


2.37) 3.32 2.05 1.99 
4.14 4.52 2.05 


4.75 4.75 
6.65 4.09 3.99 8.27 
9.03 4.09 
4.56 
8.55 
4.75 
9.50 


0.211 0.21 0.43 0.478 0.21 


0.00 


MOT 


10.00 


4.80 


0.00 


0.00 


2.28 


2.28 


0.24 


Feeder Feeder 


36.00 
_29.00 

42.00 


9.00 
5.00 
10.00 


0.00 0.00 


0.001 0.00 


4.28 2.38 


4.27| 2.37 


0.45 0.25 


MOT 


0.00 


0.00 


4.75 


4.75 


0.50 


смот 


36.00 


9.00 


0.00 


0.00 


9.00 


4.28 


4.271 


8.55 


0.45 


MOT 


20.00 


4.50 


0.00 


...0.00 


4.50 


2.14 


2.14 


11603837Amakunditank-repairstofeederchannel 

Molakalmu11603938Nagasamudratank-Repairstofeederchannel 

Chitradurga 
116040"|39|Farashrampuranewank-repairstoleftbanksluice ChallakereChitradurga 
116041|40Tondekotatank-constofdamagedfeederchannel 

Chitradurga 

"-trauury 
1116042 

hitrodie41SultanipuraTank-repairstofeederchannel 
716043 42 Kodagavallitank-repairstofeederchannel 
11604443 1BharamasagaraDoddakereTank-repairstosluice 
116045 

Sujikalamaanikeretank-repairstobund&wasteweirHosadurgaChitradurga 116046 Ganjigeretank-repairstobund&wasteweir 

HosadurgaChitradurga AjjikamsagaraDalavaikattelank-repairstobund& 
11604746 

HosadurgaChitradurgawasteweir 
116048 47BelaguruFeederNala 

HosadurgaChitradurga 
"116049148Dodderitank-repairstobund,sluiceandfeedercanal"ChallakereChitradurga 

NarayanapuraTank-fromCh0..to2.10Kın-repairsto 
11605049 

HiriyuruChitradurgaP.BC NarayanapuraTank-FromCH2.10to4.5km-repairsto 

Hiriyuru:Chitradurga 
11605150 LBC 

NarayanapuraTank-Ch6.00to22.00km-repairsto 
16052|51 

HiriyuruChitradurga 
RBC 

NarayanapuraTank-Ch22.00to28.00km-repairsto 
11605352 

Hiriyuru 

Chitradurga NarayanapuraTank-Ch28:00to40.00km-repairsto 116054 

HiriyuruChitradurga 
RBC 
116055 

underiTank-reconstructionofdamagedwasteweirHolalkereChitradurga 
1116056|55 Tkagalageretank-reconstofwasteweir 

HolalkereChitradurga 
17605756TChikkayemmiganurutank-repairsdamagedbundTHolalkereChitradurga 11605857|Talikattetänk-repairsdamagedsluice 

HolalkereChitradurga 
116059 

Sowlanganewtank-repairstowasteweir&sluicesHonrialiDavangere 
i116060 59Neelagundatank-repairstofeedercanal 116061 

Gadimakuntetank-arrestingpipingactioninbund JagalurDavangere 11606361KulenuruDoddakererepaitstoburd 

ChannagiriDavangere 
116066 

Kattigetank-repairsowasteweir&atchcutroadTHonnaliDavangere 
116067Varavutank-repairstobundandstuice 

ChaltakereChitradurga 
116068 64[JaladurgaLIS-Impvt 

LingasugurRaichur 116069 

65Akkimardi-Nagaral-BCB 

Mudhol1Bagalkot 
11607366DamagedsluiceofJIKote!-reconstruction 

tommerbuury Chitradurga 
GRANDTOTALT 


0.22 


4.28 


MOT 


18.000 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


6.00 


0.00 


0.00 


6.00 


2.85 


5.70 


2.85 


0.30 


P8C. 


MOT 


0.50 


25.00 36,90 40.00 


0.00 0.001 
0.001 


0.00 


9.50 


MOT MOT MOT MOT MOT 


15.00 


10.00 

9.70 20.00 5.00 
5.00 
20.00 19.30 


0.00 


0.48 
1.00 
0.251 
0.25 1.00 


25.10 


58te 


20.00 


0.00 0.00 


Harapanan Davangere 


Feeder 


55.00 


0.00 


0.00 


0.00 10.00 

4.75 4.759.50 0.009.70 

4.61 4.61 9.22 
20.00 

9.50 19.00 0.005.002.38 

2.37 4.75 0.005.00 

2.382.37 4.75 
0.00 20.00 

9.509.50 19.00 19.30 

9.17 9.1718.34 0.00 

32.5015.44 15.4330.87 0.0020.00 

9.50 

9.5019.00 0.0020.00 9.50 

19.00 0.005.002.382.37 

.4.75 0.0022.00 10.4510.45 20.90 0.00 59.00 

28.0228.0256.04 0.006.00 2.85 

5.70 
0.0014994.9712372.7112372.511745.22 


34.00 


:MOT 

МОТ MOT мот 


9.50 


63 


32.50 20:00 20:00 

5.00 22:00 59.00 

6,00 
4994:971 


20.00 35.00 10.00 18.00 40.do 

30.00 
5050.00 


0.00 0.00 0.00 0.00 0.00 0.00 
0.00 
0.001 


0.96 1.63 1.00 
1.00 0.25 1.10 
2.96 

0.30 
249.75 


LIS 


·BCB MOT 


2.85 


3390 


ಕ್ರಮ 


೫೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 

ಭಾಗ - ೧ 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲ್ಲೂಕಿನ ಮುಕ್ತಿ ಹರಿಹರಪುರ ಗ್ರಾಮದ ಹತ್ತಿರ ಪಿಕಪ್ ನಿರ್ಮಾಣ 

ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು (ಇಂಡೆಂಟ್ ನಂ .1026.) . 
ಓದಲಾಗಿದೆ : 1. ದಿನಾಂಕ: 06 / 01 / 0ರ ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ಖೋಕಾ 2009. 

2. ದಿನಾಂಕ: 27/0810ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ನಿಲಯ , ಬೆಂಗಳೂರು ರವರ ಪತ್ರ 

ಸಂಖ್ಯೆ: ಮುಸದ/ ತಾಂ - 3/ ಸ. ಇ೦ - 8 /ಶಿವಮೊಗ್ಗ/ ಇ - ಟೆಂಡರ್/2010 - 11 / 2590. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 

ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ದಿನಾಂಕ 30 /09 /10ರ ಪತ್ರ ಸಂಖ್ಯೆ: ಮುಸದ/ 

ಆಪ್ತಶಾಖೆ/ ಟೆಂಡರ್/ 09 -10 /2165 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಬಾರ್ಡ್ ಆರ್. ಐ. ಡಿ.ಎಫ್ - 15ರಲ್ಲಿ ರೂ .15045.45 ಲಕ್ಷ ಅಂದಾಜು ಮೊತ್ತದ 395 
ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು , ಈ ಕಾಮಗಾರಿಗಳಲ್ಲಿ 19.00 ಲಕ್ಷ ರೂ . ಗಳ ಅಂದಾಜಿನ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ 
ತಾಲ್ಲೂಕಿನ ಮುಕ್ತಿ ಹರಿಹರಪುರ ಗ್ರಾಮದ ಹತ್ತಿರ ಪಿಕಪ್ ನಿರ್ಮಾಣ ಕಾಮಗಾರಿಯೂ ಸಹ ಸೇರಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಶಿವಮೊಗ್ಗ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| ಜಿಲ್ಲಾ ಟೆಂಡರ್ ಬುಲೆಟಿನ್ | 

ದಿ : 11 / 06 / 10 
| ಕನ್ನಡ ಪ್ರಭ ದಿನಪತ್ರಿಕೆ 

ದಿ : 18 / 06 / 10 
ಈ ಟೆಂಡರ್‌ ಕರೆಗೆ ಸ್ಪಂದಿಸಿ ಒಬ್ಬ ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಇ - ಟೆಂಡರಿಂಗ್ ಮೂಲಕ ಭರ್ತಿ ಮಾಡಿದ ಟೆಂಡರ್‌ಗಳನ್ನು 
ಸಲ್ಲಿಸಿರುತ್ತಾರೆ. ಇವರ ಟೆಂಡರ್‌ನ್ನು ತೆರೆಯಲಾಗಿದ್ದು, ಟೆಂಡರ್‌ನ ವಿವರ ಕೆಳಕಂಡಂತಿವೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 17 ,54 ,683/ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ 

ರೂ . 17 ,28,149 / 
ಟೆಂಡರ್‌ನಲ್ಲಿ 

ಮಂಜೂರಾದ ಪ್ರಸಕ್ತ ಸಾಲಿನ 
ಸಂಖ್ಯೆ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಗುತ್ತಿಗೆದಾರರು 

ಅಂದಾಜಿನ ದರಗಳ ಮೇಲಿನ 
ಶ್ರೀ / ಮೆಸರ್ 

ನಮೂದಿಸಿರುವ 

ದರಗಳ ಮೇಲಿನ ಶೇಕಡಾವಾರು 
ದರಗಳಂತೆ ಟೆಂಡರಿನ ಶೇಕಡಾವಾರು ಹೆಚ್ಚಳ 
ಮೊತ್ತ 

ಹೆಚ್ಚಳ 
ಆರ್‌. ರಾಜ್‌ಕುಮಾರ್‌ 

ರೂ .21,66 ,739 / 

23 .48 ಹೆಚ್ಚು | 25.38 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 

ಮೇಲ್ಕಂಡಂತೆ ಶ್ರೀ ಆರ್ .ರಾಜ್‌ಕುಮಾರ್‌, 1ನೇ ದರ್ಜೆ ಗುತ್ತಿಗೆದಾರರು ಅರ್ಹತೆ ಹೊಂದಿದ ಏಕೈಕ ಗುತ್ತಿಗೆದಾರರಾಗಿದ್ದು , ಇವರು 
ನಮೂದಿಸಿರುವ ಮೊತ್ತವನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 25.38ರಷ್ಟು ಹೆಚ್ಚಾಗಿದ್ದು , ಈ 
ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಮೇಲೆ ( 2 ) ರಲ್ಲಿ ಓದಲಾದ ದಿನಾಂಕ: 27 /08/10ರ ಪತ್ರದಲ್ಲಿ 
ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

- ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ: 28 /08/10 
ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ 
ಪರಿಶೀಲಿಸಿದ ನಂತರ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 17,28,149 - 00ಗಳ ಮೇಲೆ 
ಶೇಕಡ 12 .50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .19 ,44,168 - 00ಗಳಿಗೆ ಕಾಮಗಾರಿಯನ್ನು ಶ್ರೀ ಆರ್.ರಾಜ್‌ಕುಮಾರ್‌, 1ನೇ ದರ್ಜೆ ಗುತ್ತಿಗೆದಾರರಿಗೆ 
ವಹಿಸಲು ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ 
ಮೊತ್ತಕ್ಕೆ ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 29 ಅಪಿಬಂ 2010 , ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಜಿಲ್ಲೆ, ತೀರ್ಥಹಳ್ಳಿ ತಾಲ್ಲೂಕಿನ ಮುಕ್ತಿ ಹರಿಹರಪುರ ಗ್ರಾಮದ ಹತ್ತಿರ ಪಿಕಪ್ 
ನಿರ್ಮಾಣ ಕಾಮಗಾರಿಯ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 17,28,149 - 00ಗಳ ಮೇಲೆ 
ಶೇಕಡ 12.50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .19 ,44,168 - 00 ಗಳಿಗೆ ( ಹತ್ತೊಂಭತ್ತು ಲಕ್ಷದ ನಲವತ್ನಾಲ್ಕು ಸಾವಿರದ ನೂರ ಅರವತ್ತೆಂಟು 
ರೂ . ಗಳು ಮಾತ್ರ) ಶ್ರೀ ಆರ್ .ರಾಜ್‌ಕುಮಾರ್‌, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು 
ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 
3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೨೩ 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್ ಪಿ 2002 , ದಿನಾಂಕ: 20 /01/2003ರಲ್ಲಿ ಇಲಾಖಾ ಕಾರ್ಯದರ್ಶಿ 
ಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಗೋಪಾಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ 2607 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 

- ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕಿನ ಅಯ್ಯನಕೆರೆ ಹಾಗೂ ಸರಣಿಯ ಪುನರುಜ್ಜಿವನ 

ಈ ಕಾಮಗಾರಿಯ ಟೆಂಡರ್ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ದಿನಾಂಕ: 13/ 05 / 08ರ ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 10 ನಯೋಕಾ 2007. 

2 . ದಿನಾಂಕ: 17/08 /10ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ರವರ ಪತ್ರ 

ಸಂಖ್ಯೆ : ಮುಸದ / ತಾಂ - 2/ ಸ. ಇಂ - 2/ ಚಿಕ್ಕಮಗಳೂರು/ಕಡೂರು/ ಅಯ್ಯನಕೆರೆ/ ಇ - ಟೆಂಡರ್ /2010 /2523. 
3. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ದಿನಾಂಕ 30 / 09 / 10ರ ಪತ್ರ ಸಂಖ್ಯೆ: ಮುಸದ/ 

ಆಪ್ತಶಾಖೆ/ ಟೆಂಡರ್/ 09 -10 /2165. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ನಬಾರ್ಡ್ ಆರ್. ಐ . ಡಿ.ಎಫ್ -13ರಲ್ಲಿ ರೂ .9036.60 ಲಕ್ಷ ಅಂದಾಜು ಮೊತ್ತದ 162 
ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು, ಈ ಕಾಮಗಾರಿಗಳಲ್ಲಿ 372.60 ಲಕ್ಷ ರೂ . ಗಳ ಅಂದಾಜಿನ ಚಿಕ್ಕಮಗಳೂರು ಜಿಲ್ಲೆ, ಕಡೂರು 
ತಾಲ್ಲೂಕಿನ ಅಯ್ಯನಕೆರೆ ಹಾಗೂ ಸರಣಿಯ ಪುನರುಜೀವನ ಕಾಮಗಾರಿಯೂ ಸಹ ಸೇರಿದೆ. 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ದ್ವಿಲಕೋಟೆ ಪದ್ಧತಿಯಲ್ಲಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
| 1 | ದಿ ಟೈಮ್ಸ್ ಆಫ್ ಇಂಡಿಯಾ ದಿನಪತ್ರಿಕೆ 

ದಿ :12 /06 /10 
| 2 | ಉದಯವಾಣಿ ಮತ್ತು ಪ್ರಜಾವಾಣಿ ದಿನಪತ್ರಿಕೆಗಳು 

ದಿ :13/ 06/ 10 
3 | ಜಿಲ್ಲಾ ಟೆಂಡರ್ ಬುಲೆಟಿನ್ 

| 

ದಿ 14. 04 

ದಿ :14/ 06 / 10 
| 4 ರಾಜ್ಯ ಟೆಂಡರ್ ಬುಲೆಟಿನ್ 

ದಿ :17 / 06 / 10 | 
ಈ ಟೆಂಡರ್ ಕರೆಗೆ ಸ್ಪಂದಿಸಿ 6 ಜನ ಗುತ್ತಿಗೆದಾರರು ಇ -ಪ್ರೊಕ್ಯೂರ್‌ಮೆಂಟ್ ಮೂಲಕ ಟೆಂಡರಿನಲ್ಲಿ ಭಾಗವಹಿಸಿದ್ದು, ಈ ಪೈಕಿ 4 ಜನ 
ಗುತ್ತಿಗೆದಾರರು ಇ. ಎಂ . ಡಿ. ನೀಡದ ಕಾರಣ ಇವರ ತಾಂತ್ರಿಕ ಟೆಂಡರ್‌ ತಿರಸ್ಕರಿಸಿ ಉಳಿದ ಇಬ್ಬರ ತಾಂತ್ರಿಕ ಬಿಡ್‌ಗಳನ್ನು ದಿನಾಂಕ: 16/ 07 /10 ರಂದು 
ತೆರೆಯಲಾಗಿದ್ದು, ಇದರಲ್ಲಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹರಾಗಿದ್ದು, ಇವರ ಆರ್ಥಿಕ ಬಿಡ್‌ನ್ನು ದಿನಾಂಕ: 28 /07 /10ರಂದು ತೆರೆಯಲಾಗಿದೆ . ಅವರು 
ನಮೂದಿಸಿರುವ ವಿವರ ಕೆಳಕಂಡಂತಿವೆ: 

ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ . 3 ,68, 89 ,984 / 


ಸಂಖ್ಯೆ 


ಕ್ರಮ 

ಟೆಂಡರ್‌ನಲ್ಲಿ 

ಮಂಜೂರಾದ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಗುತ್ತಿಗೆದಾರರು 

ಅಂದಾಜಿನ 
ಶ್ರೀ / ಮೆಸರ್ 

ನಮೂದಿಸಿರುವ 

ದರಗಳ ಮೇಲಿನ 
ದರಗಳಂತೆ ಟೆಂಡರಿನ 

ಶೇಕಡಾವಾರು 
ಮೊತ್ತ 

ಹೆಚ್ಚಳ 
1 | ಎಸ್. ನಾರಾಯಣರೆಡ್ಡಿ , 

ರೂ .4 ,20, 47199 / 

13 .98 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಎಸ್. ನಾರಾಯಣರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಅರ್ಹತೆ ಹೊಂದಿದ ಏಕೈಕ ಗುತ್ತಿಗೆದಾರರಾಗಿದ್ದು , ಇವರು 
ನಮೂದಿಸಿರುವ ಮೊತ್ತವನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 13.98ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ 
ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌ರವರು ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 17/08/ 0ರ ಪತ್ರದಲ್ಲಿ ಸರ್ಕಾರದ 
ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ: 28 /08 /10 ರಂದು 
ಇಲಾಖಾ ಟೆಂಡರ್ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ನಂತರ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 3,68, 89 ,984 - 00ಗಳ ಮೇಲೆ ಶೇಕಡ 12 .50ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ .4,15, 01 ,233 - 00ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್. ನಾರಾಯಣರೆಡ್ಡಿ , 1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸಲು ಶಿಫಾರಸ್ಸು 
ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 43 ಕೆಜಿದು 2010, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕಿನ ಅಯ್ಯನಕೆರೆ ಹಾಗೂ ಸರಣಿಯ 
ಪುನರುಜೀವನ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ 
ರೂ . 3,68,89,984 -00ಗಳ ಮೇಲೆ ಶೇಕಡ 12. 50ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .4,15 ,01, 233 -00ಗಳಿಗೆ (ನಾಲ್ಕು ಕೋಟಿ ಹದಿನೈದು ಲಕ್ಷದ 
ಒಂದು ಸಾವಿರದ ಇನ್ನೂರ ಮೂವತ್ತೂರು ರೂ . ಗಳು ಮಾತ್ರ) ಶ್ರೀ ಎಸ್. ನಾರಾಯಣರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3 . ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20/ 01/2003ರಲ್ಲಿ ಇಲಾಖಾ ಕಾರ್ಯದರ್ಶಿ 
ಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ. ಆರ್. 2608 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕಿನ ಕೊಕಟನೂರ- ಚಿಕ್ಕಸಿಂಧಗಿ ರೈತರಿಗೆ ಸ. ನಂ .103, 93,/2 ಜಮೀನುಗಳಿಗೆ 

ಏತ ನೀರಾವರಿ ಮೂಲಕ ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ದಿನಾಂಕ : 27 /0710ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ನಿಲಯ , ಬಿಜಾಪುರ ರವರ ಪತ್ರ 

ಸಂಖ್ಯೆ: ಮುಇ೦/ ಸನೀ ( ಉ ) ವ/ ಬಿಜೆಪಿ /ಪಿಬಿ-9 /ಕೊಕಟನೂರ- ಚಿಕ್ಕಸಿಂಧಗಿ ಏನೀಯೋ /10 -11/4257 . 
2. ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರ ದಿನಾಂಕ : 30 /09 /10ರ ಪತ್ರ ಸಂಖ್ಯೆ : ಮುಸದ/ 

ಆಪ್ತಶಾಖೆ/ ಟೆಂಡರ್ / 09 - 10 /2165. 
ಪ್ರಸ್ತಾವನೆ : 

- ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕಿನ ಕೊಕಟನೂರ- ಚಿಕ್ಕಸಿಂಧಗಿ ರೈತರಿಗೆ ಸ. ನಂ .103 , 93,/2 ಜಮೀನುಗಳಿಗೆ ಏತ ನೀರಾವರಿ ಮೂಲಕ 
ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಮಗಾರಿಯ 37.50 ಲಕ್ಷ ರೂ . ಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , 
ಬಿಜಾಪುರ ರವರು ಆಡಳಿತಾತ್ಮಕ ಅನುಮೋದನೆ ಹಾಗೂ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ . 

ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಿಜಾಪುರ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 

| 1 ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ | | ದಿ: 07 / 0410 
2 | ಜಿಲ್ಲಾ ಟೆಂಡರ್ ಬುಲೆಟಿನ್ 

ದಿ : 13 / 0400 
ಈ ಟೆಂಡರ್‌ ಕರೆಗೆ ಸ್ಪಂದಿಸಿ ಒಬ್ಬರು ಗುತ್ತಿಗೆದಾರರು ಮಾತ್ರ ನಿಗದಿತ ದಿನದಂದು ಇ - ಟೆಂಡರಿಂಗ್ ಮೂಲಕ ಭರ್ತಿ ಮಾಡಿದ ಟೆಂಡರ್‌ಗಳನ್ನು 
ಸಲ್ಲಿಸಿರುತ್ತಾರೆ. ಟೆಂಡರನ್ನು ದಿನಾಂಕ: 15 /05 /2010ರಂದು ತೆರೆಯಲಾಗಿದ್ದು , ಅದರಲ್ಲಿ ಗುತ್ತಿಗೆದಾರರು ನಮೂದಿಸಿರುವ ದರಗಳ ವಿವರ ಕೆಳಕಂಡಂತಿವೆ: 
ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ 

ಇಡಲಾದ ಮೊತ್ತ : ರೂ .33 ,46,940 / ಗಳು 
ಕ್ರಮ ಸಂಖ್ಯೆ 

ಟೆಂಡರ್‌ನಲ್ಲಿ 

ಮಂಜೂರಾದ 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಗುತ್ತಿಗೆದಾರರು 

ಅಂದಾಜಿನ 
ಶ್ರೀ / ಮೆಸರ್ 

ನಮೂದಿಸಿರುವ ದರಗಳ ಮೇಲಿನ 
ದರಗಳಂತೆ ಟೆಂಡರಿನ ಶೇಕಡಾವಾರು 
ಮೊತ್ತ 

ಹೆಚ್ಚಳ 
ಎಸ್.ಕೆ.ರಾಠೋಡ, 

ರೂ . 38 ,36 ,980 / 14 .64 ಹೆಚ್ಚು 
1ನೇ ದರ್ಜೆ ಗುತ್ತಿಗೆದಾರರು 
ಮೇಲ್ಕಂಡಂತೆ ಶ್ರೀ ಎಸ್.ಕೆ.ರಾಠೋಡ, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ 
ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 14.64ರಷ್ಟು ಹೆಚ್ಚಾಗಿದ್ದು, ಈ ಮೊತ್ತಕ್ಕೆ ಸದರಿಯವರ ಟೆಂಡರ್‌ನ್ನು ಅಂಗೀಕರಿಸಲು ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರು ಮೇಲೆ1ರಲ್ಲಿ ಓದಲಾದ ಪತ್ರದಲ್ಲಿ ಸರ್ಕಾರದ ಅನುಮೋದನೆ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ: 28 /08 /10 ರಂದು 
ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೨೫ 


ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 33,46,940 - 00ಗಳ ಮೇಲೆ ಶೇಕಡ 13.00ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ .37 ,82,042 - 00ಗಳಿಗೆ ಕಾಮಗಾರಿಯನ್ನು ಶ್ರೀ ಎಸ್.ಕೆ.ರಾಠೋಡ, 1ನೇ ದರ್ಜೆ ಗುತ್ತಿಗೆದಾರರಿಗೆ ವಹಿಸಲು ಶಿಫಾರಸ್ಸು 
ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ ಟೆಂಡರ್ 
ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 43 ಏನೀಯೋ 2010, ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಿಜಾಪುರ ಜಿಲ್ಲೆ, ಸಿಂಧಗಿ ತಾಲ್ಲೂಕಿನ ಕೊಕಟನೂರ- ಚಿಕ್ಕಸಿಂಧಗಿ ರೈತರಿಗೆ ಸ. ನಂ .103, 
93,/2 ಜಮೀನುಗಳಿಗೆ ಏತ ನೀರಾವರಿ ಮೂಲಕ ನೀರಾವರಿ ಸೌಲಭ್ಯ ಕಲ್ಪಿಸುವ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾಲಿನ 
ದರಪಟ್ಟಿಯಂತೆ ಪರಿಷ್ಕರಿಸಿದ ಟೆಂಡರಿಗೆ ಇಡಲಾದ ಮೊತ್ತ ರೂ . 33,46 ,940 - 00ಗಳ ಮೇಲೆ ಶೇಕಡ 13 .00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ 
ರೂ .37 ,82,042 - 00ಗಳಿಗೆ (ಮೂವತ್ತೇಳು ಲಕ್ಷದ ಎಂಭತ್ತೆರಡು ಸಾವಿರದ ನಲವತ್ತೆರಡು ರೂ .ಗಳು ಮಾತ್ರ) ಶ್ರೀ ಎಸ್.ಕೆ.ರಾಠೋಡ, 1ನೇ ದರ್ಜೆ 
ಗುತ್ತಿಗೆದಾರರಿಗೆ ಕಾಮಗಾರಿಯನ್ನು ಕೆಳಕಂಡ ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2 . ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ :ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20 /01 /2003ರಲ್ಲಿ ಇಲಾಖಾ ಕಾರ್ಯದರ್ಶಿ 
ಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2609 

ಜಲಸಂಪನ್ಮೂಲ ಇಲಾಖೆ ( ಸಣ್ಣ ನೀರಾವರಿ ) 

ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಬೆಳಗಾಂ ಜಿಲ್ಲೆ , ಅಥಣಿ ತಾಲ್ಲೂಕು, ನಂದೇಶ್ವರ ಗ್ರಾಮದ ಹತ್ತಿರ ಗಂಗಾಕಲ್ಯಾಣ ನೀರಾವರಿ ಯೋಜನೆ 

ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅಂಗೀಕರಿಸುವ ಕುರಿತು. 
ಓದಲಾಗಿದೆ : 1. ದಿನಾಂಕ: 12 /08 /10ರ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರ ರವರ ಪತ್ರ 

ಸಂಖ್ಯೆ : ಮುಇಂ/ ಸನೀ ( ಉ ) ವ/ ಬಿಜೆಪಿ /ಎಇ-1/2010 - 11/4630 . 
2 . ಅಧ್ಯಕ್ಷರು , ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್, 
ಸಣ್ಣ ನೀರಾವರಿ ದಕ್ಷಿಣ ವಲಯ , ಬೆಂಗಳೂರು ಇವರ ದಿನಾಂಕ: 30 / 09 /10ರ ಪತ್ರ ಸಂಖ್ಯೆ: ಮುಸದ/ 

ಆಪ್ತಶಾಖೆ/ ಟೆಂಡರ್ / 10 - 11 / 2165. 
ಪ್ರಸ್ತಾವನೆ : 

ಬೆಳಗಾಂ ಜಿಲ್ಲೆ, ಅಥಣಿ ತಾಲ್ಲೂಕು, ನಂದೇಶ್ವರ ಗ್ರಾಮದ ಹತ್ತಿರ ಗಂಗಾಕಲ್ಯಾಣ ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ 18.50 ಲಕ್ಷ 
ರೂ .ಗಳ ಅಂದಾಜು ಪಟ್ಟಿಗೆ ಮುಖ್ಯ ಇಂಜಿನಿಯರ್, ಸಣ್ಣ ನೀರಾವರಿ ಉತ್ತರ ವಲಯ , ಬಿಜಾಪುರರವರು ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಅಧೀಕ್ಷಕ 
ಇಂಜಿನಿಯರ್, ಬೆಳಗಾವಿ ವೃತ್ತ ರವರು ಕಛೇರಿ ನೋಂದಣಿ ಸಂಖ್ಯೆ :79 /2009 - 10ರಲ್ಲಿ ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 

- ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾಂ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 
1 | ಜಿಲ್ಲಾ ಟೆಂಡರ್ ಬುಲೆಟಿನ್ 

ದಿ: 24/ 05/10 | 
2 | ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ 

ದಿ : 02 /0610 
ಈ ಟೆಂಡರ್‌ ಕರೆಗೆ ಪ್ರತಿಕ್ರಯಿಸಿ ಇಬ್ಬರು ಗುತ್ತಿಗೆದಾರರು ಇ- ಟೆಂಡರಿಂಗ್ ಮೂಲಕ ಭರ್ತಿ ಮಾಡಿದ ಟೆಂಡರ್‌ಗಳನ್ನು ಸಲ್ಲಿಸಿರುವುದಾಗಿ 
ವರದಿಯಾಗಿದೆ. ಇವರ ಟೆಂಡರ್‌ಗಳನ್ನು ದಿನಾಂಕ: 14 /06/10ರಂದು ತೆರೆಯಲಾಗಿದ್ದು , ಇದರಲ್ಲಿ ಒಬ್ಬ ಗುತ್ತಿಗೆದಾರರು ಮಾತ್ರ ಅರ್ಹರಾಗಿದ್ದು, ಸದರಿ 
ಗುತ್ತಿಗೆದಾರರ ಟೆಂಡರ್‌ನ ವಿವರಗಳು ಕೆಳಕಂಡಂತಿವೆ: 

ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಟೆಂಡರಿಗೆ ಇಡಲಾದ ಮೊತ್ತ ರೂ .15, 22 ,554/ 


ಕ್ರಮ ಸಂಖ್ಯೆ 


ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ 

ಶ್ರೀ / ಮೆಸರ್ 


ಟೆಂಡರ್‌ನಲ್ಲಿ 
ಗುತ್ತಿಗೆದಾರರು 
ನಮೂದಿಸಿರುವ 
ದರಗಳಂತೆ ಟೆಂಡರಿನ 

ಮೊತ್ತ 
ರೂ .17 ,31,160/ 


ಮಂಜೂರಾದ 

ಅಂದಾಜಿನ 
ದರಗಳ ಮೇಲಿನ 
ಶೇಕಡಾವಾರು 

ಹೆಚ್ಚಳ 
13.70 ಹೆಚ್ಚು 


ಸಂತೋಷ ಕೆ. ಗಾಣಿಗೇರ 
1ನೇ ದರ್ಜೆ ಗುತ್ತಿಗೆದಾರರು 


೫೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಮೇಲ್ಕಂಡಂತೆ ಶ್ರೀ ಸಂತೋಷ ಕೆ.ಗಾಣಿಗೇರ, 1ನೇ ದರ್ಜೆ ಗುತ್ತಿಗೆದಾರರು ನಮೂದಿಸಿರುವ ದರಗಳಂತೆ ಟೆಂಡರ್ ಮೊತ್ತವನ್ನು ಪ್ರಸಕ್ತ ಸಾಲಿನ 
ದರಗಳಿಗೆ ಪರಿಗಣಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇ .13 . 70ರಷ್ಟು ಹೆಚ್ಚಾಗಿರುತ್ತದೆ. ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ 
ಅಂಗೀಕರಿಸಲು ಮುಖ್ಯ ಇಂಜಿನಿಯರ್ ರವರು ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂಧಾನ ನಡೆಸಲು ದಿನಾಂಕ: 28 /08 /10 ರಂದು 
ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು . ಸಭೆಯಲ್ಲಿ ಗುತ್ತಿಗೆದಾರರ ಮನವಿಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ 
ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಾಗ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ . 15,22 ,554 - 00ಗಳ ಮೇಲೆ ಶೇಕಡ 13.00ರಷ್ಟು 
ಹೆಚ್ಚಿನ ದರಗಳಿಗೆ ಅಂದರೆ ರೂ . 17 ,20,486 - 00ಗಳಿಗೆ ಕಾಮಗಾರಿಯನ್ನು ಶ್ರೀ ಸಂತೋಷ ಕೆ.ಗಾಣಿಗೇರ 1ನೇ ದರ್ಜೆ ಗುತ್ತಿಗೆದಾರರು, ಇವರಿಗೆ ವಹಿಸಲು 
ಶಿಫಾರಸ್ಸು ಮಾಡಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಈ ನಿರ್ಧಾರಕ್ಕೆ ಗುತ್ತಿಗೆದಾರರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿರುವುದಾಗಿ ತಿಳಿಸಿ ಈ ಮೊತ್ತಕ್ಕೆ 
ಟೆಂಡರ್‌ ಅಂಗೀಕರಿಸಲು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ (2) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. 
ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 45 ಏನೀಯೋ 2010 , ಬೆಂಗಳೂರು, ದಿನಾಂಕ: 20ನೇ ಅಕ್ಟೋಬರ್ 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾಂ ಜಿಲ್ಲೆ, ಅಥಣಿ ತಾಲ್ಲೂಕು, ನಂದೇಶ್ವರ ಗ್ರಾಮದ ಹತ್ತಿರ ಗಂಗಾಕಲ್ಯಾಣ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ಮಂಜೂರಾದ ಅಂದಾಜು ಪಟ್ಟಿ ಹಾಗೂ ಪ್ರಸಕ್ತ ಸಾ 
ಇಡಲಾದ ಮೊತ್ತ ರೂ . 15,22,554 -00ಗಳ ಮೇಲೆ ಶೇಕಡ 13.00ರಷ್ಟು ಹೆಚ್ಚಿನ ದರಗಳಿಗೆ ಅಂದರೆ ರೂ .17,20 ,486 -00ಗಳಿಗೆ ( ಹದಿನೇಳು ಲಕ್ಷದ ಇಪ್ಪತ್ತು 
ಸಾವಿರದ ನಾನೂರ ಎಂಭತ್ತಾರು ರೂ . ಗಳು ಮಾತ್ರ) ಶ್ರೀ ಸಂತೋಷ ಕೆ.ಗಾಣಿಗೇರ 1ನೇ ದರ್ಜೆ ಗುತ್ತಿಗೆದಾರರು ಇವರಿಗೆ ಕಾಮಗಾರಿಯನ್ನು ಕೆಳಕಂಡ 
ಷರತ್ತುಗಳೊಂದಿಗೆ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 
2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

3. ಅಸಹಜ ದರಗಳನ್ನು ಸಮನ್ವಯಪಡಿಸಿಕೊಳ್ಳುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್ಡಿ 1 ಟಿಎಫ್ ಪಿ 2002 , ದಿನಾಂಕ: 20/ 01 /2003ರಲ್ಲಿ ಇಲಾಖಾ ಕಾರ್ಯದರ್ಶಿ 
ಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರುದ್ರಮೂರ್ತಿ 

ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2610 

ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಕಾರ್ಯಚಟುವಟಿಕೆ, ಆಡಳಿತ ನಿರ್ವಹಣೆಗಾಗಿ 

ಮೂರನೇ ಕಂತಿನ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ : ವಿಯುಣ 50 ವಿಶ್ರಮ 2010, ದಿನಾಂಕ: 13.04.2010 . 

2) ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಇವರ ಪತ್ರ ಸಂ . 

KSNDMC/ Budget/ACT/140/ 2010-11 . ದಿನಾಂಕ : 11.10 .2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಇಲಾಖೆಯ , ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು 2010 - 11ನೇ ಸಾಲಿನಲ್ಲಿ ಮುಂದುವರಿಸಿ , 2010 - 11ನೇ ಸಾಲಿನ 
ಲೆಕ್ಕಶೀರ್ಷಿಕೆ 3455 - 00 - 200 - 0 - 01( 059) ( ಯೋ ) ಇದರಡಿಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರಕ್ಕೆ ಸಹಾಯಾನುದಾನವಾಗಿ 
ಒಟ್ಟು ರೂ .300 .00 ಲಕ್ಷಗಳ ಅನುದಾನವನ್ನು ಆಯವ್ಯಯದಲ್ಲಿ ಕಲ್ಪಿಸಲಾಗಿದೆ. ಇದರ ಪೈಕಿ ಮೊದಲನೇ ಹಾಗೂ ಎರಡನೇ ಕಂತಾಗಿ ರೂ .150 .00 
ಲಕ್ಷಗಳನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ .( 2) ರಲ್ಲಿನ ಪತ್ರದಲ್ಲಿ ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರು 
2010 - 11ನೇ ಸಾಲಿನಲ್ಲಿ ಕೇಂದ್ರದ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಯ ಸಲುವಾಗಿ ಮೂರನೇ ಕಂತಿನ ಅನುದಾನ ಬಿಡುಗಡೆ ಮಾಡುವಂತೆ 
ಪ್ರಸ್ತಾವನೆ ಸಲ್ಲಿಸಿ ಕೋರಿದ್ದಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ವಿಯು 1 ಬಉಕೋ 2010, ಬೆಂಗಳೂರು, ದಿನಾಂಕ : 14.10 .2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ 2010 -11ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು 
ಹಮ್ಮಿಕೊಂಡಿರುವ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಮೂರನೇ ಕಂತಿನ ಅನುದಾನವಾಗಿ ಲೆಕ್ಕ ಶೀರ್ಷಿಕೆ 3455 - 00 -200 - 0 - 01( 059) 
( ಯೋ ) ಇದರಡಿಯಲ್ಲಿ ರೂ .50.00 ಲಕ್ಷಗಳನ್ನು ( ರೂ . ಐವತ್ತು ಲಕ್ಷಗಳು ಮಾತ್ರ) ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ 
ಕೇಂದ್ರ, ಬೆಂಗಳೂರು. ಇವರಿಗೆ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಮಂಜೂರು ಮಾಡಿದೆ. 

1) ಈ ಮೊತ್ತವನ್ನು 2010 -11ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 3455 - 00 - 200 - 0 - 01( 059) ( ಯೋ ) ಇದರಡಿಯಲ್ಲಿ ಭರಿಸತಕ್ಕದ್ದು, 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೨೭ 


2) ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರು ಸ್ವೀಕೃತ ರಶೀದಿಯಲ್ಲಿ ಹಣವನ್ನು 

ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 
ಈಗ ಬಿಡುಗಡೆ ಮಾಡಿದ ಹಣವನ್ನು ಅದೇ ಉದ್ದೇಶಕ್ಕೆ ಉಪಯೋಗಿಸತಕ್ಕದ್ದು ಮತ್ತು ಸಂಪೂರ್ಣವಾಗಿ ಉಪಯೋಗ ಮಾಡಿದ ಬಗ್ಗೆ 

ಪ್ರಮಾಣ ಪತ್ರ ಹಾಗೂ ಆಡಿಟ್ ಆದ ಲೆಕ್ಕ ಪತ್ರಗಳನ್ನು ದೃಢೀಕರಣದೊಂದಿಗೆ ದಿನಾಂಕ: 30/05 /2011ರ ಒಳಗೆ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 
4) ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಹಾಗೂ ಈ ಹಣವನ್ನು ಬೇರೆ ಯೋಜನೆಗೆ 

ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ವರ್ಗಾಯಿಸಬಾರದು. 
5) ಅನುದಾನವನ್ನು ಬಳಸದೇ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು ಇಲ್ಲವಾದಲ್ಲಿ ಅಂತಹ 

ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯನ್ನು ಸಂಸ್ಥೆಗೆ ಆದಾಯವೆಂದು ಪರಿಗಣಿಸಿ, ಮುಂದೆ ಅನುದಾನ ಬಿಡುಗಡೆ ಸಂದರ್ಭದಲ್ಲಿ ಸದರಿ 

ಮೊತ್ತವನ್ನು ಕಡಿತಗೊಳಿಸಲಾಗುವುದು. 
6 ) ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು ಸಮೀಕ್ಷೆಗಾಗಿ 

ಕೋರಿದ್ದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 01 ಟಿಎಫ್ ಪಿ 2008 , ದಿನಾಂಕ : 16 /05 /2008ರನ್ವಯ ಇಲಾಖಾ ಪ್ರಧಾನ 
ಕಾರ್ಯದರ್ಶಿರವರಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಬೋರಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2611 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸುಧಾರಣೆಗೆ ಕೆ- ಫಿಸ್ಟ್ (K- FIST ) ನಿಧಿಯನ್ನು 

ಸ್ಥಾಪಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 51 ವಿಶ್ರಮ 2008 , ದಿ:11/9 /2008 ಮತ್ತು 14 /10 /2008. 

2 ) ಪ್ರೊ . ಸಿ.ಎನ್. ಆರ್.ರಾವ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ : 21/04 /2010 ರಂದು ಜರುಗಿದ ವಿಜ್ಞಾನ ಮತ್ತು 

ತಂತ್ರಜ್ಞಾನ ದಾರ್ಶನಿಕ ಸಮೂಹದ 5ನೇ ಸಭೆಯ ನಿರ್ಣಯ. 
3) ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 55 ವಿಕ್ರಮ 2010, ದಿನಾಂಕ: 03- 08 - 2010 
4) ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ ಇವರ ಟಿಪ್ಪಣಿ ಸಂಖ್ಯೆ: 

VGST/P -15/K - FIST/2010-11 /379 , ದಿ : 23 - 09 - 2010. 
ಪ್ರಸ್ತಾವನೆ : 
ಪ್ರೊ . ಸಿ. ಎನ್.ಆರ್.ರಾವ್‌ರವರ ಅಧ್ಯಕ್ಷತೆಯಲ್ಲಿ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ಆದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ 

ದೆ. ಅದರಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರನ್ವಯ ದಿನಾಂಕ: 21-4 -2010 ರಂದು ವಿಜ್ಞಾನ ಮತ್ತು ತಂತ್ರಜ್ಞಾನ 
ದಾರ್ಶನಿಕ ಸಮೂಹದ 5ನೇ ಸಭೆಯಲ್ಲಿ ಕೆ - ಫಿಸ್ಟ್ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಕಾರ್ಯತಂತ್ರಗಳ ಬಗ್ಗೆ ಸಮಗ್ರವಾಗಿ ಚರ್ಚಿಸಿ 
ಅನುಷ್ಟಾನ ಪ್ರಕ್ರಿಯೆಗಳ ಕಾರ್ಯ ಯೋಜನೆಯನ್ನು ರೂಪಿಸಲಾಗಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಬರುವ ಅರ್ಹ ಉನ್ನತ ಶಿಕ್ಷಣ ಸಂಸ್ಥೆಗಳು 
ಸ್ನಾತಕೋತ್ತರ ಹಂತದಲ್ಲಿ ವಿಜ್ಞಾನ ಬೋಧನೆ ಮತ್ತು ಸಂಶೋಧನೆಗಾಗಿ ಅಗತ್ಯ ಮೂಲ ಸೌಕರ್ಯಗಳನ್ನು ಪಡೆಯುವಲ್ಲಿ ಹಣಕಾಸಿನ ನೆರವನ್ನು ನೀಡುವುದು 
ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಯೋಜನೆಯಡಿಯಲ್ಲಿ ಮೂಲ ಸೌಕರ್ಯಗಳನ್ನು ಪಡೆಯಲು ಎರಡು ವರ್ಗಗಳಲ್ಲಿ ಶಿಕ್ಷಣ ಸಂಸ್ಥೆಗಳಿಗೆ 
ರೂ .500.00 ಲಕ್ಷಗಳ ಸಹಾಯಾನುದಾನವನ್ನು ನೀಡಲು ತೀರ್ಮಾನಿಸಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿನ ಆದೇಶದಲ್ಲಿ 2010 - 11ನೇ ಸಾಲಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಹೊಸ 
ಯೋಜನೆಯಾದ ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಶಿಕ್ಷಣ ಮತ್ತು ಸಂಶೋಧನೆಯ ಮೂಲ ಸೌಕರ್ಯಗಳನ್ನು 
ಅಭಿವೃದ್ಧಿಗೊಳಿಸಲು ಕೆ - ಫಿಸ್ಟ್ Karnataka Fund for Improvement of Science & Technology Infrastructure in Higher Educational Institutions 
( K-FIST) ನಿಧಿಯನ್ನು ರೂ .500.00 ಲಕ್ಷಗಳ ವೆಚ್ಚದಲ್ಲಿ ಸ್ಥಾಪಿಸಲು ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ 4) ರಲ್ಲಿನ ಪತ್ರದಲ್ಲಿ ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ 
ಇವರು 2010 -11ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಹೊಸ ಯೋಜನೆಯಾದ ರಾಜ್ಯದ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ 
ವಿಜ್ಞಾನ ಮತ್ತು ತಂತ್ರಜ್ಞಾನದ ಸುಧಾರಣೆಗೆ ಕೆ - ಫಿಸ್ಟ್ (K - FIST) ನಿಧಿಯನ್ನು ಸ್ಥಾಪಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ರೂ .500.00 ಲಕ್ಷಗಳ 
ಸಹಾಯಾನುದಾನ ಬಿಡುಗಡೆ ಮಾಡುವಂತೆ ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರಲ್ಲಿನ ಆರ್ಥಿಕ ಇಲಾಖೆಯ ಟಿಪ್ಪಣಿಯಲ್ಲಿ ಕೆ- ಫಿಸ್ಟ್ ಯೋಜನೆಯ ಅನುಷ್ಠಾನಕ್ಕಾಗಿ ಪ್ರಸಕ್ತ ಸಾಲಿನ 
ಆಯವ್ಯಯದ ಲೆಕ್ಕ ಶೀರ್ಷಿಕೆ 3425 - 60 - 600 - 0 - 03 - ಕೆ - ಫಿಸ್ಟ್ - 059 - ಇತರೇ ಖರ್ಚು (ಯೋಜನೆ ) ಇದರಡಿ ಒದಗಿಸಿರುವ ರೂ .500 .00 ಲಕ್ಷಗಳ 
ಅನುದಾನದಲ್ಲಿ ಮೊದಲನೇ ಕಂತಿನ ಮೊತ್ತವಾಗಿ ರೂ . 250 .00 ಲಕ್ಷವನ್ನು ಬಿಡುಗಡೆ ಮಾಡಲು ನೀಡಲಾದ ಒಪ್ಪಿಗೆಯಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನ 
ದಾರ್ಶನಿಕ ಸಮೂಹಕ್ಕೆ ಅನುದಾನ ಬಿಡುಗಡೆ ಮಾಡುವ ಪ್ರಸ್ತಾವನೆಯನ್ನು ಪರಿಶೀಲಿಸದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


೫೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸರ್ಕಾರದ ಆದೇಶ ಸಂಖ್ಯೆ: ವಿಯ 35 ವಿತ್ತಮ 2010, ಬೆಂಗಳೂರು, ದಿನಾಂಕ : 12 -10 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ವತಿಯಿಂದ ಕರ್ನಾಟಕ ರಾಜ್ಯದ 
ವಿಶ್ವವಿದ್ಯಾಲಯಗಳಲ್ಲಿ ಗುಣಮಟ್ಟದ ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ಕೈಗೊಳ್ಳಲು ಅನುವಾಗುವಂತೆ ರಾಜ್ಯದ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಬರುವ 
ಅರ್ಹ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸ್ನಾತಕೋತ್ತರ ಹಂತದಲ್ಲಿ ವಿಜ್ಞಾನ ಬೋಧನೆ ಮತ್ತು ಸಂಶೋಧನೆಗಾಗಿ ಅಗತ್ಯ ಮೂಲ ಸೌಕರ್ಯಗಳ 
ಉನ್ನತೀಕರಣಕ್ಕಾಗಿ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಕೆ - ಫಿಸ್ಟ್ Karnataka Fund for Improvement of Science & Technology Infrastructure 
in Higher Educational Institutions (K - FIST) ನಿಧಿಯನ್ನು ಸ್ಥಾಪಿಸಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು ರೂ . 250 .00 ಲಕ್ಷಗಳ ( ರೂ . ಎರಡು 
ಕೋಟಿ ಐವತ್ತು ಲಕ್ಷಗಳು ಮಾತ್ರ) ಸಹಾಯಾನುದಾನವನ್ನು ಕಾರ್ಯನಿರ್ವಾಹಕ ಕಾರ್ಯದರ್ಶಿ , ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ, 
ಬೆಂಗಳೂರು. ಇವರಿಗೆ ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಬಿಡುಗಡೆ ಮಾಡಲಾಗಿದೆ. 
1) ಈ ಅನುದಾನವನ್ನು ಆಯವ್ಯಯದ ಲೆಕ್ಕ ಶೀರ್ಷಿಕೆ 3425 -60 -600 - 0- 03 -ಕೆ ಫಿಸ್ಟ್ -059 - ಇತರೇ ಖರ್ಚು (ಯೋಜನೆ) ಇದರಡಿ 

ಸಹಾಯಾನುದಾನ ಭರಿಸತಕ್ಕದ್ದು. 
ವೈಜ್ಞಾನಿಕ ಅಧಿಕಾರಿ , ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಬೆಂಗಳೂರು. ಇವರು ಸ್ವೀಕೃತ 
ರಶೀದಿಯಲ್ಲಿ ಹಣವನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 
ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಮತ್ತು ಕಾರ್ಯಗತಗೊಳಿಸುವ ಚಟುವಟಿಕೆಯ 

ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು . 
4) ಈ ಆದೇಶದಲ್ಲಿ ಬಿಡುಗಡೆ ಮಾಡಿರುವ ಅನುದಾನಕ್ಕೆ ಲೆಕ್ಕ ಪರಿಶೋಧಕರಿಂದ ಪರೀಕ್ಷಿಸಲ್ಪಟ್ಟ ಲೆಕ್ಕ ಪತ್ರಗಳ ಉಪಯೋಗತಾ ಪ್ರಮಾಣ 

ಪತ್ರಗಳನ್ನು ಯೋಜನೆ ಅನುಷ್ಠಾನದ ತಕ್ಷಣ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
5) ಉದ್ದೇಶಿತ ಕಾರ್ಯಕ್ರಮಕ್ಕೆ ಖರ್ಚಾಗದ ಬಾಬು ಉಳಿಸಿಕೊಂಡಲ್ಲಿ, ಅದನ್ನು ಸರ್ಕಾರದ ಗಮನಕ್ಕೆ ತರದಿದ್ದಲ್ಲಿ ಸದರಿ ಮೊತ್ತಕ್ಕೆ ಬ್ಯಾಂಕುಗಳು 

ನೀಡುವ ಸರಳ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ ಪಾವತಿಸತಕ್ಕದ್ದು, 
ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನವನ್ನು ಬಳಸದೆ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ 
ಗಮನಕ್ಕೆ ತರತಕ್ಕದ್ದು, ಮತ್ತು ಅಂತ ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯನ್ನು ಸಂಸ್ಥೆಗೆ ಆದಾಯವೆಂದು ಪರಿಗಣಿಸಿ, ಸಂಸ್ಥೆಗೆ ಮುಂದೆ 
ಅನುದಾನ ಬಿಡುಗಡೆಯ ಸಂದರ್ಭದಲ್ಲಿ ಸದರಿ ಮೊತ್ತವನ್ನು ಕಡಿತಗೊಳಿಸಲಾಗುವುದು. 
ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು ಸಮೀಕ್ಷೆಗಾಗಿ 
ಕೋರಿದಲ್ಲಿ ತಪ್ಪದೇ ಒದಗಿಸತಕ್ಕದ್ದು, 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ :ಆಇ 354 ವೆಚ್ಚ- 2 /10 , ದಿನಾಂಕ: 05.10 .2010 ರಲ್ಲಿ ನೀಡಲಾದ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಬೋರಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2612 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ ( Master Control Centre) 

ಸ್ಥಾಪನೆಗೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 50 ವಿಶ್ರಮ 2010 , ದಿನಾಂಕ: 13 .04 . 2010 . 

2) ಸರ್ಕಾರಿ ಆದೇಶ ಸಂಖ್ಯೆ : ವಿಯಇ 10 ಬಉಕೋ 2009, ದಿನಾಂಕ: 04.06.2010. 
3) ನಿರ್ದೇಶಕರು, ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರ ಪತ್ರ ಸಂಖ್ಯೆ: 

KSNDMC / MCC/176/2010-11/142, ದಿ: 26.12 . 2009. 
4) ಆರ್ಥಿಕ ಇಲಾಖೆ ( ವೆಚ್ಚ 2 -10) ರ ಟಿಪ್ಪಣಿ ಸಂಖ್ಯೆ : FD 327 Exp-2/2010, ದಿನಾಂಕ: 14 .09 .2010 ಮತ್ತು FD 

358 Exp-2/2010, ದಿ: 27.09 .2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರ. ಸಂ . (1) ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ 
ಚಾಲ್ತಿಯಲ್ಲಿರುವ ಯೋಜನೆಗಳನ್ನು 2010 - 11ನೇ ಸಾಲಿನಲ್ಲಿ ಮುಂದುವರೆಸಿ, 2010 - 11ನೇ ಸಾಲಿನ ಲೆಕ್ಕಶೀರ್ಷಿಕೆ 3455 - 00 - 200 -0 - 01( O59) 
(ಯೋಜನೆ) ಇದರಡಿಯಲ್ಲಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರಕ್ಕೆ ಒಟ್ಟು ರೂ .300 .00 ಲಕ್ಷಗಳ ಸಹಾಯಾನುದಾನವನ್ನು 
ಆಯವ್ಯಯದಲ್ಲಿ ಕಲ್ಪಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ( 2) ರಲ್ಲಿನ ಸರ್ಕಾರಿ ಆದೇಶದಲ್ಲಿ 2010ನೇ ಸಾಲಿನ ದಿನಾಂಕ: 24 - 05 - 2010ರಂದು ನಡೆದ ಸಚಿವ ಸಂಪುಟದ 
7ನೇ ಸಭೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಗಳ ಉಸ್ತುವಾರಿ ಕೇಂದ್ರದ ವತಿಯಿಂದ 
ರೂ .872 .50 ಲಕ್ಷಗಳಲ್ಲಿ ಕರ್ನಾಟಕ ನೈಸರ್ಗಿಕ ವಿಕೋಪಗಳ ಉಸ್ತುವಾರಿ ಕೇಂದ್ರದ ( Master Control Facility) ಸ್ಥಾಪನೆಗೆ ಆಡಳಿತಾತ್ಮಕ 
ಅನುಮೋದನೆಯನ್ನು ನೀಡಲಾಗಿರುತ್ತದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೨೯ 


G 


Hob 


ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ರಲ್ಲಿನ ಪತ್ರದಲ್ಲಿ ನಿರ್ದೇಶಕರು, ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರು 
ಮಾಸ್ಟರ್‌ ಕಂಟ್ರೋಲ್‌ ಫೆಸಿಲಿಟಿ ( Master Control Centre ) ಸ್ಥಾಪನೆಗೆ ಕಟ್ಟಡ ನಿರ್ಮಾಣ , ಯಂತ್ರೋಪಕರಣ ಮುಂತಾದವುಗಳಿಗೆ ಅಂದಾಜು ರೂ .872.50 
ಲಕ್ಷಗಳಿಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಲಾಗಿದೆ . ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರವು ತನ್ನ ಸಾಂಸ್ಥಿಕ ನಿಧಿಯಲ್ಲಿ ಲಭ್ಯವಿರುವ 
ರೂ .2.00 ಕೋಟಿಗಳ ಹಣವನ್ನು ಬಳಸಿಕೊಂಡು ರೂ .872.50 ಲಕ್ಷಗಳಲ್ಲಿ ಸ್ಥಾಪಿಸಲಾಗುವುದು. ಆದ್ದರಿಂದ ಮೊದಲನೇ ಹಂತದ 1ನೇ ಮತ್ತು 2ನೇ 
ತ್ರೈಮಾಸಿಕ ಅವಧಿಗೆ ಬೇಕಾದ ರೂ .402. 25 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆ ಸಲ್ಲಿಸಿ ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿನ ಆರ್ಥಿಕ ಇಲಾಖೆಯ ಟಿಪ್ಪಣಿಗಳಲ್ಲಿ ನೀಡಲಾದ ಸಹಮತಿಯನ್ವಯ ಕರ್ನಾಟಕ ನೈಸರ್ಗಿಕ ವಿಕೋಪ 
ಉಸ್ತುವಾರಿ ಕೇಂದ್ರಕ್ಕೆ ಅನುದಾನ ಬಿಡುಗಡೆ ಮಾಡುವ ಪ್ರಸ್ತಾವನೆಯನ್ನು ಪರಿಶೀಲಿಸದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಿಯಇ 10 ಬಉಕೋ 2009 , ಬೆಂಗಳೂರು, ದಿನಾಂಕ: 05 - 10 - 2010 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗ ಸಂಸ್ಥೆಯಾದ ಕರ್ನಾಟಕ ರಾಜ್ಯ ನೈಸರ್ಗಿಕ 
ವಿಕೋಪಗಳ ಉಸ್ತುವಾರಿ ಕೇಂದ್ರ, ಬೆಂಗಳೂರು. ಈ ಸಂಸ್ಥೆ ವತಿಯಿಂದ ಮಾಸ್ಟರ್ ಕಂಟ್ರೋಲ್‌ ಫೆಸಿಲಿಟಿ ( Master Control Centre) ಕಟ್ಟಡ ನಿರ್ಮಾಣ, 
ಯಂತ್ರೋಪಕರಣ ಮುಂತಾದವುಗಳ ಸ್ಥಾಪನೆಗೆ ರೂ .100.00 ಲಕ್ಷಗಳನ್ನು (ರೂಪಾಯಿ ನೂರು ಲಕ್ಷಗಳು ಮಾತ್ರ) ನಿರ್ದೇಶಕರು , ಕರ್ನಾಟಕ ನೈಸರ್ಗಿಕ 
ವಿಕೋಪ ಉಸ್ತುವಾರಿ ಕೇಂದ್ರ, ಬೆಂಗಳೂರು ಇವರಿಗೆ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. 

1) ಈ ಮೊತ್ತವನ್ನು 2010 - 11ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 3455 - 00 - 200 - 01 ( 059 ) ( ಯೋ ) ಇದರಡಿಯಲ್ಲಿ ಭರಿಸತಕ್ಕದು, 
2) ನಿರ್ದೇಶಕರು, ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪಉಸ್ತುವಾರಿ ಕೇಂದ್ರ, ಬೆಂಗಳೂರು. ಇವರು ಸ್ವೀಕೃತ ರಶೀದಿಯಲ್ಲಿ ಹಣವನ್ನು ಸರ್ಕಾರದ 

ಅಧೀನ ಕಾರ್ಯದರ್ಶಿಯವರ ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 
3) 2010 -11ನೇ ಸಾಲಿನಲ್ಲಿ ಬಿಡುಗಡೆ ಮಾಡಲಾದ ಹಣವನ್ನು ಪೂರ್ಣವಾಗಿ ಸದುಪಯೋಗಪಡಿಸಿಕೊಂಡು ಉಪಯೋಗತಾ ಪ್ರಮಾಣ ಪತ್ರವನ್ನು 

ಹಾಗೂ ಲೆಕ್ಕ ಪರಿಶೋಧಕರಿಂದ ದೃಢೀಕರಿಸಲಟ ತನಿಖಾ ವರದಿಗಳನ್ನು ಕಟ್ಟಡ ಸ್ಥಾಪನೆಯಾದ ನಂತರ ಸರ್ಕಾರಕ್ಕೆ ಸಲ್ಲಿಸತಕ್ಕದು 
4) ಈಗ ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಯೋಜನೆಗೆ ಮಾತ್ರ ಉಪಯೋಗಿಸತಕ್ಕದ್ದು, ಹಾಗೂ ಈ ಹಣವನ್ನು ಬೇರೆ ಯೋಜನೆಗೆ 

ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ವರ್ಗಾಯಿಸಬಾರದು; 
ಉದ್ದೇಶಿತ ಕಾರ್ಯಯೋಜನೆಗೆ ಬಿಡುಗಡೆ ಮಾಡಲಾದಂತಹ ಅನುದಾನವನ್ನು ವಿನಿಯೋಗಿಸದೇ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ 
ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು, ಇಲ್ಲದೆ ಹೋದಲ್ಲಿ ಅಂತಹ ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯನ್ನು ಸಂಸ್ಥೆಗೆ ಆದಾಯವೆಂದು 

ಪರಿಗಣಿಸಿ ಮುಂದೆ ಅನುದಾನ ಬಿಡುಗಡೆಯ ಸಂದರ್ಭದಲ್ಲಿ ಸದರಿ ಮೊತ್ತವನ್ನು ಕಡಿತಗೊಳಿಸಲಾಗುವುದು; 
7) ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು ಸಮೀಕ್ಷೆಗಾಗಿ 

ಕೋರಿದಲ್ಲಿ ತಪ್ಪದೇ ಒದಗಿಸತಕ್ಕದ್ದು . 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿಗಳ ಸಂಖ್ಯೆ : FD 327 Exp-2/ 2010, ದಿನಾಂಕ: 14 .09. 2010 ಮತ್ತು FD 358 Exp-2/ 2010, 
ದಿ : 27 .09 . 2010ರಲ್ಲಿ ನೀಡಲಾದ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ. ಬೋರಲಿಂಗಯ್ಯ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2613 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, 

ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 

ENERGY SECRETARIAT 
Sub : Change of company s name from M /s Godavari Sugar Mills Limited to M /s Godavari Biorefineries 

Limited -reg . 
Read : 1. Government Order No: EN 25 NCE 2009 dated : 13.07 . 2009 . 

2 . Letter No : KRED /04 /GSMT/ 2010 /1213 dated: 04 /05.05 . 2010 received from the Managing 

Director, Karnataka Renewable Energy Development Limited , Bangalore . 

Government Order No : EN 25 NCE 2009 dated : 09. 07 .2010 . 
4 . Letter No: KRED /04 /GBL/ 10 /2533 dated : 02 .09. 2010 received from the Managing Director, 

Karnataka Renewable Energy Development Limited , Bangalore . 
PREAMBLE : 

In the Government Order read at (1) above , “No Objection” have been issued for setting up of 2x20 MW Co -generation plant 
at Sameerawadi village . Mudhol Taluk , Bagalkot District to M /s Godavari Sugar Mills Limited . 

In the Order of the Hon ble High Court of Bombay dated : 20 .03. 2009 (Company Petition No. 25 /2009 connected with 
company application No : 1519/2008 ) approval has been given to self-demerger scheme of M /s Godavari Sugar Mills Limited with M /s 
Gidavari Biorefineries Limited. 

In view of the High Court Order in the letter read at (2) above, the Managing Director, Karnataka Renewable Energy 
Development Limited , Bangalore has sent a proposal to Government for change of company s name from M /s Godavari Sugar Mills 
Limited to M /s Godavari Biorefineries Limited . 

In the Government Order read at (3) above , approval has been accorded for the change of company s name from 
M /s Godavari Sugar Mills Limited to M /s Godavari Biorefineries Limited . 


3 . 


320 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


2001 - 0 


In the letter read at (4 ) above, the Managing Director, KREDL has requested to issue an amendment / corrigendum to the 
Government Order read at (3 ) above , since the capacity is notmentioned in the Order portion . 
The proposal has been examined in detail and issued the following Order : 

Government Order No : EN 389 NCE 2010 , Bangalore, Dated : 13. 10 .2010 . 
Government accords approval for the change of company s name from M /s Godavari Sugar Mills Limited to M /s Godavari 
Biorefineries Limited for implementing the enhanced 2x20 MW 2nd Phase cogeneration plant at Sameerawadi, Mudhol Taluk , Bagalkot 
District. 

The earlier Government Order No : EN 25 NCE 2009 dated: 09 .07 .2010 is withdrawn with immediate effect. 

The other terms and conditions of the Government Order No : EN 25 NCE 2009 dated : 13 .07. 2009 shall IPSO FACTO 
applicable . 

By Order and in the name of the Governor of Karnataka, 

SURESH . B . KRISHNAPPANAVAR 

Under Secretary to Government 
P . R . 2614 

Energy Department. 


ENERGY SECRETARIAT 
Sub : Change of company s name from M /s Maheshwara Sugars Limited to M /s Bannari Amman Sugars 

Limited and change of location of the co -generation plant from Chilakawadi and Tagarpur villages to 
Modhalli village-reg . 


2 . 


Lett 


Read : 1. Government Order No: EN 207 NCE 2007 dated : 05 .10.2007. 

Letters No : KRED /04 /BAS /09/ 2071 dated : 1/2 .07. 2009 , No: KRED /04 /BAS /10 /170 dated : 
16 /18 .01.2010 and No: KRED /04/MSL / 10 /2707 dated : 08 /24 .09. 2010 received from the 

Managing Director, Karnataka Renewable Energy Development Limited , Bangalore. 
PREAMBLE : 

In the Government Order read at (1 ) above, “No Objection ” have been issued for setting up of 28 .80 MW (gross ) [ 20 .1 MW 
exportable during season ) and 26 .6 MW [exportable during offseason ] Co - generation plant at Chilakawadi and Tagarpur villages of 
Kollegal Taluk, Chamrajnagar District to M /s Maheshwara Sugars Limited . 

In the letters read at (4 ) above, the Managing Director, KREDL has sent proposal to Government for Change of Company s 
name from M /s Maheshwara Sugars Limited to M /s Bannari Amman Sugars Limited and change of location of the co - generation plant 
from Chilakawadi and Tagarpur villages to Modhalli village . 
The proposal has been examined in detail and issued the following Order : 

Government Order No : EN 217 NCE 2008 , Bangalore, Dated : 12 .10 .2010 . 
Government accords approval for the change of company s name from M /s Maheshwara Sugars Limited to 
M /s Bannari Amman Sugars Limited and change of location of the co -generation plant from Chilakawadi and Tagarpur villages to 
Modhalli village , Kollegal Taluk , Chamarajanagar District to implement the Cogeneration power plant 28 .80 MW ( gross) [20 . 1 MW 
exportable during season ] and 26 .6 MW [exportable during offseason ). 

The Governmenthas reserved the right to Cancel / modify this Order . 

The other terms and conditions of the Government Order No: EN 207 NCE 2007 dated : 05.10. 2007 shall IPSO FACTO 
applicable . 

By Order and in the name of the Governor of Karnataka , 

SURESH . B . KRISHNAPPANAVAR 

Under Secretary to Government 
P . R . 2615 

Energy Department. 
ENERGY SECRETARIAT 
Sub : Enhancement of wind power capacity from 61.05 MW to 66 .6 MW in favour of M /s Bellary Wind 

Power Pvt . Ltd .-reg . 
Read : 1. GovernmentOrder No: EN 243 NCE 2002 dated : 05 .03. 2003 . 

2 . Government Order No: EN 169 NCE 2008 dated : 24 . 12. 2008 . 
3 . Letter No : KRED/08 / BWPPL -Vol- 11/2010 /2626 dated : 31.08. 2010 /17 .09. 2010 received from the 

Managing Director, Karnataka Renewable Energy Development Limited , Bangalore . 
PREAMBLE : 

In the Government Order read at (1 ) above , permission has been accorded for implementation of 56 .50 MW capacity Wind 
Power Project at Bellary and Davangere Districts to M /s Bellary Wind Power Pvt. Ltd . The part capacity of 15 MW wind power project at 
Benakanahalli, Nelagahalli, Yalavadahalli villages of Davangere District. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 


೫೩೧ 


In the Government Order read at (2) above, sanction has been accorded for enhancement of wind power capacity from 15 .00 
MW to 61.05 MW at Benakanahalli, Nelagahalli, Yalavadahalli villages of Davangere District in favour a of M /s Bellary Wind Power Pvt. 
Ltd . 

The Managing Director, Karnataka Renewable Energy Development Limited , Bangalore vide his letter read at (3 ) above has 
recommended to Government to enhance the wind power capacity from 61.05 MW to 66 .6 MW at Benakanahalli, Nelagahalli, 
Yalavadahalli villages of Davangere District in favour of M /s Bellary wind Power Pvt. Ltd . 
The proposal has been examined in detail and issued following Orders : - 

Government Order No : EN 397 NCE 2010 , Bangalore, Dated : 08 . 10 .2010 . 
Government accords approval for enhancement of wind power capacity from 61.05 MW to 66 .6 MW at Benakanahalli, 
Nelagahalli, Yalavadahalli villages of Davangere District in favour of M /s Bellary Wind Power Pvt. Ltd . as detailed below : - 
Geographical Area Details Sanctioned | Enhancement | Enhancement | No. of WTG s & | Total Capacity 
Capacity proposed in proposed in rating in kW 

including 
Stage-l Stage-II 

proposed 
enhancement 

in MW 
North West-South East oriented 
ridge with peaks 818, 781 , 793, 
792 , 735, 808, 75 and 703 M 
elevations located around 
Benakanahalli, Nelagahalli and 15 MW 

46 . 05 MW 5 . 55 MW 37x1800 

66 . 60 MW 
Yelavadahalli villages covered in : 

kW 
Latitude: 14°7 - 14°15 N 
Longitude : 75°45 -75°52 E 
Toposheet No: 48N / 16 


The Government has reserved the right to Cancel /modify this Order. 
The other terms and conditions of the allotment Order read at (1) above shall continue as it is. 


By Order and in the name of the Governor of Karnataka , 

SURESH . B . KRISHNAPPANAVAR 
Under Secretary to Government 

Energy Department. 


P . R . 2616 


ಇಂಧನ ಸಚಿವಾಲಯ 
ವಿಷಯ : M/s Kare Power Resources Private Limited ಇವರಿಗೆ 24.75 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ 

ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವ ಬಗ್ಗೆ. 
ಓದಲಾಗಿದೆ : 1. ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ ಸಂಖ್ಯೆ: 

ಕೆಆರ್ ಇಡಿ/ 06/ ತಂಗರಬಾಲ್ ಕಿಜವಿ/ 2010 /2219 ದಿನಾಂಕ: 22 /24 .07.2010 . 
2. ದಿನಾಂಕ : 06.08. 2010 ರಂದು ನಡೆದ ಹಂಚಿಕೆ ಸಮಿತಿ ಸಭೆಯ ನಡವಳಿಗಳು. 
3 . M / s Kare Power Resources Private Limited ಇವರ ಪತ್ರ ಸಂಖ್ಯೆ : ಕೆಆರ್ ಪಿಸಿಎಲ್/2010 ದಿನಾಂಕ: 

17. 09 . 2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ವ್ಯವಸ್ಥಾಪಕ ನಿರ್ದೆಶಕರು 
M /s Kare Power Resources Private Limited ಇವರಿಗೆ ಗುಲ್ಬರ್ಗಾ ( ಈಗಿನ ಯಾದಗಿರಿ ಜಿಲ್ಲೆ) ಜಿಲ್ಲೆಯ ಸುರಪುರ ತಾಲ್ಲೂಕಿನ ತಂಗರಬಾಲ್ ಗ್ರಾಮದ 
ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ 24 .75 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಹಂಚಿಕೆ ಸಮಿತಿ ಸಭೆಯ ಮುಂದೆ ಸದರಿ ಪ್ರಸ್ತಾವನೆಯನ್ನು ಮಂಡಿಸಲಾಗಿತ್ತು. M /s Kare Power 
Resources Private Limited ಇವರಿಗೆ 24.75 ಮೆಗಾ ವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ ಮಾಡಲು ಸಮಿತಿಯು ಈ 
ಕೆಳಗಿನ ಅಭಿಪ್ರಾಯ ಹಾಗೂ ನಿಬಂಧನೆಯೊಂದಿಗೆ ಪರಿಗಣಿಸಿರುತ್ತದೆ. 

The FRL of the weir of the proposed mini hydel scheme of M /s Kare Power Resources 
Private Limited overlaps with TWL of M /s Bhoruka Power Corporation Limited , 
Chayadevi MHS commissioned project. If the developer agrees to reduce FRL to 424m 
with the TWL at 404m the available head will be more than 18m which is as per the 
PFR . 


೫೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಅಭಿವೃದ್ಧಿದಾರರು ಹಂಚಿಕೆ ಸಮಿತಿಯ ನಿಬಂಧನೆಗೆ ಒಪ್ಪಿರುವುದಾಗಿ ತಿಳಿಸಿ, ಆದೇಶವನ್ನು 
ಹೊರಡಿಸುವಂತೆ ಕೋರಿರುತ್ತಾರೆ . ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 312 ಎನ್‌ಸಿಇ 2010 , ಬೆಂಗಳೂರು, ದಿನಾಂಕ : 22.09.2010. 
M /s Kare Power Resources Private Limited ಇವರಿಗೆ ಗುಲ್ಬರ್ಗಾ (ಈಗಿನ ಯಾದಗಿರಿ ಜಿಲ್ಲೆ) ಜಿಲ್ಲೆಯ ಸುರಪುರ ತಾಲ್ಲೂಕಿನ ತಂಗರವಾಲ್ 
ಗ್ರಾಮದ ಬಳಿ ಕೃಷ್ಣಾ ನದಿಗೆ ಅಡ್ಡಲಾಗಿ 24.75 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು (Weir Latitude: 16°1516.5 ” 
Longitude: 76°2500” Power House- Latitude: 16°16 00” Longitude: 76°26 18 ) Weir ನ ಪೂರ್ಣ ಮಟ್ಟ 424ಮೀ . ಹಾಗೂ ಟೇಲ್ ವಾಟರ್ 
ಲೆವಲ್‌ನ ಮಟ್ಟ 404ಮೀ . (the Weir FRL to 424m with the TWL at 404m )ಸೀಮಿತಗೊಳಿಸಿ ಕೆಳಗಿನ ನಿಬಂಧನೆಗೊಳಪಟ್ಟು ಹಂಚಿಕೆ ಮಾಡಲಾಗಿದೆ : 

1 ( ಅ) ಸದರಿ ಯೋಜನೆಯಿಂದ ಕೆಳತೊರೆ ಮತ್ತು ಮೇಲ್ಗೊರೆ ಯೋಜನೆಗಳಿಗೆ ಯಾವುದೇ ಹಾನಿಯಾಗಬಾರದು. 
( ಆ) ಹಂಚಿಕೆದಾರರು ಈ ಆದೇಶ ಹೊರಡಿಸಿದ 45 ದಿನಗಳ ಒಳಗಾಗಿ ಸರ್ಕಾರದೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. 

ಇಲ್ಲದಿದ್ದಲ್ಲಿ, ಈ ಹಂಚಿಕೆ ತಂತಾನೇ ರದ್ದಾಗುವುದು . ನಂತರ, ಕಂಪನಿಯು ಹಂಚಿಕೆಗೋಸ್ಕರ ಪುನಃ ಹೊಸದಾಗಿ ಅರ್ಜಿ 
ಸಲ್ಲಿಸತಕ್ಕದ್ದು. ಯಾವ ಕಾರಣಕ್ಕೂ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತವು ಸ್ವೀಕರಿಸಿದ ಅರ್ಜಿ 

ಪರಿಷ್ಕರಣಾ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. 
( ಇ) ಒಡಂಬಡಿಕೆಯನ್ನು ರೂ . 400.00ರ ಛಾಪಾ ಕಾಗದದ ಮೇಲೆ ಮಾಡಿಕೊಂಡು ಕರ್ನಾಟಕ ನವೀಕರಿಸಬಹುದಾದ ಇಂಧನ 

ಅಭಿವೃದ್ಧಿ ನಿಯಮಿತದವರಿಗೆ ಕಳುಹಿಸಿ ಪ್ರಮಾಣೀಕರಿಸಿ ಸರ್ಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು . 
ಈ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ಮೊದಲು ಯೋಜನಾ ಅಭಿವೃದ್ಧಿದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ 
ಅಭಿವೃದ್ಧಿ ನಿಯಮಿತಕ್ಕೆ ವಿವರವಾದ ಯೋಜನಾ ವರದಿಯನ್ನು ( ಡಿ. ಪಿ . ಆರ್) ಪರಿಷ್ಕರಿಸಲು ಮೆಗಾ ವ್ಯಾಟ್ ಒಂದಕ್ಕೆ ಸರ್ಕಾರದ 

ಆದೇಶಾನುಸಾರ ವಿವರವಾದ ಯೋಜನಾ ವರದಿ ಪರಿಷ್ಕರಣ ಶುಲ್ಕವನ್ನು ತುಂಬುವುದು. 
2 ( ಅ) ಯೋಜನಾ ಅಭಿವೃದ್ಧಿದಾರರು ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳಿಂದಲೂ ಅಂದರೆ ಜಲಸಂಪನ್ಮೂಲ ಇಲಾಖೆ, ಅರಣ್ಯ , ಜೀವಿಶಾಸ್ತ್ರ 

& ಪರಿಸರ ಇಲಾಖೆ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಕರ್ನಾಟಕ 
ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಕಂದಾಯ ಇಲಾಖೆಗಳಿಂದ ಕ್ಲಿಯರೆನ್ಸ್ಗಾಗಿ ಅರ್ಜಿ ಸಲ್ಲಿಸತಕ್ಕದ್ದು. ಒಡಂಬಡಿಕೆ 

ಮಾಡಿಕೊಂಡ ಒಂದು ವರ್ಷದೊಳಗಾಗಿ ವಿವರವಾದ ಯೋಜನಾ ವರದಿಯನ್ನು ಸಲ್ಲಿಸತಕ್ಕದ್ದು. 
( ಆ ) 

ಹಂಚಿಕೆದಾರರು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತಕ್ಕೆ ಠೇವಣಿ ಇಡುವ ಹಣವನ್ನು ವಿವರವಾದ 
ಯೋಜನಾ ವರದಿಯನ್ನು ( ಡಿಪಿಆರ್) ಆವಿಷ್ಕರಿಸುವುದಕ್ಕೋಸ್ಕರ ಹೊಂದಾಣಿಕೆ ಮಾಡಿಕೊಳ್ಳಲಾಗುವುದು. 
ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತವು ಯೋಜನಾ ವರದಿಗೆ ತಾಂತ್ರಿಕ ಅನುಮೋದನೆ ಕೊಟ್ಟ ಆರು 
ತಿಂಗಳ ಒಳಗಾಗಿ ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸತಕ್ಕದ್ದು. 
ಫೈನಾನ್ಸಿಯಲ್ ಕ್ರೋಷರ್‌ನ್ನು ಸಾಧಿಸಿದ 24 ತಿಂಗಳ ಒಳಗಾಗಿ ಯೋಜನೆಯನ್ನು ಮುಗಿಸುವ ನಿಟ್ಟಿನಲ್ಲಿ ಹಂಚಿಕೆದಾರರು 
ಕಾರ್ಯಪ್ರವೃತ್ತರಾಗತಕ್ಕದ್ದು. 
ಮೇಲೆ ತಿಳಿಸಿದ 2, 3 ಮತ್ತು 4 ಅಂಶಗಳ ಯೋಜನಾ ಅನುಷ್ಠಾನ ಮಾಡಲು ಸಫಲವಾಗದಿದ್ದಲ್ಲಿ ಈ ಹಂಚಿಕೆಯು ತಂತಾನೇ 
ಯಾವ ಮುನ್ಸೂಚನೆಯನ್ನೂ ನೀಡದೆ ರದ್ದಾಗುವುದೆಂದು ತಿಳಿಯತಕ್ಕದ್ದು . 
ಯೋಜನಾ ಅಭಿವೃದ್ಧಿದಾರರು ವಿದ್ಯುತ್ತನ್ನು ಮೂರನೆಯವರಿಗೆ ಮಾರಾಟ ಮಾಡುವ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದೊಂದಿಗೆ ವೀಲಿಂಗ್ ಅಂಡ್ ಬ್ಯಾಂಕಿಂಗ್ ಒಡಂಬಡಿಕೆ ಮಾಡಿಕೊಳ್ಳಲು ಮತ್ತು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತಕ್ಕೆ ವಿದ್ಯುತ್ತನ್ನು ಮಾರಾಟ ಮಾಡುವ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಒಡಂಬಡಿಕೆ ( ಪಿಪಿಎ) 
ಮಾಡಿಕೊಳ್ಳಲು ಅನುಮತಿ ನೀಡಲಾಗಿದೆ. 
ಈ ವಿಷಯದಲ್ಲಿ ಹಂಚಿಕೆದಾರರು ರಾಜ್ಯ ಮತ್ತು ಜಿಲ್ಲಾ ಮಟ್ಟಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಸಹಾಯ / ಸಹಕಾರವನ್ನು ಪಡೆದು 
ನಿಗದಿತ ಅವಧಿಯೊಳಗೆ ಯೋಜನಾ ಅನುಷ್ಠಾನ ಪೂರ್ಣಗೊಳಿಸತಕ್ಕದ್ದು. 
ಈ ಕಿರು ಜಲ ವಿದ್ಯುತ್ ಯೋಜನೆಯ ಸ್ಥಳದಲ್ಲಿ ಯಾವುದಾದರು ಸರ್ಕಾರಿ ಜಲ ವಿದ್ಯುತ್ / ನೀರಾವರಿ / ಕುಡಿಯುವ ನೀರಿನ 
ಯೋಜನೆಗಳು ಬಂದಲ್ಲಿ ಸರ್ಕಾರಿ ಯೋಜನೆಗಳಿಗೆ ಮೊದಲ ಆದ್ಯತೆ ದೊರಕುವುದು ಹಾಗೂ ಈ ಯೋಜನೆಗೆ ಯಾವುದಾದರೂ 
ಇತರೆ ಯೋಜನೆಗಳಿಂದ ಧಕ್ಕೆಯಾದಲ್ಲಿ ಯಾವುದೇ ಪರಿಹಾರವನ್ನು ಅಭಿವೃದ್ಧಿದಾರರು ನಿರೀಕ್ಷಿಸುವಂತಿಲ್ಲ. 
ಸ್ಥಳೀಯವಾಗಿ ಉದ್ಭವಿಸುವ ಯಾವುದಾದರೂ ಆಕ್ಷೇಪಣೆಗಳಿಗೆ ಅಭಿವೃದ್ಧಿದಾರರೇ ಸಂಪೂರ್ಣವಾಗಿ ಹೊಣೆಗಾರರಾಗಿರುತ್ತಾರೆ . 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತದ ಯಾವುದೇ ಯೋಜನೆಗಳಿಂದಾಗಿ ಸದರಿ ಯೋಜನೆಯು ಮುಳುಗಡೆಯಾದಲ್ಲಿ, 
ಒದಗಬಹುದಾದ ಸಂಪೂರ್ಣ ತೊಂದರೆಗಳಿಗೆ ಅಭಿವೃದ್ಧಿದಾರರೇ ಪೂರ್ಣ ಜವಾಬ್ದಾರರಾಗಿರುತ್ತಾರೆ. 
ಸದರಿ ಆದೇಶವನ್ನು ರದ್ದು ಪಡಿಸುವುದು / ಮಾರ್ಪಾಡು ಮಾಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 
ಡಿ . ಪಿ .ಆರ್. ತಯಾರು ಮಾಡಿದ ಮೇಲೆ ಕ್ರೆಡಲ್ ಸಂಸ್ಥೆಯು ಪರಿಶೀಲಿಸಿದ ನಂತರ ಇತರ ಸಂಬಂಧಿಸಿದ ಇಲಾಖೆಗಳಿಗೆ ಡಿ . ಪಿ.ಆರ್. 
ಸಲ್ಲಿಸುವುದು ಹಾಗೂ ತದನಂತರ ತಾಂತ್ರಿಕ ಅನುಮೋದನೆಗಾಗಿ ಕ್ರೆಡಲ್‌ಗೆ ಅರ್ಜಿ ಸಲ್ಲಿಸತಕ್ಕದ್ದು. 
The FRL of the weir of this project should be 424m with the TWL at 404m . At any reason this project should not 
overlap with the already commissioned project of Chayadevi MHS of M /s Bhoruka Power Corporation Limited . 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ . ಕೃಷ್ಣಪ್ಪನವರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಪಿ . ಆರ್. 2617 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೩೩ 


* ಇಂಧನ ಸಚಿವಾಲಯ 
ವಿಷಯ : ಶ್ರೀ ಹೆಚ್. ಜಿ . ಶಿವಾನಂದ ಮೂರ್ತಿ ಐ.ಎಫ್.ಎಸ್., ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ 

ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು ಇವರನ್ನು ದಿನಾಂಕ : 2 . 2.2010 ರಿಂದ 
12 .2.2010 ರವರೆಗೆ ಜಪಾನ್ ದೇಶದಲ್ಲಿ ನಡೆದಿರುವ Energy Conservation for India (ECIN 8) ತರಬೇತಿ 

ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಘಟನೋತ್ತರ ಅನುಮತಿ ನೀಡುವ ಬಗ್ಗೆ. 
ಓದಲಾಗಿದೆ : 1) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು 

ಇವರ ಪತ್ರ ಸಂಖ್ಯೆ : ಕೆ ಆರ್ ಇಡಿ/09/ ಇಸಿಎ/40 /2009/4098 ದಿನಾಂಕ: 11.12.2009 . 

ವ್ಯವಸ್ಥಾಪಕ ನಿರ್ದೇಶಕರು , ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ, ಬೆಂಗಳೂರು 

- ಇವರ ಪತ್ರ ಸಂಖ್ಯೆ: ಕೆಆರ್ ಇಡಿ/ 01ಆಡಳಿತ/ ಸಿಆರ್/2010 / 134 ದಿನಾಂಕ: 22 / 27.04.2010. 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ, 
ಬೆಂಗಳೂರು ಇವರು The Energy Conservation for Centre (ECCJ), Japan in collaboration with Bureau of Energy Efficiency (BEE), 
Government of India , Ministry of Power, New Delhi ನವರು ದಿನಾಂಕ : 2 .2 .2010 ರಿಂದ 12 .2 .2010 ರವರೆಗೆ ಯಕೋಹಾಮಾ, ಜಪಾನ್‌ನಲ್ಲಿ 
“Energy Conservation for India ( ECIN 8) ತರಬೇತಿಯನ್ನು ಆಯೋಜಿಸಿದ್ದು, ಈ ತರಬೇತಿಗೆ ಜಪಾನ್ ಸರ್ಕಾರವೇ ಸಂಪೂರ್ಣ ವೆಚ್ಚವನ್ನು 
ಭರಿಸುತ್ತಿದ್ದು, ಕೇಂದ್ರ ಸರ್ಕಾರವಾಗಲಿ, ರಾಜ್ಯ ಸರ್ಕಾರವಾಗಲಿ ಯಾವುದೇ ವೆಚ್ಚವನ್ನು ಭರಿಸಬೇಕಾಗಿರುವುದಿಲ್ಲವೆಂದು ತಿಳಿಸುತ್ತ, ಈ ತರಬೇತಿ 
ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುಮತಿಯನ್ನು ನೀಡುವಂತೆ ಕೋರಿರುತ್ತಾರೆ. 

ಮೇಲೆ ( 2) ರಲ್ಲಿ ಓದಲಾದ ಪತ್ರದೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರು, ಕ್ರೆಡಲ್ ರವರು ಸದರಿಯವರು ತರಬೇತಿಯಲ್ಲಿ 
ಭಾಗವಹಿಸಿರುವುದಕ್ಕೆ ಅನುಮೋದನೆ ನೀಡಿರುವ ಕ್ರೆಡಲ್ ನ 57ನೇ ನಿರ್ದೇಶಕರ ಮಂಡಳಿಯ ಸಭೆಯ ದಿನಾಂಕ: 5.04.2010ರ ಠರಾವಿನ ಪ್ರತಿಯನ್ನು 
ಸರ್ಕಾರಕ್ಕೆ ಕಳುಹಿಸುತ್ತಾ, ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಕ್ಕೆ ಅನುಮತಿ ಕೋರಲಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 628 ಎನ್ಸಿಇ 2009 , ಬೆಂಗಳೂರು, ದಿನಾಂಕ : 06.10.2010. 
ಶ್ರೀ ಹೆಚ್ . ಜಿ. ಶಿವಾನಂದ ಮೂರ್ತಿ ಐ . ಎಫ್ .ಎಸ್., ಹಿಂದಿನ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತ, ಬೆಂಗಳೂರು ಇವರು ದಿನಾಂಕ: 2.2 .2010 ರಿಂದ 12 .2.2010 ರವರೆಗೆ ಯಕೋಹಾಮಾ, ಜಪಾನ್ ದೇಶದಲ್ಲಿ ನಡೆದ Energy 
Conservation for India (ECIN 8) ತರಬೇತಿಯಲ್ಲಿ ಭಾಗವಹಿಸಿರುವುದಕ್ಕೆ ಸರ್ಕಾರದ ಘಟನೋತ್ತರ ಅನುಮೋದನೆಯನ್ನು ನೀಡಲಾಗಿದೆ. 

ಸದರಿ ಅಧಿಕಾರಿಯವರ ಮೇಲ್ಕಂಡ ವಿದೇಶ ಪ್ರವಾಸಕ್ಕೆ ತಗಲಿದ ವೆಚ್ಚವನ್ನು ಜಪಾನ್ ಸರ್ಕಾರದ ವತಿಯಿಂದಲೇ ಭರಿಸತಕ್ಕದ್ದು. 
ಸದರಿ ಅಧಿಕಾರಿಯವರ ವಿದೇಶ ಪ್ರವಾಸದ ವರದಿಯನ್ನು ಕಡ್ಡಾಯವಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1) ಯ ಟಿಪ್ಪಣಿ ಸಂಖ್ಯೆ: ಸಿಆಸುಇ 11 ಎಸ್ಎಂಇ 2010 
ದಿನಾಂಕ: 8.2.2010ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್ , ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ .ಆರ್. 2618 

ಇಂಧನ ಇಲಾಖೆ. 

ಆರ್ಥಿಕ ಸಚಿವಾಲಯ 
ವಿಷಯ : ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ಯೆ ದರಗಳ ಪರಿಷ್ಕರಣೆ ಕುರಿತು. 
ಓದಲಾಗಿದೆ : 1. ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 19 ಎಸ್‌ಆರ್‌ಪಿ 99 ದಿನಾಂಕ: 10 - 8 - 1999 

2 . ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 14 ಎಸ್‌ಆರ್‌ಪಿ 2002 ದಿನಾಂಕ: 12 - 4 - 2002 
3 . ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 8 ಎಸ್ ಆರ್‌ಪಿ 2007 ದಿನಾಂಕ : 16 - 5 - 2007 

4 . ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 01 ಎಸ್‌ಆರ್‌ಪಿ 2009 ದಿನಾಂಕ: 2 - 3 - 2009 
ಪ್ರಸ್ತಾವನೆ : 

ರಾಜ್ಯ ಸರ್ಕಾರವು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುತ್ತಿರುವ ಮನೆ ಬಾಡಿಗೆ ಭತ್ಯೆಯ ದರಗಳನ್ನು ಪರಿಷ್ಕರಿಸುವ ಬಗ್ಗೆ ಪರಿಶೀಲಿಸಿದ್ದು, ಈ 
ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಎಫ್‌ಡಿ 29 ಎಸ್‌ಆರ್‌ಪಿ 2010, ಬೆಂಗಳೂರು, ದಿನಾಂಕ: 28ನೇ ಅಕ್ಟೋಬರ್ 2010 
ಸರ್ಕಾರವು ಈ ಕೆಳಗೆ ಸೂಚಿಸಿರುವ ನಗರಗಳು ಮತ್ತು ಪಟ್ಟಣಗಳಲ್ಲಿ ಕಾರ್ಯ ನಿರ್ವಹಿಸುವ ರಾಜ್ಯ ಸರ್ಕಾರಿ ನೌಕರರ ಮನೆ ಬಾಡಿಗೆ ಭತ್ಯೆ 
ದರಗಳನ್ನು ದಿನಾಂಕ: 1ನೇ ಜನವರಿ 2010 ರಿಂದ ಜಾರಿಗೆ ಬರುವಂತೆ ಈ ಕೆಳಗಿನಂತೆ ಪರಿಷ್ಕರಿಸಿ ಆದೇಶಿಸಲು ಹರ್ಷಿಸುತ್ತದೆ. 
- ನಗರ / ಪಟ್ಟಣಗಳ ವರ್ಗಿಕರಣ 

ಮನೆ ಬಾಡಿಗೆ ಭತ್ಯೆಯ ಪರಿಷ್ಕೃತ ದರಗಳು 

ಮೂಲ ವೇತನದ 

ಶೇಕಡ 25 % ರಷ್ಟು 
1 ಬಿ - 1 

| 

ಮೂಲ ವೇತನದ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


| 


3 


ಬಿ - 2 

ಶೇಕಡ 16 % ರಷ್ಟು 
ಮೂಲ ವೇತನದ 
ಶೇಕಡ 10 % ರಷ್ಟು 
ಮೂಲ ವೇತನದ 
ಶೇಕಡ 7 % ರಷ್ಟು 
ಮೂಲ ವೇತನದ 

ಶೇಕಡ 6 % ರಷ್ಟು 
2. ಈ ಆದೇಶಗಳು, ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಉಪಬಂಧಗಳ ವ್ಯಾಪ್ತಿಯೊಳಗೆ ಬರುವ ಪೂರ್ಣಕಾಲಿಕ ಮತ್ತು ಕಾಲಿಕ 

ವೇತನ ಶ್ರೇಣಿಯಲ್ಲಿನ ಎಲ್ಲಾ ಸರ್ಕಾರಿ ನೌಕರರಿಗೂ ಅನ್ವಯವಾಗುತ್ತದೆ. 
3. ಈ ನಿಯಮಗಳನ್ನು (1) ಕಾಲಿಕ ವೇತನ ಶ್ರೇಣಿಯಲ್ಲಿರುವ ವರ್ಕ್‌ಚಾರ್ಜ್ ನೌಕರರು (i) ಕಾಲಿಕ ವೇತನ ಶ್ರೇಣಿಯಲ್ಲಿರುವ ಅನುದಾನಿತ 

ಶಿಕ್ಷಣ ಸಂಸ್ಥೆಗಳ ಪೂರ್ಣಕಾಲಿಕ ನೌಕರರು ಮತ್ತು ವಿಶ್ವವಿದ್ಯಾನಿಲಯಗಳ ಬೋಧಕೇತರ ಸಿಬ್ಬಂದಿ (ii) ಯುಜಿಸಿ / ಎಐಸಿಟಿಇ / 
ಐಸಿಎಆರ್‌ ವೇತನ ಶ್ರೇಣಿಯಲ್ಲಿ ವೇತನ ಪಡೆಯುವ ವಿಶ್ವವಿದ್ಯಾನಿಲಯಗಳ, ಎಂಜಿನಿಯರಿಂಗ್ ಕಾಲೇಜುಗಳ ಸಿಬ್ಬಂದಿಗೆ ಮತ್ತು 
(iv) ಎಫ್ ಎನ್‌ಜೆಪಿಸಿ ವೇತನ ಶ್ರೇಣಿಯಲ್ಲಿರುವ ನ್ಯಾಯಾಂಗ ಅಧಿಕಾರಿಗಳಿಗೆ ಅನ್ವಯವಾಗುವಂತೆ ವಿಸ್ತರಿಸಲಾಗಿದೆ. 

ಬಾಡಿಗೆ ಭತ್ಯೆಯ ಕಾರಣದಿಂದ ಸಂದಾಯ ಮಾಡಬೇಕಾಗಿರುವ 50 ಪೈಸೆ ಹಾಗೂ ಅದಕ್ಕಿಂತ ಹೆಚ್ಚಿನ ಭಿನ್ನಾಂಕಗಳನ್ನು ಮುಂದಿನ 
ರೂಪಾಯಿಗೆ ಪೂರ್ಣಗೊಳಿಸತಕ್ಕದ್ದು ಮತ್ತು 50 ಪೈಸೆಗಿಂತ ಕಡಿಮೆ ಇರುವ ಭಿನ್ನಾಂಕಗಳನ್ನು ಕಡೆಗಣಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಕೆ. ಎಸ್ .ಗೋಪಾಲಕೃಷ್ಣ 
ಸರ್ಕಾರದ ಉಪ ಕಾರ್ಯದರ್ಶಿ 

ಆರ್ಥಿಕ ಇಲಾಖೆ (ಸೇವೆಗಳು - 2 ). 

FINANCE SECRETARIAT 
Sub : Revision of the rates of House Rent Allowance in respect of State Government Employees. 
Read : 1. GovernmentOrder No: FD 19 SRP 99 dated : 10 - 8 - 1999 

2 . Government Order No: FD 14 SRP 2002 dated : 12 -4 -2002 
3. Government Order No : FD 8 SRP 2007 dated : 16- 5- 2007 

4 . Government Order No: FD 01 SRP 2009 dated : 2- 3- 2009 
PREAMBLE : 

The Government has considered the question of revision of the rates of House Rent Allowance in respect of State 
Government employees . Accordingly the following orders are issued . 

Government Order No: FD 29 SRP 2010 , Bangalore, Dated : 28th October 2010 . 
Government are pleased to order that the existing rates of House Rent Allowance in respect of State Government employees 
working in the cities and towns indicated below shall be revised with effect from 1st January 2010 as follows: 

Classification of Revised Rates of House 
Cities/ Towns 

Rent Allowance 

25 % of basic pay 
B -1 

16 % of basic pay 
B - 2 

10 % of basic pay 
7 % of basic pay 

6 % of basic pay 
These orders shall be applicable to all full timeGovernment employees who are governed by the provisions of the Karnataka 
Civil Services Rules and who are on time scales of pay. 

2 . These orders are extended to (i) full- time employees borne on work -charged establishments of Government on time 

scale of pay ( ii) full-time employees of the Aided educational institutions and non -teaching staff of the Universities who 
are on time- scale of pay (iii) employees of the Universities/ Engineering Colleges who are drawing pay in the 

UGC/ ICAR/AICTE scales ofpay and to Judicial Officers on FNJPC pay scales . 
3 . The payment on account of House Rent Allowance involving fractions of 50 paise and above shall be rounded off to the 

next rupee and fractions of less than 50 paise shall be ignored . 


By Order and in the name of the Governor of Karnataka, 

K . S .GOPALA KRISHNA 
Deputy Secretary to Government 
Finance Department (Services- 2) 


P . R . 2619 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೩೫ 


8) 


ತಿ 


ಇಂಧನ ಸಚಿವಾಲಯ 
ವಿಷಯ : ಮೆ | ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರ ಶಹಾಪುರ captive power plant ಗೆ ವಿದ್ಯುಚ್ಛಕ್ತಿ 

ತೆರಿಗೆ ವಿನಾಯಿತಿ ನೀಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಇಂಇ 97 ಪಿಪಿಸಿ 92 ದಿನಾಂಕ: 8.06.1992 . 

2) ಸರ್ಕಾರದ ಆದೇಶ ಸಂಖ್ಯೆ : ಡಿಇ 84 ಪಿಪಿಸಿ 92 ದಿನಾಂಕ: 20 . 07.1992. 
3) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಇ 21 ಸಿಇಇಬಿ 95 ದಿನಾಂಕ: 18.06.1997, 
4) ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಪತ್ರ ಸಂಖ್ಯೆ : ಎಂವಿಪಿ/ಎಲ್‌ಎ - ಎಸ್‌ಎಲ್ ಎ ( ಟ್ರಾಕ್ಸ್) ಎಲ್ಎಸ್ - 2 /01 

02 /12743 ದಿನಾಂಕ: 5. 09.2001. 
5) ಸರ್ಕಾರದ ಪತ್ರ ಸಂಖ್ಯೆ : ಇಂಇ 192 ಎನ್ ಸಿ ಇ 2001 ದಿನಾಂಕ: 26/27.10 .2003. 
6) ಘನ ಉಚ್ಚ ನ್ಯಾಯಾಲಯದ ಆದೇಶ ದಿನಾಂಕ: 16.06. 2010. 
7) ಮೆ|| ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರ ಪತ್ರ ಸಂಖ್ಯೆ: ಬಿಪಿಸಿಎಲ್/ ಎನರ್ಜಿ 

ಲೀಗಲ್/ 2010 ದಿನಾಂಕ: 15 . 07 .2010. 
ಮುಖ್ಯ ವಿದ್ಯುತ್ ಪರಿವೀಕ್ಷಕರ ಪತ್ರ ಸಂಖ್ಯೆ: ಮುವಿಪ/ವಿಪ( ತೆ)/ ಲೆಅ / ವ್ಯ / ಸಲೆಅ3 /14275 /10 -11 ದಿನಾಂಕ : 

16. 08 .2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಖಾಸಗಿ ವಿದ್ಯುತ್ ಉತ್ಪಾದಕರಿಗೆ grant of concessions/incentives ಬಗ್ಗೆ ಸಂಬಂಧಿಸಿದ 
ಆದೇಶ ಭಾಗದ ಕ್ರಮ 9ರಲ್ಲಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ 

" Exemption of Electricity Tax on power generated for own consumption shall be granted 
in the case of new industrial units for a period of 5 years in order to provide adequate 

incentives for utilising capacity of captive generation units set by them ”. 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಆದೇಶದಲ್ಲಿ ಮೆ || ಬೋರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರಿಗೆ ಗುಲ್ಬರ್ಗಾ ಜಿಲ್ಲೆಯ 
ಶಹಾಪುರ ಬ್ರಾಂಚ್ ಕೆನಾಲ್‌ನ ಕ್ಲಸ್ಟರ್ 1 ರಿಂದ 6ರಲ್ಲಿ ಒಟ್ಟು 6.55 ಮೆಗಾವ್ಯಾಟ್ ಸಾಮರ್ಥ್ಯದ ಕಿರು ಜಲ ವಿದ್ಯುತ್ ಯೋಜನೆಯನ್ನು ಹಂಚಿಕೆ 
ಮಾಡಲಾಗಿತ್ತು. 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 3) ಅಧಿಸೂಚನೆಯಲ್ಲಿ ಈ ಕೆಳಗಿನಂತೆ ಅಧಿಸೂಚಿಸಲಾಗಿದೆ : 

"In exercise of the powers conferred by Section 8 of the Karnataka Electricity (Taxation 
on Consumption ) Act, 1959 , and in supersession of the Notification No . PWD 87 EIP 
85 , dated : 6 .4 .1985 and 25 .6 . 1985 or any other Notification on this subject, 
Government of Karnataka with effect from 1st July 1996 , and until further orders exempt 
from payment of electricity tax under the said Act , on Captive (Self Consumption ) 

Generation ". 
ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ರ ಪತ್ರದಲ್ಲಿ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಇವರು ಮೆ || ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ 
ಇವರ ಶಹಾಪರ ಕಿರು ಜಲ ವಿದ್ಯುತ್ ಯೋಜನೆ ಸ್ಥಳವನ್ನು ಪರಿವೀಕ್ಷಿಸಿ, ಈ ಯೋಜನೆಯಿಂದ ಉತ್ಪನ್ನವಾದ ವಿದ್ಯುತ್ತನ್ನು ಇತರರಿಗೆ ಮಾರಾಟ 
ಮಾಡಿರುವ ಬಗ್ಗೆ ವಿದ್ಯುಚ್ಛಕ್ತಿ ತೆರಿಗೆಯನ್ನು ಪಾವತಿಸಿದ್ದು, ಆದರೆ , ಮೆ || ಬೋರುಕಾ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್, ಮಹದೇವಪುರ , 
ಬೆಂಗಳೂರು, ಮೆ || ಬೊರುಕಾ ಗ್ಯಾಸಸ್ ಲಿಮಿಟೆಡ್, ಮಹದೇವಪುರ , ಬೆಂಗಳೂರು ಮತ್ತು ಮೆ || ಬೊರುಕಾ ಟೆಕ್ಸ್ಟೈಲ್ಸ್ ಲಿಮಿಟೆಡ್, ಹುಬ್ಬಳ್ಳಿ ಈ ಸಂಸ್ಥೆಗಳಿಗೆ 
ವಿದ್ಯುತ್ ಪೂರೈಸಿದ್ದು, ಆದರೆ ವಿದ್ಯುಚ್ಛಕ್ತಿ ತೆರಿಗೆಯನ್ನು ಪಾವತಿಸದಿರುವುದು ಆಡಿಟ್ ಸಂದರ್ಭದಲ್ಲಿ ಗಮನಿಸಿ, ಸೆಪ್ಟೆಂಬರ್‌ 97 ರವರೆಗೆ ಪಾವತಿ ಮಾಡದೇ 
ಇರುವ ತೆರಿಗೆಯನ್ನು ಶೇಕಡ ರೂ . 2.00 ರಂತೆ ಬಡ್ಡಿ ಲೆಕ್ಕಹಾಕಿದಾದ ಒಟ್ಟು ರೂ . 71,81,685 .00ಗಳನ್ನು ಸರ್ಕಾರಕ್ಕೆ ಪಾವತಿಸುವುದು ಬಾಕಿ ಇರುತ್ತದೆ. ಈ 
ಮೊತ್ತವನ್ನು ಪಾವತಿ ಮಾಡಿ, ಸ್ವೀಕೃತಿಯನ್ನು ಪಡೆದುಕೊಳ್ಳುವಂತೆ ತಿಳಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಸರ್ಕಾರಿ ಪತ್ರದಲ್ಲಿ ಮೆ|| ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಹಾಗೂ ಮೆ | ಬೊರುಕಾ 
ಗ್ಯಾಸಸ್ ಲಿಮಿಟೆಡ್ ಎರಡು ಬೇರೆ ಬೇರೆ ಕಂಪನಿಗಳಾಗಿದ್ದು, ಮೆ || ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಕಂಪನಿಯು ಕರ್ನಾಟಕ ವಿದ್ಯುತ್ 
ಪ್ರಸರಣ ನಿಗಮ ನಿಯಮಿತದ ಜಾಲಕ್ಕೆ ವಿದ್ಯುತ್ತನ್ನು ಪೂರೈಸುತ್ತಿರುವುದರಿಂದ, ಸಂಪೂರ್ಣವಾಗಿ ಈ ಯೋಜನೆಯು captive power plant ಆಗಿರುವುದಿಲ್ಲ. 
ಮೇಲಾಗಿ ಇಂತಹ ಪ್ರಕರಣಗಳು ಮೇಲೆ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಒಳಗೊಂಡಿರದ ಕಾರಣ, ಶಹಾಪುರ ಕಿರು ಜಲ ವಿದ್ಯುತ್ ಯೋಜನೆಗೆ ತೆರಿಗೆ 
ವಿನಾಯಿತಿ ನೀಡಲು ಅವಕಾಶವಿಲ್ಲವೆಂದು ಮೆ | ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರಿಗೆ ತಿಳಿಸಲಾಗಿತ್ತು. 

ಮೆ || ಬೊರುಕಾ ಪವರ್ ಕಾರ್ಪೊರೇಷನ್ ಇವರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಅರ್ಜಿ ಸಂಖ್ಯೆ : 51502 /2003ನ್ನು ದಾಖಲಿಸಿ, 
ಈ ಕೆಳಕಂಡ ಕೋರಿಕೆಯನ್ನು ಸಲ್ಲಿಸಿದ್ದರು : 

“ a ) Issue a Writ of Certiorari or any other Writ Order or Direction Quashing the letter dated : 

26 / 27 .10 .2003 issued by RespondentNo. 2 at Annexure - X . 
b ) Issue a Writ of Mandamus or any other Writ, order or Direction directing the 

Respondents to honour the terms of the G .O .dated : 8 . 06 . 1992 at Annexure- E and 


೫೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


Notification date : 18 -6 - 1997 at Annexure -U and not to make any further demands on the 
petitioner for payment of Electricity Tax in respect of Power supplied to the sister 

concerns of the Petitioner xxxxxxx " 
ಸದರಿ ರಿಟ್ ಅರ್ಜಿಯು ದಿನಾಂಕ: 16 .06.2010ರಂದು ಇತ್ಯರ್ಥವಾಗಿದ್ದು, ಮೇಲೆ ಓದಲಾದ ಕ್ರಮ ಸಂಖ್ಯೆ ( 6) ರ ಘನ ಉಚ್ಚ 
ನ್ಯಾಯಾಲಯವು ನೀಡಿರುವ ತೀರ್ಪಿನಲ್ಲಿ ಈ ಕೆಳಕಂಡಂತೆ ಆದೇಶವಾಗಿದೆ: 

" (i) The petitioner-corporation is at liberty to give a representation to the Government as 

stated above within four weeks from today and if such a representation is given , the 
Government in the light of the facts stated in the representation shall reconsider its 

decision at Annexure -X in accordance with law and to pass appropriate orders . 
(ii) any amount deposited by the petitioner pursuant to the interim order of this Court dated : 

4 . 12 . 2003 shall be adjusted as per the decision that would be taken by the Government. 
(iii) till the reconsideration is made, respondent No. I shall not enforce the impugned demand 
of Rs. 71,81,685 /- stated in Annexure -N . 

Petition disposed of." 
ಮೇಲೆ ಓದಲಾದ ಕ್ರಮ ಸಂಖ್ಯೆ ( 7) ರ ಮೆ || ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರ ಮನವಿಯಲ್ಲಿ ವಿದ್ಯುಚ್ಛಕ್ತಿ ತೆರಿಗೆ 
ವಿನಾಯತಿಯನ್ನು ಮೆ || ಬೊರುಕಾ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಮೆ || ಬೋರುಕಾ ಗ್ಯಾಸಸ್ ಲಿಮಿಟೆಡ್ ಸಂಸ್ಥೆಗಳಿಗೂ ಡಿಸೆಂಬರ್ 
1997 ರಿಂದ ಫೆಬ್ರವರಿ 2002ರ ಅವಧಿಗೆ ಮಂಜೂರು ಮಾಡಲು ಕೋರಿದ್ದಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (8) ರ ಪತ್ರದಲ್ಲಿ ಮುಖ್ಯ ವಿದ್ಯುತ್ ಪರಿವೀಕ್ಷಕರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಿಮ ತೀರ್ಮಾನವನ್ನು 
ಸರ್ಕಾರವೇ ನೀಡಬೇಕೆಂದು ಅಭಿಪ್ರಾಯಿಸಿರುತ್ತಾರೆ. 
ಆದುದರಿಂದ ಈ ಕೆಳಗಿನಂತೆ ಆದೇಶಿಸಲಾಗಿದೆ : 

ಸರ್ಕಾರಿ ಆದೇಶ ಸಂಖ್ಯೆ : ಇಎನ್ 145 ಎನ್‌ಸಿಇ 2004, ಬೆಂಗಳೂರು, ದಿನಾಂಕ : 04 .10 .2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಮೆ || ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರ 
ಮನವಿಯನ್ನು ಪುರಸ್ಕರಿಸಲು ಯಾವುದೇ ಹೊಸ ಅಂಶಗಳು ಇಲ್ಲದಿರುವುದರಿಂದ ಮೆ || ಬೊರುಕಾ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಇವರು 
ಮೆ | ಬೊರುಕಾ ಇಂಜಿನಿಯರಿಂಗ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮತ್ತು ಮೆ || ಬೊರುಕಾ ಗ್ಯಾಸಸ್ ಲಿಮಿಟೆಡ್ ಸಂಸ್ಥೆಗಳಿಗೂ ಡಿಸೆಂಬರ್ 1997 ರಿಂದ ಫೆಬ್ರವರಿ 
2002ರ ಅವಧಿಗೆ ವಿದ್ಯುಚ್ಛಕ್ತಿ ತೆರಿಗೆ ವಿನಾಯಿತಿ ಬಗ್ಗೆ ಸಲ್ಲಿಸಿರುವ ಕೋರಿಕೆಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್ ಬಿ. ಕೃಷ್ಣಪ್ಪನವರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2620 

ಇಂಧನ ಇಲಾಖೆ 


ಕಂದಾಯ ಸಚಿವಾಲಯ 


ವಿಷಯ : ಶ್ರೀ ಬಿ. ಸಂಪತ್‌ಕುಮಾರ್ , ತಹಶೀಲ್ದಾರ್‌, ಇವರಿಗೆ ಗ್ರೇಡ್- 1 ವೃಂದದಲ್ಲಿ ತಹಶೀಲ್ದಾರ್‌ ಹುದ್ದೆಗೆ ಮುಂಬಡ್ತಿ 

ನೀಡಿರುವುದನ್ನು ಹಿಂದಕ್ಕೆ ಪಡೆಯುವ ಕುರಿತಂತೆ. 
ಓದಲಾಗಿದೆ : ( 1) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್ ಡಿ 50 ಎಎಸ್ ಡಿ 2009, ದಿನಾಂಕ: 05 - 02 - 2009. 

( 2 ) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 28 ಎಡಿ ಇ 2000 , ದಿನಾಂಕ: 04 - 07 - 2008. 

( 3) ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 12 ಸೇನಿನಿ 2001, ದಿನಾಂಕ: 02 - 05 - 2001 . 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆರ್‌ಡಿ 50 ಎಎಸ್‌ಡಿ 2009, ದಿನಾಂಕ: 05 - 02 - 2009 ರಲ್ಲಿ 
ರನ್ವಯ ಶ್ರೀ ಬಿ . ಸಂಪತ್ ಕುಮಾರ್, ಹಿಂದಿನ ತಹಶೀಲ್ದಾರ್‌, ದೇವನಹಳ್ಳಿ ತಾಲ್ಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಇವರಿಗಿಂತ ಜೈಷ್ಣತೆಯಲ್ಲಿ 
ಕಿರಿಯರಾದ ಶ್ರೀ ಎಲ್. ಜಿ. ರಂಗನಾಥರಾವ್ ಇವರಿಗೆ ತಹಶೀಲ್ದಾರ್ ಗ್ರೇಡ್- | ವೃಂದಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 34 ಎಎಸ್ ಡಿ 2003 , 
ದಿನಾಂಕ: 24 -12 - 2007 ರಲ್ಲಿ ಕೆಸಿಎಸ್ಆರ್ ನಿಯಮ 32 ರಲ್ಲಿ ಸ್ವತಂತ್ರ ಪ್ರಭಾರದಲ್ಲಿದ್ದ ದಿನಾಂಕ: 27 - 01 - 2001 ರಿಂದ ಬಡ್ಡಿ ಸಕ್ರಮಗೊಳಿಸಿದ 
ದಿನಾಂಕದಿಂದ ಶ್ರೀ ಬಿ.ಸಂಪತ್ ಕುಮಾರ್ ಇವರಿಗೂ ಕೂಡ ಪೂರ್ವಾನ್ವಯವಾಗಿ ತಹಶೀಲ್ದಾರ್‌ ಗ್ರೇಡ್- 1 ವೃಂದಕ್ಕೆ ಬಡ್ತಿ ನೀಡಿ ಸಕ್ರಮಗೊಳಿಸಲಾಗಿತ್ತು. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 04 - 07 - 2008 ರಲ್ಲಿ ಶ್ರೀ ಬಿ .ಸಂಪತ್ ಕುಮಾರ್, ಇವರಿಗೆ ಒಂದು 
ವಾರ್ಷಿಕ ವೇತನ ಬಡ್ಡಿಯನ್ನು ಸಂಚಿತ ಪರಿಣಾಮ ಬೀರದಂತೆ (Without Cummulative Effect) ತಡೆಯಿಡಿಯುವ ದಂಡನೆ ವಿಧಿಸಿದ್ದರಿಂದ ಅವರಿಗೆ 
ಗ್ರೇಡ್- 1 ಹುದ್ದೆಗೆ ಸಕ್ರಮಗೊಳಿಸಿರುವುದು ಸರ್ಕಾರದ ಸುತ್ತೋಲೆ ಸಂಖ್ಯೆ : ಸಿಆಸುಇ 12 ಸೇನಿನಿ 2001, ದಿನಾಂಕ: 02 - 05 - 2001 ರಂತೆ 
ದಂಡನಾವಧಿಯಲ್ಲಿ ಮುಂಬಡ್ತಿ ನೀಡಲು ಅವಕಾಶ ಇಲ್ಲವಾದ್ದರಿಂದ ಮುಂಬಡ್ತಿಯನ್ನು ಹಿಂದಕ್ಕೆ ಪಡೆಯಲು ದಿನಾಂಕ: 27 - 07 - 2009 ರಲ್ಲಿ ನೋಟೀಸ್ 
ನೀಡಲಾಗಿತ್ತು . ಸದರಿ ಅಧಿಕಾರಿಯು ನೋಟೀಸ್‌ಗೆ ದಿನಾಂಕ: 02 - 09 -2009 ರಲ್ಲಿ ಉತ್ತರ ಸಲ್ಲಿಸಿ, ಅವರಿಗೆ ವಿಧಿಸಿದ ಒಂದು ವರ್ಷದ ದಂಡನಾವಧಿ 
ಈಗಾಗಲೇ ಮುಕ್ತಾಯಗೊಂಡಿರುವುದರಿಂದ ಅವರಿಗೆ ಕೆಎಎಸ್ ವೃಂದಕ್ಕೆ ಮುಂಬಡ್ತಿ ನೀಡಲು ಸಿಆಸು ಇಲಾಖೆಗೆ ಶಿಫಾರಸ್ಸು ಮಾಡುವಂತೆ ಕೋರಿರುತ್ತಾರೆ. 

ಮೇಲೆ ಕ್ರಮ ಸಂಖ್ಯೆ (3) ರಲ್ಲಿ ಓದಲಾದ ಸರ್ಕಾರದ ಸುತ್ತೋಲೆ ದಿನಾಂಕ: 02 - 05 - 2001 ರನ್ವಯ ಪರಿಶೀಲಿಸಲಾಗಿ, ಸರ್ಕಾರಿ ನೌಕರನ 
ವಿರುದ್ಧ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ಮೊಕದ್ದಮೆ ಪ್ರಾರಂಭವಾಗಿ ಅಂತಹ ಇಲಾಖಾ ವಿಚಾರಣೆ ಅಥವಾ ಕ್ರಿಮಿನಲ್ ಮೊಕದ್ದಮೆಗಳು 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಫೆಬ್ರವರಿ ೧೭, ೨೦೧೧ 

೫೩೭ 
ದಂಡನೆಯಲ್ಲಿ ಪರ್ಯಾವಸನಗೊಂಡಲ್ಲಿ, ಆ ದಂಡನೆಯು ಜಾರಿಯಲ್ಲಿರುವ ಅವಧಿಯಲ್ಲಿ ಅಂತಹ ಸರ್ಕಾರಿ ನೌಕರನಿಗೆ ಮುಂಬಡ್ತಿ ನೀಡಲು ಆಸ್ಪದ 
ಇಲ್ಲವೆಂದು ಸ್ಪಷ್ಟಿಕರಿಸಲಾಗಿದೆ. 

- ಶ್ರೀ ಬಿ.ಸಂಪತ್ ಕುಮಾರ್, ಇವರು ಈ ಹಿಂದೆ ಉಪ ತಹಶೀಲ್ದಾರ್ ಆಗಿ ನಾಡ ಕಛೇರಿ, ಉತ್ತರಹಳ್ಳಿ , ಬೆಂಗಳೂರು ದಕ್ಷಿಣ , ಇಲ್ಲಿ 
ಕಾರ್ಯನಿರ್ವಹಿಸುತ್ತಿದ್ದಾಗ, ಸಾರಕ್ಕೆ ಗ್ರಾಮದ ಸರ್ವೆ ನಂ .71 ರ ಜಮೀನಿಗೆ ಅಕ್ರಮ ಖಾತೆ ಮಾಡಿರುವ ಆಪಾದನೆಗೆ ಅವರಿಗೆ ದಿನಾಂಕ: 19 - 02 - 2000ರಲ್ಲಿ 
ದೋಷಾರೋಪಣ ಪಟ್ಟಿಯನ್ನು ಜಾರಿಮಾಡಿದ್ದು , ಈ ಪ್ರಕರಣದ ವಿಚಾರಣೆಯು ಅಂತಿಮಗೊಂಡು ವಿಚಾರಣೆಯಲ್ಲಿ ಆಪಾದನೆ ಸಾಭೀತಾಗಿದ್ದರಿಂದ, 
ಇವರಿಗೆ ಸರ್ಕಾರದ ಆದೇಶ ಸಂಖ್ಯೆ: ಕಂಇ 28 ಎಡಿಇ 2000, ದಿನಾಂಕ: 04 - 07 -2008 ರಲ್ಲಿ ಇವರ ವಾರ್ಷಿಕ ವೇತನ ಬಡ್ಡಿಯನ್ನು ಸಂಚಿತ 
ಪರಿಣಾಮ ರಹಿತವಾಗಿ ತಡೆಹಿಡಿಯುವ ದಂಡನೆಯನ್ನು ವಿಧಿಸಲಾಗಿತ್ತು. ಇವರಿಗೆ ಪೂರ್ವಾನ್ವಯವಾಗಿ ದಿನಾಂಕ: 27 - 01 - 2001 ರಿಂದ ಮುಂಬಡ್ತಿ 
ನೀಡುವ ಅವಧಿಯಲ್ಲಿ ಅವರ ವಿರುದ್ಧ ಪ್ರಾರಂಭವಾದ ಇಲಾಖಾ ವಿಚಾರಣೆಯು ದಂಡನೆಯಲ್ಲಿ ಪರ್ಯಾವಸನಗೊಂಡಿರುವುದರಿಂದ ಶ್ರೀ ಬಿ. 
ಸಂಪತ್ಕುಮಾರ್, ಇವರು ಈ ಅವಧಿಯಲ್ಲಿ ಮುಂಬಡ್ತಿ ಹೊಂದಲು ಅರ್ಹರಾಗಿರುವುದಿಲ್ಲ. ಆದ್ದರಿಂದ ಅವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 
50 ಎಎಸ್‌ಡಿ 2009 , ದಿನಾಂಕ: 05 - 02 - 2009 ರಲ್ಲಿ ಪೂರ್ವಾನ್ವಯವಾಗಿ ದಿನಾಂಕ: 27 - 01- 2001 ರಿಂದ ಗ್ರೇಡ್- 1 ವೃಂದದಲ್ಲಿ ತಹಶೀಲ್ದಾರ್ ಹುದ್ದೆಗೆ 
ಮುಂಬಡ್ತಿ ನೀಡಿರುವುದನ್ನು ಹಿಂದಕ್ಕೆ ಪಡೆಯಲು ಸರ್ಕಾರವು ನಿರ್ಧರಿಸಿದೆ. ಆದುದರಿಂದ ಈ ಕೆಳಕಂಡಂತೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 50 ಎಎಸ್‌ಡಿ 2009 , ಬೆಂಗಳೂರು, ದಿನಾಂಕ : 06 - 10 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀ ಬಿ . ಸಂಪತ್ ಕುಮಾರ್, ತಹಶೀಲ್ದಾರ್‌, ದೊಡ್ಡಬಳ್ಳಾಪುರ ತಾಲ್ಲೂಕು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅವರಿಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 50 ಎಎಸ್‌ಡಿ 2009 , ದಿನಾಂಕ: 05 - 02 - 2009 ರಲ್ಲಿ 
ಪೂರ್ವಾನ್ವಯವಾಗಿ ದಿನಾಂಕ: 27 - 01- 2001 ರಿಂದ ಗ್ರೇಡ್- 1 ವೃಂದದಲ್ಲಿ ತಹಶೀಲ್ದಾರ್‌ ಹುದ್ದೆಗೆ ಮುಂಬಡ್ತಿ ನೀಡಿರುವುದನ್ನು ಹಿಂಪಡೆದು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಸ್. ಬಿ. ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ .ಆರ್. 2621 

ಕಂದಾಯ ಇಲಾಖೆ (ಸೇವೆಗಳು - 3) 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಎಫ್. ಬಿ . ನಂದಗಡಿ, ನಿವೃತ್ತ ತಹಶೀಲ್ದಾರರು ಇವರಿಗೆ 5ನೇ ಸ್ಥಗಿತ ವೇತನವನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : (1) ಸರ್ಕಾರದ ಆದೇಶ ಸಂಖ್ಯೆ: ಕಂಇ 438 ಎಎಸ್‌ಡಿ 2008 ದಿನಾಂಕ : 12 - 5 - 2009 . 

( 2 ) ಮಹಾಲೇಖಪಾಲರು, ಕರ್ನಾಟಕ ರವರ ಪತ್ರ ಸಂಖ್ಯೆ : BE1/ R5/Vol- 518/ 2010-11/74 ದಿನಾಂಕ: 27 - 7 - 2010. 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (1) ಸರ್ಕಾರದ ದಿನಾಂಕ: 12 - 5 - 2009 ರ ಆದೇಶದಲ್ಲಿ , ಶ್ರೀ ಎಫ್. ಬಿ .ನಂದಗಡಿ, ಹಿಂದಿನ ತಹಶೀಲ್ದಾರ್‌, 
ಬದಾಮಿ , ಬಾಗಲಕೋಟೆ ಜಿಲ್ಲೆ ( ಪ್ರಸ್ತುತ ನಿವೃತ್ತರು) ಇವರಿಗೆ ವೇತನ ಶ್ರೇಣಿ ರೂ . 6000 -11200 ರಲ್ಲಿ ದಿನಾಂಕ: 1-1- 2003 ರಿಂದ ಎರಡನೇ ಸ್ಥಗಿತ 
ವೇತನ ಬಡ್ಡಿ, ದಿನಾಂಕ: 1 - 1- 2004 ರಿಂದ ಮೂರನೇ ಸ್ಥಗಿತ ವೇತನ ಬಡ್ಡಿ, ದಿನಾಂಕ: 1 - 1- 2005 ರಿಂದ ನಾಲ್ಕನೇ ಸ್ಥಗಿತ ವೇತನ ಬಡ್ತಿಗಳನ್ನು 
ಮಂಜೂರು ಮಾಡಿ ಆದೇಶಿಸಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: ( 2) ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು ರವರ ದಿನಾಂಕ: 27 - 7 - 2010 ರ ಪ್ರಸ್ತಾವನೆಯಲ್ಲಿ, 
ಸದರಿ ಅಧಿಕಾರಿಗಳು ವೇತನ ಶ್ರೇಣಿ ರೂ . 6000 - 11200 ರಲ್ಲಿ ದಿನಾಂಕ: 1 -3 - 2006 ರಿಂದ 5ನೇ ಸ್ಥಗಿತ ವೇತನ ಬಡ್ತಿಗೆ ಅರ್ಹರಿರುವುದಾಗಿ ತಿಳಿಸಿ 
ಆದೇಶ ಹೊರಡಿಸಲು ಕೋರಿರುತ್ತಾರೆ. 

ಮೇಲ್ಕಂಡಂತೆ ಶ್ರೀ ಎಫ್. ಬಿ . ನಂದಗಡಿ, ನಿವೃತ್ತ ತಹಶೀಲ್ದಾರ್‌ ಇವರಿಗೆ 5ನೇ ಸ್ಥಗಿತ ವೇತನ ಬಡ್ತಿ ಮಂಜೂರು ಮಾಡಲು ನಿರ್ಧರಿಸಿ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಕಂಇ 468 ಎಎಸ್‌ಡಿ 2010 ಬೆಂಗಳೂರು, ದಿನಾಂಕ : 5 - 10 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಶ್ರೀ ಎಫ್. ಬಿ . ನಂದಗಡಿ, ನಿವೃತ್ತ ತಹಶೀಲ್ದಾರರು ಇವರಿಗೆ ವೇತನ ಶ್ರೇಣಿ 
ರೂ . 6000 - 11200 ರಲ್ಲಿ ದಿನಾಂಕ: 1 -3 - 2006 ರಿಂದ 5ನೇ ಸ್ಥಗಿತ ವೇತನ ಬಡ್ಡಿಯನ್ನು ಮಂಜೂರು ಮಾಡಿ ಸರ್ಕಾರವು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ . ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2622 

ಕಂದಾಯ ಇಲಾಖೆ (ಸೇವೆಗಳು - 3) 

ಕಂದಾಯ ಸಚಿವಾಲಯ 
ವಿಷಯ : ಶ್ರೀ ಸಿ. ತಾಯಪ್ಪ, ಹಿಂದಿನ ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಕೊಪ್ಪಳ ಜಿಲ್ಲೆ, ಪ್ರಸ್ತುತ ನಿವೃತ್ತ 

ತಹಶೀಲ್ದಾರರು, ಇವರ ಹಿಂದಿನ ಸೇವೆಯನ್ನು ನಿವೃತ್ತಿ ವೇತನ ಸೌಲಭ್ಯಗಳಿಗೆ ಪರಿಗಣಿಸುವ ಕುರಿತು. 
ಓದಲಾಗಿದೆ : 1) ಶ್ರೀ ಸಿ. ತಾಯಪ್ಪ, ನಿವೃತ್ತ ತಹಶೀಲ್ದಾರರು, ಇವರ ಮನವಿ ದಿನಾಂಕ: 16 - 05 -2007. 

2) ಅಧೀಕ್ಷಕ ಅಭಿಯಂತರರು, ಪಿ. ಹೆಚ್ . ಇ ಸರ್ಕಲ್, ಗುಲ್ಬರ್ಗಾ ಇವರ ಜ್ಞಾಪನಾ ಸಂಖ್ಯೆ: ಪಿ.ಹೆಚ್. ಇ / ಇಎಸ್ಟಿ 

1/ಎಸ್‌ಡಿಸಿ /ಆರ್‌ಇಜಿ /72 - 730550 , ದಿನಾಂಕ: 19 - 06 -1972 . 
3) ಸೂಪರಿಂಟೆಂಡಿಂಗ್ ಇಂಜಿನಿಯರ್, ( ಎಲೆಕ್ಷಿಶೆನ್ ) ಕೆ.ಎಸ್.ವಿ . ಬಿ, ಹುಬ್ಬಳ್ಳಿ ಸರ್ಕಲ್, ಹುಬ್ಬಳ್ಳಿ, ಇವರ ಅಧಿಕೃತ 

ಜ್ಞಾಪನಾ ಸಂಖ್ಯೆ ಡಿ. ಸಿ. ಎ / ಎಸ್ - 1/ ಎ -9 /27184 - 92 , ದಿನಾಂಕ: 01 -11 - 1973. 
ಪ್ರಸ್ತಾವನೆ : 

- ಶ್ರೀ ಸಿ. ತಾಯಪ್ಪ, ಹಿಂದಿನ ಪರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಕೊಪ್ಪಳ ಜಿಲ್ಲೆ, ಪ್ರಸ್ತುತ ನಿವೃತ್ತ ತಹಶೀಲ್ದಾರರು ಇವರು ಮೇಲೆ 
ಓದಲಾದ ಕ್ರ. ಸಂ . (1) ರ ತಮ್ಮ ಮನವಿಯಲ್ಲಿ ತಾವು ಈ ಹಿಂದೆ ಕಂದಾಯ ಇಲಾಖೆಯಲ್ಲಿ ನೇಮಕಾತಿ ಹೊಂದುವ ಪೂರ್ವದಲ್ಲಿ ಪಿ .ಡಬ್ಲೂ . ಡಿ. 


೫೩೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


( ಪಿ. ಹೆಚ್ . ಇ) ಇಲಾಖೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯ ಎಲೆಕ್ಷಿಸಿಟಿ ಮಂಡಳಿಯಲ್ಲಿ ಸಲ್ಲಿಸಿದ ಸೇವೆಯನ್ನು ಪಿಂಚಣಿ ಸೌಲಭ್ಯಕ್ಕಾಗಿ ಪರಿಗಣಿಸುವಂತೆ 
ಕೋರಿರುತ್ತಾರೆ. 

ಮೇಲೆ ಓದಲಾದ ಕ್ರ. ಸಂ . ( 2) ರ ಜ್ಞಾಪನಾ ದಿನಾಂಕ : 19 - 06 -1972 ರನ್ವಯ ದಿನಾಂಕ: 30 - 08 -1968 ರಿಂದ ಸ್ಥಳೀಯ ಅಭ್ಯರ್ಥಿಯಾಗಿ 
ದ್ವಿತೀಯ ದರ್ಜೆ ಸಹಾಯಕರಾಗಿ ನೇಮಕಗೊಂಡಿರುವ ಸ್ಥಳೀಯ ಅಭ್ಯರ್ಥಿಯಾಗಿ ಸಲ್ಲಿಸಿದ ಸೇವೆಯನ್ನು ಸಕ್ರಮಗೊಳಿಸಿ ಆದೇಶಿಸಿದೆ. ಸದರಿ 
ಇಲಾಖೆಯಿಂದ ದಿನಾಂಕ: 07 - 12 - 1973 ರಂದು ಬಿಡುಗಡೆ ಹೊಂದಿ ನಂತರ ಮೇಲೆ ಓದಲಾದ ಕ್ರ. ಸಂ . (3) ರ ದಿನಾಂಕ: 01 - 11 - 1973 ರ ಅಧಿಕೃತ 
ಜ್ಞಾಪನಾದಂತೆ ಕರ್ನಾಟಕ ವಿದ್ಯುತ್‌ಚ್ಛಕ್ತಿ ಮಂಡಳಿಯಲ್ಲಿ ಸ್ಟೋರ್ ಕೀಪರ್ ಆಗಿ ನೇಮಕಗೊಂಡು, ದಿನಾಂಕ: 24 - 11 -1977 ರವರೆಗೆ ಸೇವೆ ಸಲ್ಲಿಸಿರುತ್ತಾರೆ. 
ಸದರಿ ಅವಧಿಯ ಈ ಸೇವೆಯನ್ನು ಪ್ರಸ್ತುತ ಹುದ್ದೆಯ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಲು ಸದರಿ ಅವಧಿಯಲ್ಲಿನ ಅವರ 
ವೇತನ ಇತ್ಯಾದಿಗಳನ್ನು ಪಡೆದಂತಹ Barwad Extract ನ್ನು ಪರಿಶೀಲಿಸಿ ಅದರಲ್ಲಿ ದಿನಾಂಕ: 01- 09 - 1971 ರಿಂದ 07 -12 -1973 ರವರೆಗಿನ ಕರ್ನಾಟಕ 
ರಾಜ್ಯ ಸರ್ಕಾರದ ಪಿ. ಡಬ್ಲೂ . ಡಿ. ( ಪಿ.ಹೆಚ್. ಇ) ಇಲಾಖೆಯಲ್ಲಿ ಸಲ್ಲಿಸಿರುವ ಸೇವೆಯನ್ನು ಮಾತ್ರ ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು 
ಪರಿಗಣಿಸಲು ನಿರ್ಧರಿಸಿರುವುದರಿಂದ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂ . ಆರ್‌ಡಿ 03 ಎಎಸ್‌ಡಿ 2008, ಬೆಂಗಳೂರು, ದಿನಾಂಕ : 30 - 09 - 2010 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀ ಸಿ. ತಾಯಪ್ಪ, ಹಿಂದಿನ ಪುರಸಭೆ ತಹಶೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ಕೊಪ್ಪಳ 
ಜಿಲ್ಲೆ, ಪ್ರಸ್ತುತ ನಿವೃತ್ತ ತಹಶೀಲ್ದಾರರು ಇವರು ಕಂದಾಯ ಇಲಾಖೆಯ ಸೇವೆಗೆ ಸೇರುವ ಪೂರ್ವದಲ್ಲಿ ದಿನಾಂಕ: 01- 09 -1971 ರಿಂದ 07 -12 -1973 
ರವರೆಗೆ ರಾಜ್ಯ ಸರ್ಕಾರದ ಪಿ . ಡಬ್ಲೂ . ಡಿ. ( ಪಿ . ಹೆಚ್. ಇ) ಇಲಾಖೆಯಲ್ಲಿ ಸಲ್ಲಿಸಿರುವ ಸೇವೆಯ ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ 224 - ಎ ರನ್ವಯ ನಿವೃತ್ತಿ ವೇತನ ಸೌಲಭ್ಯಗಳಿಗೆ ಮಾತ್ರ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸಿ ಆದೇಶಿಸಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆ (ಸೇವೆಗಳು - 3) ರವರ ಟಿಪ್ಪಣಿ ಸಂಖ್ಯೆ ಆ . ಇ .1154 ಸೇ .3 /10 , ದಿನಾಂಕ: 02 - 08 - 2010ರ 
ಸಹಮತದೊಂದಿಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಬಿ . ಸಸಾಲಟ್ಟಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2623 

ಕಂದಾಯ ಇಲಾಖೆ (ಸೇವೆಗಳು - 3) 

ಸಹಕಾರ ಸಚಿವಾಲಯ 
ವಿಷಯ : ಶ್ರೀ ವರ್ಧಮಾನ ಸ್ಥಾನಿಕ ಜೈನ ಸಂಘ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ಈ ಸಂಘಕ್ಕೆ ನೇಮಿಸಿರುವ ಆಡಳಿತಾಧಿಕಾರಿ 

ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಇ 143 ಸಸಂ 2009 ದಿನಾಂಕ: 29/ 03/2010 . 

2) ಆಡಳಿತಾಧಿಕಾರಿಗಳು, ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ, ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು ಇವರ 

ಪತ್ರ ಸಂಖ್ಯೆ: ಡಿಆರ್‌ಬಿ - 1/ಸಿಬ್ಬಂದಿ/ಶ್ರೀವಸ್ಥಾಜ್ಞೆಸಂ. ಅ/2010 - 11 ದಿನಾಂಕ: 25/ 08/2010 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (1) ರ ದಿನಾಂಕ: 29/ 03/2010 ರ ಆದೇಶದಲ್ಲಿ ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ, ಇನ್‌ಫೆಂಟ್ರಿ 
ರಸ್ತೆ , ಬೆಂಗಳೂರು ಈ ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27( ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸಹಕಾರ ಸಂಘಗಳ ಉಪ ನಿಬಂಧಕರು -1, ಬೆಂಗಳೂರು ನಗರ ಜಿಲ್ಲೆ - 1, ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯನ್ನಾಗಿ ಆರು (6) ತಿಂಗಳ 
ಅವಧಿಗೆ ನೇಮಿಸಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ , ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತ ನೂತನ ಆಡಳಿತ ಮಂಡಳಿಗೆ 
ಅಧಿಕಾರಿಯನ್ನು ಹಸ್ತಾಂತರಿಸುವಂತೆ ಸೂಚಿಸಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ : (2 ) ರ ದಿನಾಂಕ: 25/ 08/2010 ರ ಪತ್ರದಲ್ಲಿ ಆಡಳಿತಾಧಿಕಾರಿಗಳು, ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ 
ಸಂಘ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ರವರು ದಿನಾಂಕ: 30 /03/2010 ರಂದು ಪ್ರಭಾರವನ್ನು ವಹಿಸಿಕೊಂಡು ಕಾರ್ಯ ನಿರ್ವಹಿಸುತ್ತಿದ್ದು, ಪ್ರಸ್ತುತ ಸಂಘದ 
ಆವರಣದಲ್ಲಿ ಜೈನ ಧರ್ಮದ ಮುನಿಪೂಜ್ಯರವರ ನೇತೃತ್ವದಲ್ಲಿ ನಾಲ್ಕು ತಿಂಗಳುಗಳ ಕಾಲ ಚಾತುರ್ಮಾಸ ಕಾರಣ, ಲೆಕ್ಕಪತ್ರಗಳನ್ನು ಸನ್ನದು ಲೆಕ್ಕಿಗರವರಿಗೆ 
ಲೆಕ್ಕ ಪರಿಶೋಧನೆಗಾಗಿ ದಾಖಲಾತಿಗಳನ್ನು ಒದಗಿಸಲಾಗಿದ್ದು , ಸದರಿ ಲೆಕ್ಕ ಪರಿಶೋಧನಾ ಕಾರ್ಯವು ಪರಗತಿಯಲ್ಲಿದ್ದು , ಇನ್ನು ಎರಡು ತಿಂಗಳ 
ಕಾಲಾವಕಾಶದಲ್ಲಿ ಮುಗಿಯುವ ಸಂಭವವಿದ್ದು, ಸಂಘದ ಆಡಳಿತ ಮಂಡಳಿ ರದ್ದತೆ ಬಗ್ಗೆ ಇನ್ನೂ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುತ್ತಿರುವುದರಿಂದ, 
ಸಂಘದ ಆಡಳಿತಾಧಿಕಾರಿಗಳ ಕಾಲಾವಧಿಯನ್ನು ಮುಂದಿನ ಆರು ತಿಂಗಳ ಕಾಲಾವಧಿಗೆ ವಿಸ್ತರಿಸಿಕೊಡಬೇಕೆಂದು ಆಡಳಿತಾಧಿಕಾರಿಗಳು ಕೋರಿರುತ್ತಾರೆ. 

ಈ ಮೇಲಿನ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿದ ಸರ್ಕಾರವು ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ, ಇನ್‌ಫೆಂಟ್ರಿ ರಸ್ತೆ , ಬೆಂಗಳೂರು ಈ 
ಸಂಸ್ಥೆಗೆ ನೇಮಕ ಮಾಡಿರುವ ಆಡಳಿತಾಧಿಕಾರಿಗಳ ಅವಧಿಯು ದಿನಾಂಕ: 30/09/2010 ರಂದು ಮುಕ್ತಾಯಗೊಳ್ಳಲಿರುವುದರಿಂದ, ಸದರಿ 
ಆಡಳಿತಾಧಿಕಾರಿಗಳ ಅವಧಿಯನ್ನು ಇನ್ನು ಆರು (6) ತಿಂಗಳ ಅವಧಿಗೆ ವಿಸ್ತರಿಸಲು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 143 ಸಸಂನೋ 2009 ಬೆಂಗಳೂರು, ದಿನಾಂಕ : 27ನೇ ಸೆಪ್ಟೆಂಬರ್, 2010 . 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ರ ಕಲಂ 27 ( ಎ) ರ ಪ್ರಕಾರ 
ಶ್ರೀ ವರ್ಧಮಾನ ಸ್ಥಾನಿಕವಾಸಿ ಜೈನ ಸಂಘ, ಇನ್‌ಫೆಂಟ್ರಿ ರಸ್ತೆ, ಬೆಂಗಳೂರು ಈ ಸಂಸ್ಥೆಗೆ ಆಡಳಿತಾಧಿಕಾರಿಯಾಗಿ ನೇಮಿಸಿರುವ ಸಹಕಾರ ಸಂಘಗಳ ಉಪ 
ನಿಬಂಧಕರು - 1, ಬೆಂಗಳೂರು ನಗರ ಜಿಲ್ಲೆ -1, ಬೆಂಗಳೂರು ಇವರ ಅವಧಿಯನ್ನು ದಿನಾಂಕ: 30 /09 /2010 ರಿಂದ ಮತ್ತೆ ಆರು (6) ತಿಂಗಳ ಅವಧಿಗೆ 
ಅಥವಾ ಸಂಸ್ಥೆಗೆ ಚುನಾವಣೆ ನಡೆಸಿ, ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರಿಯನ್ನು ಹಸ್ತಾಂತರಿಸುವವರೆಗೆ ಅಥವಾ ಇವೆರಡರಲ್ಲಿ ಯಾವುದು 
ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿ ಆದೇಶಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಒದಗಿಸುವಂತೆ 
ಸೂಚಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ನಂಜುಂಡಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ - 2 
ಪಿ .ಆರ್. 2624 

ಸಹಕಾರ ಇಲಾಖೆ 


ಭಾಗ - ೧ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಫೆಬ್ರವರಿ ೧೭, ೨೦೧೧ 

೫೩೯ 
ಸಹಕಾರ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ರಾಯಚೂರು ಇವರ ಆಡಳಿತ ಸಮಿತಿ 

ಚುನಾವಣೆಯನ್ನು ಮುಂದೂಡುವ ಬಗ್ಗೆ , 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಸಿಒ 46 ಸಿಎಲ್‌ಎಂ 2010 , ದಿನಾಂಕ: 10 . 03 .2010 ಮತ್ತು 28. 06 .2010 . 

2. ನಬಾರ್ಡಿನ ಪತ್ರ ಸಂಖ್ಯೆ : ಎನ್‌ಬಿ.ಕೆಎ . ಐಡಿಡಿ /1832 /ಎಸ್ಟಿ 82 /2010 - 11 , ದಿನಾಂಕ: 30.09.2010. 
ಪ್ರಸ್ತಾವನೆ : 

ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ, ರಾಯಚೂರು ಇದರ ಆಡಳಿತ ಸಮಿತಿಗೆ ದಿನಾಂಕ: 10.04. 2010ರೊಳಗೆ 
ನಡೆಸಬೇಕಾಗಿದ್ದ ಚುನಾವಣೆಯನ್ನು ದಿ: 31.07 .2010ರೊಳಗೆ ಹಾಗೂ ತದನಂತರ ದಿನಾಂಕ: 31. 10.2010ರವರೆಗೆ ಓದಲಾದ (1) ರ ಆದೇಶ ಸಂಖ್ಯೆಯಲ್ಲಿ 
ಅನುಮತಿ ನೀಡಲಾಗಿದೆ. ಈಗ ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ವಿಭಜನೆಯ ಕುರಿತು ಪ್ರಸ್ತಾವನೆಯನ್ನು ಅಂತಿಮವಾಗಿ ನಬಾರ್ಡು 
ಭಾರತೀಯ ರಿಸರ್ವ್ ಬ್ಯಾಂಕಿಗೆ ಸಲ್ಲಿಸಲಾಗಿದೆ. ಆದರೆ , ಇದರ ಬಗ್ಗೆ ನಿರ್ಣಯ / ಆದೇಶ ಹೊರಡಿಸಲು ಇನ್ನು ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತದೆಂದು 
ಸರ್ಕಾರದ ಗಮನಕ್ಕೆ ತರಲಾಗಿದೆ. ಈ ಕುರಿತು ಈಗ ಚುನಾವಣೆ ಜರುಗಿಸಿದಲ್ಲಿ ಮತ್ತೆ ರಾಯಚೂರು ಹಾಗೂ ಕೊಪ್ಪಳ ಜಿಲ್ಲೆಗಳಿಗೆ ಪ್ರತ್ಯೇಕವಾಗಿ ಕೇಂದ್ರ 
ಸಹಕಾರ ಬ್ಯಾಂಕುಗಳನ್ನು ಸ್ಥಾಪಿಸಲು ಅನುಮತಿ ದೊರೆತ ನಂತರ ಮತ್ತೆ ಚುನಾವಣೆ ಜರುಗಿಸಬೇಕಾಗುತ್ತದೆ. ಇದರಿಂದ ಅನಾವಶ್ಯಕವಾಗಿ ಚುನಾವಣೆ 
ಜರುಗಿಸುವ ಸಲುವಾಗಿ ವೆಚ್ಚವನ್ನು ಮಾಡಬೇಕಾಗುತ್ತದೆ. ಈ ಅನಾವಶ್ಯಕ ವೆಚ್ಚವನ್ನು ತಪ್ಪಿಸಲು, ಸಾರ್ವಜನಿಕ ಹಾಗೂ ಬ್ಯಾಂಕಿನ ದೃಷ್ಟಿಯಿಂದ 
ಚುನಾವಣೆಯನ್ನು ಮುಂದೂಡುವುದು ಅವಶ್ಯಕವಾಗಿರುತ್ತದೆ. 

ಈ ಕುರಿತು ನಬಾರ್ಡಿನೊಂದಿಗೆ ಸಮಾಲೋಚಿಸಲಾಗಿದೆ. ಹಾಗೂ ನಬಾರ್ಡು ಈ ಪ್ರಸ್ತಾವನೆಗೆ ತನ್ನ ಸಹಮತಿಯನ್ನು ಉಲ್ಲೇಖ( 2) ರ ಪತ್ರದಲ್ಲಿ 
ನೀಡಿರುತ್ತದೆ. ಆದುದರಿಂದ , ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿ ಒ 46 ಸಿಎಲ್‌ಎಂ 2010 , ದಿನಾಂಕ : 04.10.2010 
ಮೇಲಿನ ಪರಿಸ್ಥಿತಿಯಲ್ಲಿ, ರಾಯಚೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿ., ರಾಯಚೂರು ಇದಕ್ಕೆ ಅನ್ವಯವಾಗುವಂತೆ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959ರ ಪ್ರಕರಣ 39ಎ( 4) ಮತ್ತು 12ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸದರಿ ಅಧಿನಿಯಮದ ಪ್ರಕರಣದ 28ಎ ( 4), 
28ಎ( 5 ), 28ಬಿ ( 2 ), 29ಎಫ್( 4 ) ಮತ್ತು 39ಎ ( 2 ) ಅನ್ನು ಮಾರ್ಪಾಟು ಮಾಡಿ ಸದರಿ ಬ್ಯಾಂಕಿನ ಆಡಳಿತ ಸಮಿತಿಗೆ ಚುನಾವಣೆಯನ್ನು ದಿನಾಂಕ: 
31.01. 2011ರೊಳಗೆ ನಡೆಸುವಂತೆ ಆದೇಶಿಸುತ್ತದೆ. 
ಸೂಚನೆ : 

ಪ್ರಕರಣ 28 ( 4), 28ಎ ( 5), 28ಬಿ ( 2), 29ಎಫ್ ( 4) ಮತ್ತು 39ಎ ( 2) ಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ: 31. 01.2011ರವರೆಗೆ 
ಜಾರಿಯಲ್ಲಿರತಕ್ಕದ್ದು. ಈ ಅವಧಿಯು ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣಗಳ ಉಪಬಂಧಗಳು 
ಮನಃ ಜಾರಿಗೆ ಬರತಕ್ಕದ್ದು. ಈ ಆದೇಶದ ಮೂಲಕ ಮಾರ್ಪಾಡು ಮಾಡಿದಂತೆ ಸದರಿ ಪ್ರಕರಣದ ಹಿಂದಿನ ಕಾರ್ಯಾಚರಣೆ ಮೇಲೆ ಯಾವುದೇ 
ಪರಿಣಾಮ ಉಂಟು ಮಾಡತಕ್ಕದ್ದಲ್ಲ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಆರ್. ಎಸ್ . ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 

ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಪಿ . ಆ‌ , 2625 

ಸಹಕಾರ ಇಲಾಖೆ. 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಡಾ: ಶಿವಾನಂದ, ಪ್ರಾಧ್ಯಾಪಕರು, ಶಸ್ತ್ರ ಚಿಕಿತ್ಸಾ ವಿಭಾಗ, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ 

ಸಂಸ್ಥೆ, ಮೈಸೂರು ಇವರಿಗೆ ಸಹಾಯಕ ಪ್ರಾಧ್ಯಾಪಕರ ವೃಂದದಲ್ಲಿ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡುವ ಬಗ್ಗೆ . 
ಓದಲಾಗಿದೆ : 1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಆಕುಕ 57 ಎಂಎಂಸಿ 2001 ದಿನಾಂಕ: 19. 04.2001 

2. ಸರ್ಕಾರಿ ಆದೇಶ ಸಂಖ್ಯೆ: ಆಕುಕ 86 ಎಂಎಂಸಿ 2006 ದಿನಾಂಕ: 11.04.2008 
3. ಪತ್ರ ಸಂಖ್ಯೆ : ಎಸ್ ಆರ್ ಓ (1)/ 05/08 - 09 ದಿನಾಂಕ: 2 -5 -2008 
4. ದಿನಾಂಕ: 03 .05. 2008ರ ಇಲಾಖಾ ಪದೋನ್ನತಿ ಸಮಿತಿ ಸಭೆಯ ನಡವಳಿಗಳು 
5 . ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 137 ಎಂಎಂಸಿ 2008 ದಿನಾಂಕ: 02 .06. 2008 
6. ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಆಕುಕ 35 ಎಂಎಂಸಿ 2006 ದಿನಾಂಕ : 31.07.2006 
7. ಡಾ : ಶಿವಾನಂದ, ಪ್ರಾಧ್ಯಾಪಕರು, ಇವರ ಮನವಿ ದಿನಾಂಕ: 30.10.2009 
8. ಸರ್ಕಾರದ ಪತ್ರ ಸಂಖ್ಯೆ: ಆಕುಕ 157 ಎಂಎಂಸಿ 2008 ದಿನಾಂಕ: 03. 12.2009 

9. ಪತ್ರ ಸಂಖ್ಯೆ: ಪಿಎಸ್‌ಸಿ 155 ಸಿಎನ್‌ಎನ್ 2009 ದಿನಾಂಕ : 06.05.2010 
ಪ್ರಸ್ತಾವನೆ : 

- ಡಾ : ಶಿವಾನಂದ, ಉಪನ್ಯಾಸಕರು, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಮೈಸೂರು ಇವರಿಗೆ ವೇತನ ಶ್ರೇಣಿ 
ರೂ . 12 ,000 -18,300ರಲ್ಲಿ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮ 32ರ ಅಡಿ ಶಸ್ತ್ರ ಚಿಕಿತ್ಸಾ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ವತಂತ್ರ 
ಪ್ರಭಾರದಲ್ಲಿಟ್ಟು ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಮೈಸೂರಿನಲ್ಲಿ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ 
ಮುಂದುವರೆಸಲಾಗಿದೆ . 

- ಶ್ರೀ ನಂಜೇಗೌಡ ಎಂಬ ರೋಗಿಗೆ ಸರಿಯಾದ ಚಿಕಿತ್ಸೆ ನೀಡದೆ ಸಾವನ್ನಪ್ಪಿರುತ್ತಾರೆಂಬ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರ ಸತ್ಯ ಶೋಧನಾ ಸಮಿತಿ 
ವರದಿಯನ್ವಯ ಡಾ : ಶಿವಾನಂದ, ಸಹಾಯಕ ಪ್ರಾಧ್ಯಾಪಕರು, ಶಸ್ತ್ರ ಚಿಕಿತ್ಸಾ ವಿಭಾಗ, ಮೈಸೂರು ವೈದ್ಯಕೀಯ ಮಹಾವಿದ್ಯಾಲಯರವರನ್ನೊಳಗೊಂಡಂತೆ 
ಒಟ್ಟು 11 ಅಧಿಕಾರಿಗಳ ವಿರುದ್ದ ಜಂಟಿ ಇಲಾಖಾ ವಿಚಾರಣೆಗೆ ಒಳಪಡಿಸಲಾಗಿದ್ದು, ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ ನಿಯಮ 214 ( ಎ )(1) 


೫೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


ಭಾಗ - ೧ 


ಮತ್ತು ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಗಳ ನಿಯಮ 13ರೊಂದಿಗೆ ಓದಿಕೊಂಡ ನಿಯಮ 11 ಎ ಪ್ರಕಾರ ಆಪಾದಿತ ಸರ್ಕಾರಿ 
ಅಧಿಕಾರಿಯಾದ 
ಡಾ : ಶಿವಾನಂದ, ಸಹಾಯಕ ಪ್ರಾಧ್ಯಾಪಕರು, ಶಸ್ತ್ರ ಚಿಕಿತ್ಸಾ ವಿಭಾಗರವರ ವಿರುದ್ಧ ಆರೋಪಗಳನ್ನು ಕೈಬಿಟ್ಟು ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ 
ಆದೇಶದಲ್ಲಿ ದೋಷಮುಕ್ತರನ್ನಾಗಿ ಮಾಡಲಾಗಿತ್ತು. 

- ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ಇವರು ಕ್ರಮ ಸಂಖ್ಯೆ: (3) ರಲ್ಲಿ ಓದಲಾದ ಪತ್ರದಲ್ಲಿ ಡಾ : ಶಿವಾನಂದ, ಸಹಾಯಕ ಪ್ರಾಧ್ಯಾಪಕರು ( ಸ್ವತಂತ್ರ 
ಪ್ರಭಾರ) ಜನರಲ್ ಸರ್ಜರಿ, ಇವರು ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಪದೋನ್ನತಿ ನೀಡಬೇಕೆಂದು ಕೋರಿರುವುದಾಗಿ ತಿಳಿಸಿ , ಡಾ : ಶಿವಾನಂದರವರ 
ವಿರುದ್ಧ ಆರೋಪಗಳನ್ನು ಕೈಬಿಟ್ಟು ದೋಷಮುಕ್ತರನ್ನಾಗಿ ಮಾಡಿರುವುದರಿಂದ ಡಾ : ಶಿವಾನಂದರವರಿಗಿಂತ ಜೈಷ್ಣತೆಯಲ್ಲಿ ಕಿರಿಯರಾಗಿರುವ ಡಾ : ಎಂ .ಕೆ. 
ರಮೇಶ್ ರವರು ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ಪದೋನ್ನತಿ ನೀಡಲು ಕೋರಿರುತ್ತಾರೆ. 

ಕ್ರಮ ಸಂಖ್ಯೆ (4) ರಲ್ಲಿ ಓದಲಾದ ಪದೋನ್ನತಿ ಸಮಿತಿ ಸಭೆಯ ನಡವಳಿಯಲ್ಲಿ ಡಾ : ಶಿವಾನಂದ, ಜನರಲ್ ಸರ್ಜರಿ ಇವರಿಗೆ ದಿನಾಂಕ: 
31.07.2006ರಿಂದ ಸಹಾಯಕ ಪ್ರಾಧ್ಯಾಪಕರಾಗಿ ಮತ್ತು ದಿನಾಂಕ: 13.02.2008 ರಿಂದ ಪ್ರಾಧ್ಯಾಪಕರಾಗಿ ಸ್ಥಾನಪನ್ನ ಮುಂಬಡ್ತಿಯನ್ನು ಪೂರ್ವಾನ್ವಯವಾಗಿ 
ನೀಡಲು ತೀರ್ಮಾನಿಸಲಾಗಿದೆ. 

ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಡಾ : ಶಿವಾನಂದ, ಸಹಾಯಕ ಪ್ರಾಧ್ಯಾಪಕರು, ಜನರಲ್ ಸರ್ಜರಿ ವಿಭಾಗ, ಮೈಸೂರು 
ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಮೈಸೂರು ಇವರಿಗೆ ರೂ .16 ,400 - 20 ,000ರ ವೇತನ ಶ್ರೇಣಿಯ ಪ್ರಾಧ್ಯಾಪಕರ ವೃಂದಕ್ಕೆ ಸ್ಥಾನಪನ್ನ 
ಮುಂಬಡ್ತಿ ನೀಡಿ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿ ನೇಮಿಸಲಾಗಿದೆ. 

ಕ್ರಮ ಸಂಖ್ಯೆ (6 ) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಡಾ : ಕೆ.ರಮೇಶ್, ಶಸ್ತ್ರ ಚಿಕಿತ್ಸೆ ಶಾಸ್ತ್ರ ವಿಭಾಗ, ಸಹಾಯಕ ಪ್ರಾಧ್ಯಾಪಕರು ( ಸ್ವತಂತ್ರ 
ಪ್ರಭಾರ), ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಬೆಂಗಳೂರು ಇವರಿಗೆ 12,000 -18,300 ರೂ .ಗಳ ಎಐಸಿಟಿಇ ವೇತನ 
ಶ್ರೇಣಿಯ ಶಸ್ತ್ರ ಚಿಕಿತ್ಸಾ ಶಾಸ್ತ್ರ, ಸಹಾಯಕ ಪ್ರಾಧ್ಯಾಪಕರ ಸ್ಥಾನಪನ್ನ ಹುದ್ದೆಗೆ ಮುಂಬಡ್ತಿ ನೀಡಲಾಗಿದೆ. 

ಜನರಲ್ ಸರ್ಜರಿ ವಿಭಾಗ, ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಮೈಸೂರು 
ಇವರು ಕ್ರಮ ಸಂಖ್ಯೆ( 7) ರಲ್ಲಿ ಓದಲಾದ ಮನವಿಯಲ್ಲಿ, ಅಧಿಸೂಚನೆ ಸಂಖ್ಯೆ : ಆಕುಕ 137 ಎಂಎಂಸಿ 2008 ದಿನಾಂಕ: 02.06.2008ರನ್ವಯ 
ಪ್ರಾಧ್ಯಾಪಕರಾಗಿ ಸರ್ಜರಿ ವಿಭಾಗದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದು, ಈ ಹುದ್ದೆಗೆ ಪದೋನ್ನತಿ ನೀಡುವ ಮುಂಚೆ ಸ್ವತಂತ್ರ ಪ್ರಭಾರ ಸಹಾಯಕ ಪ್ರಾಧ್ಯಾಪಕರಾಗಿ 
ಕೆಲಸ ನಿರ್ವಹಿಸುತ್ತಿದ್ದು , ಸಹಾಯಕ ಪ್ರಾಧ್ಯಾಪಕರಾಗಿ ಸ್ಥಾನಪನ್ನ ಮುಂಬಡ್ತಿ ಪಡೆದಿರುವ ಆದೇಶವನ್ನು ನೀಡಲು ಮಹಾಲೇಖಪಾಲರು ಕೋರಿರುವುದಾಗಿ 
ತಿಳಿಸಿ, ಪೂರ್ವಾನ್ವಯವಾಗಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿಯನ್ನು ನೀಡಲು ಕೋರಿರುತ್ತಾರೆ . 

ಡಾ : ಶಿವಾನಂದ, ಪ್ರಾಧ್ಯಾಪಕರುರವರಿಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡುವ ಬಗ್ಗೆ ಮೇಲೆ ( 8) ರಲ್ಲಿ 
ಓದಲಾದ ಸರ್ಕಾರದ ಪತ್ರಗಳಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಕೋರಲಾಗಿತ್ತು. 

ಕಾರ್ಯದರ್ಶಿ , ಕರ್ನಾಟಕ ಲೋಕಸೇವಾ ಆಯೋಗವು ಮೇಲೆ (9) ರಲ್ಲಿ ಓದಲಾದ ತಮ್ಮ ಪತ್ರದಲ್ಲಿ ಡಾ : ಶಿವಾನಂದರವರಿಗೆ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗೆ ಡಾ : ಎಂ . ಕೆ.ರಮೇಶ್ ಇವರಿಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಮುಂಬಡ್ತಿ ನೀಡಿದ ದಿನಾಂಕ: 31.07. 2006ರಿಂದ ಪೂರ್ವಾನ್ವಯ ಬಡ್ಡಿ 
ನೀಡಲು ಉದ್ದೇಶಿಸಿರುವ ಸರ್ಕಾರದ ಪ್ರಸ್ತಾವನೆಗೆ ಸಹಮತಿ ನೀಡಿದೆ. 

ವಿಷಯವನ್ನು ಸಂಬಂಧಿಸಿದ ದಾಖಲೆಗಳೊಂದಿಗೆ ಕೂಲಂಕಷವಾಗಿ ಪರಿಶೀಲಿಸಿದ ನಂತರ ಡಾ : ಶಿವಾನಂದ, ಸಹಾಯಕ ಪ್ರಾಧ್ಯಾಪಕರು ( ಸ್ವತಂತ್ರ 
ಪ್ರಭಾರ), ಶಸ್ತ್ರ ಚಿಕಿತ್ಸಾ ವಿಭಾಗ , ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ಮೈಸೂರುರವರಿಗೆ ದಿನಾಂಕ: 31. 07.2006ರಿಂದ ಜಾರಿಗೆ 
ಬರುವಂತೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಪೂರ್ವಾನ್ವಯವಾಗಿ ಮುಂಬಡ್ತಿ ನೀಡಲು ಸರ್ಕಾರವು ತೀರ್ಮಾನಿಸಿ ಈ ಆದೇಶವನ್ನು ಹೊರಡಿಸಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 137 ಎಂಎಂಸಿ 2008 ಬೆಂಗಳೂರು, ದಿನಾಂಕ: 13 -10 - 2010 
ಕರ್ನಾಟಕ ನಾಗರೀಕ ಸೇವಾ ( ಆರ್‌ಪಿಪಿಪಿ) ನಿಯಮಗಳು 1978ರ ನಿಯಮ 2 (1) ( ಎ) ಪ್ರಕಾರ ಡಾ : ಶಿವಾನಂದ, ಸಹಾಯಕ ಪ್ರಾಧ್ಯಾಪಕರು, 
ಶಸ್ತ್ರ ಚಿಕಿತ್ಸಾ ವಿಭಾಗ , ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ , ಮೈಸೂರು ಇವರಿಗೆ ಜೈಷ್ಣತೆಯಲ್ಲಿ ಕಿರಿಯರಾದ ಡಾ : ಕೆ. ರಮೇಶ್, 
ಶಸ್ತ್ರ ಚಿಕಿತ್ಸಾ ಶಾಸ್ತರವರಿಗೆ , ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗೆ ಮುಂಬಡ್ತಿ ನೀಡಿದ ದಿನಾಂಕ: 31.07.2006ರಿಂದ ಜಾರಿಗೆ ಬರುವಂತೆ ಸಹಾಯಕ 
ಪ್ರಾಧ್ಯಾಪಕರ ಹುದ್ದೆಗೆ ಪೂರ್ವಾನ್ವಯ ಮುಂಬಡ್ತಿ ನೀಡಲಾಗಿದೆ. 

ಸಹಾಯಕ ಪ್ರಾಧ್ಯಾಪಕರ ವೃಂದದ ಜೇಷ್ಠತಾ ಪಟ್ಟಿಯಲ್ಲಿ ಡಾ : ಶಿವಾನಂದ ಇವರ ಹೆಸರನ್ನು ಡಾ : ಕೆ.ರಮೇಶ್‌ರವರ ಹೆಸರಿನ ಮೇಲೆ ಇಟ್ಟು 
ಪ್ರತಿಷ್ಠಾಪಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಕೆ. ಬಿ. ಧನಂಜಯಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್. 2626 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

(ವೈದ್ಯಕೀಯ ಶಿಕ್ಷಣ ) 
ಮಾಹಿತಿ ತಂತ್ರಜ್ಞಾನ , ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2010 - 11ನೇ ಸಾಲಿನಲ್ಲಿ ಮಾನವ ತಳಿ ಶಾಸ್ತ್ರ ಕೇಂದ್ರಕ್ಕೆ ಇಡಗಂಟು ನಿಧಿ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: (1) ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 60 ಎಡಿಎಂ 2008, ದಿ: 31 -3 - 09. 

(2) ನಿರ್ದೇಶಕರು ಮಾನವ ತಳಿಶಾಸ್ತ್ರ ಕೇಂದ್ರ, ಬೆಂಗಳೂರು, ಇವರ ಪತ್ರಗಳ ದಿನಾಂಕ: 09 - 06 -2010 ಹಾಗೂ 02 - 07 - 2010. 
ಪ್ರಸ್ತಾವನೆ : 

ಸಹಸ್ರಮಾನ ಜೈವಿಕ ತಂತ್ರಜ್ಞಾನ ನೀತಿಯಲ್ಲಿ ಘೋಷಿಸಿದಂತೆ, ಬೆಂಗಳೂರು ನಗರದಲ್ಲಿ ಮಾನವ ತಳಿಶಾಸ್ತ್ರ ಕೇಂದ್ರವನ್ನು ಸ್ಥಾಪಿಸಲಾಗಿದೆ, 
ಹಾಗೂ 2003 - 04ನೇ ಸಾಲಿನಿಂದ ಕೇಂದ್ರದ ಕಾರ್ಯ ಚಟುವಟಿಕೆಗಾಗಿ ಆರ್ಥಿಕ ಸಹಾಯ ಧನವನ್ನು ಆಗಿಂದಾಗ್ಗೆ ಬಿಡುಗಡೆ ಮಾಡಲಾಗುತ್ತಿದೆ. 

ದಿನಾಂಕ: 18.2 . 2009 ರಂದು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯ ಬಯೋಟೆಕ್ ಪಾರ್ಕ್‌ನಲ್ಲಿ ಐಬಿಎಬಿ ಮತ್ತು 
ಸಿ. ಹೆಚ್ . ಜಿ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ನೀಡಿದ ಆಶ್ವಾಸನೆಯಂತೆ, ಮೇಲೆ [1]ರಲ್ಲಿ ಓದಲಾದ ದಿನಾಂಕ: 31 - 3- 2009ರ ಸರ್ಕಾರದ ಆದೇಶದಲ್ಲಿ 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


೫೪೧ 


CH 


2008 - 09ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ “3451 - 00 - 090 - 2 - 01 - 059 - ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ” ಇದರ ಅಡಿಯಲ್ಲಿ 
ಲಭ್ಯವಿದ್ದ ರೂ . 100 ಲಕ್ಷಗಳು ಹಾಗೂ ಲೆಕ್ಕಶೀರ್ಷಿಕೆ “3451 -00 - 090 - 0 -08 - 059 ” ಇದರಡಿ ಉಳಿತಾಯದ ಮೊತ್ತದಿಂದ ಲೆಕ್ಕಶೀರ್ಷಿಕೆ “3451- 00 

೦ತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ಧಿ ” ಇಲ್ಲಿಗೆ ಮರುಹೊಂದಾಣಿಕೆ ಮೂಲಕ ರೂ . 100 ಲಕ್ಷಗಳು ಈ ರೀತಿ ಒಟ್ಟು 
ರೂ . 200 ಲಕ್ಷಗಳ ಇಡುಗಂಟು ನಿಧಿಯನ್ನು ಮಾನವ ತಳಿಶಾಸ್ತ್ರ ಕೇಂದ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. 

ನಿರ್ದೇಶಕರು, ಮಾನವ ತಳಿಶಾಸ್ತ್ರ ಕೇಂದ್ರ , ಬೆಂಗಳೂರು ಇವರು ಮೇಲೆ [ 2] ರಲ್ಲಿ ಓದಲಾದ ಪತ್ರಗಳಲ್ಲಿ ಮಾನವ ತಳಿಶಾಸ್ತ್ರ ಕೇಂದ್ರದ [ Centre 
for Human Genetics] ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುಂದುವರೆಸಿಕೊಂಡು ಹೋಗಲು ಕೇಂದ್ರಕ್ಕೆ ಆರ್ಥಿಕ ನೆರವಾಗಿ ರೂ . 300.00 ಲಕ್ಷಗಳ 
ಇಡಗಂಟು ನಿಧಿಯನ್ನು ಮಂಜೂರು ಮಾಡಲು ಕೋರಿರುತ್ತಾರೆ. 

ಮಾನವ ತಳಿಶಾಸ್ತ್ರ ಕೇಂದ್ರವನ್ನು [ Centre for Human Genetics ] ಸ್ಥಾಪಿಸಲು ಬೆಂಗಳೂರಿನ ಬಯೋಟೆಕ್ನಾಲಜಿ ಪಾರ್ಕ್‌ನಲ್ಲಿ ಸರ್ಕಾರದ 
ವತಿಯಿಂದ ಸ್ಥಳಾವಕಾಶವನ್ನು ಒದಗಿಸಲಾಗಿದ್ದು, ಸದರಿ ಕೇಂದ್ರವು ಸಂಶೋಧನೆ ಮತ್ತು ತರಬೇತಿ ನೀಡುವಲ್ಲಿ ಪ್ರಶಂಸನೀಯ ಸೇವೆ ಸಲ್ಲಿಸುತ್ತಿದ್ದು ಸದರಿ 
ಕೇಂದ್ರವು ತನ್ನ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗಲು ಸದರಿ ಸಂಸ್ಥೆಗೆ ರೂ . 3.00 ಕೋಟಿ ಇಡುಗಂಟು ನಿಧಿಯನ್ನು 
(Corpus Fund) ಲೆಕ್ಕಶೀರ್ಷಿಕೆ “3451 - 00 - 090 - 2 - 01 - 059 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ದಿ (ಯೋಜನೆ) ” ಇದರಡಿ 2010 - 11ನೇ 
ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನಲ್ಲಿ ಹೆಚ್ಚುವರಿಯಾಗಿ ಒದಗಿಸಲ್ಪಡುವ ಅನುದಾನದಲ್ಲಿ ಭರಿಸುವುದಕ್ಕೆ ಒಳಪಟ್ಟು ಮಂಜೂರು ಮಾಡಲು 
ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ ಐಟಿಡಿ 86 ಎಡಿಎಂ 2010, ಬೆಂಗಳೂರು, ದಿನಾಂಕ: 14 - 10 - 2010. 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ, ಲೆಕ್ಕಶೀರ್ಷಿಕೆ “3451 - 00 - 090 - 2 - 01 - 059 - ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು 
ಅಭಿವೃದ್ಧಿ ” ಇದರ ಅಡಿಯಲ್ಲಿ 2010 - 11ನೇ ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನಲ್ಲಿ ಹೆಚ್ಚುವರಿಯಾಗಿ ಒದಗಿಸಲ್ಪಡುವ ಅನುದಾನದಲ್ಲಿ ಭರಿಸುವುದಕ್ಕೆ 
ಒಳಪಟ್ಟು ರೂ . 300 ಲಕ್ಷಗಳ [ ರೂ . ಮುನ್ನೂರು ಲಕ್ಷಗಳು ಮಾತ್ರ] ಇಡುಗಂಟು ನಿಧಿಯನ್ನು 2010 - 11ನೇ ಸಾಲಿಗೆ ಮಾನವ ತಳಿಶಾಸ್ತ್ರ ಕೇಂದ್ರಕ್ಕೆ [Centre 
for Human Genetics] ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ ಇವರ ಮೂಲಕ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿ ನೀಡಿದೆ. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರು ನಿರ್ದೇಶಕರು 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರ ಮೇಲು ಸಹಿ ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ 
ವಿತರಿಸತಕ್ಕದ್ದು. 

- ನಿರ್ದೇಶಕರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರು ಸದರಿ ಅನುದಾನದ ಬಳಕೆಯ ಬಗ್ಗೆ ನಿರ್ದೇಶಕರು, 
ಮಾನವ ತಳಿಶಾಸ್ತ್ರ ಕೇಂದ್ರ ಇವರಿಂದ ಉಪಯೋಗಿತಾ ದೃಢೀಕರಣ ಪತ್ರವನ್ನು ವೆಚ್ಚ ಮಾಡಿದ ಅನುದಾನದ ವಿವರಗಳೊಂದಿಗೆ ಪಡೆದು ಈ ಆರ್ಥಿಕ 
ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಆಇ 348 ವೆಚ್ಚ - 2/2010 , ದಿನಾಂಕ: 24 - 9 - 2010ರಲ್ಲಿನ ಸಹಮತಿಯ ಮೇರೆಗೆ 
ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಂ . ವಿ. ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 2627 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಬೆಂಗಳೂರು ಐ . ಟಿ . ಬಿಜ್ - 2010 ರ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿರುವ ಮಾಹಿತಿ ತಂತ್ರಜ್ಞಾನದಲ್ಲಿ 

ವಿದ್ಯಾರ್ಥಿಗಳ ಅಂತರ್ಜಾಲ ಪ್ರಪಂಚ ಕಾರ್ಯಕ್ರಮಕ್ಕೆ ಅನುದಾನ ಬಿಡುಗಡೆ ಬಗ್ಗೆ - ಆದೇಶ. 
ಓದಲಾಗಿದೆ : ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶಕರ ಪತ್ರದ ಸಂಖ್ಯೆ: ಮಾತಂ ಮತ್ತು ಜೈತಂನಿ / ಲೆಕ್ಕ 

1 / 25 / ವಿದ್ಯಾರ್ಥಿಗಳ ಅಂತರ್ಜಾಲ ಪ್ರಪಂಚ /570/2010 - 11 ದಿನಾಂಕ: 23 - 09 - 2010 . 
ಪ್ರಸ್ತಾವನೆ : 

ಮಾತಂ ಜೈತಂ ಹಾಗೂ ವಿತಂ ಇಲಾಖೆಯು ಪ್ರತಿ ವರ್ಷದಂತೆ ಬೆಂಗಳೂರು ಐಟಿ ಬಿಜ್ 2010 ಮೇಳದ ಅಂಗವಾಗಿ ರಾಜ್ಯಾದ್ಯಂತ ಗ್ರಾಮೀಣ 
ವಿದ್ಯಾರ್ಥಿಗಳ ಅಂತರ್ಜಾಲ ಪ್ರಪಂಚ ಕಾರ್ಯಕ್ರಮವನ್ನು ಈ ವರ್ಷವೂ ಏರ್ಪಡಿಸುತ್ತಿದೆ. 

ಮೇಲೆ ಓದಲಾದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶಕರ ಪತ್ರದಲ್ಲಿ ಬೆಂಗಳೂರು ಐ. ಟಿ, ಬಿಜ್ - 2010° ಮೇಳದ 
ಅಂಗವಾಗಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ಅಂತರ್ಜಾಲ ಪ್ರಪಂಚದ ಪ್ರಯೋಜನಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ 
ಉಂಟಾಗಿರುವ ತಂತ್ರಜ್ಞಾನ ಬದಲಾವಣೆಗಳ ಅರಿವು ಮೂಡಿಸುವ ಸಲುವಾಗಿ ನಡೆಸಲು ಉದ್ದೇಶಿಸಿರುವ ಗ್ರಾಮೀಣ ವಿದ್ಯಾರ್ಥಿಗಳ ಅಂತರ್ಜಾಲ ಪ್ರಪಂಚದ 
ಕಾರ್ಯಕ್ರಮಕ್ಕಾಗಿ ವಿದ್ಯಾರ್ಥಿಗಳ / ಉಪಾಧ್ಯಾಯರ/ ಪೋಷಕರ ಸಾರಿಗೆ ವೆಚ್ಚ, ಊಟ, ವಸತಿ ಮತ್ತು ಸಭಾಂಗಣ/ಬೋಚರ್, ಬ್ಯಾನರ್, ಬ್ರಾಡ್‌ಬ್ಯಾಂಡ್ 
ಜೋಡಣೆ ಇನ್ನಿತರೆ ವೆಚ್ಚಗಳನ್ನು ಭರಿಸಲು ಪ್ರತಿ ಜಿಲ್ಲಾಧಿಕಾರಿಗೆ ರೂ . 1.00 ಲಕ್ಷದ ಅನುದಾನದಂತೆ 30 ಜಿಲ್ಲಾಧಿಕಾರಿಗಳಿಗೆ ಒ 
ಗಳ ಅನುದಾನವನ್ನು ಬಿಡುಗಡೆ ಮಾಡಲು ಕೋರಿದೆ. 

ಮೇಲಿನ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಪ್ರತಿ ಜಿಲ್ಲಾಧಿಕಾರಿಗೆ ರೂ . 1.00 ಲಕ್ಷದಂತೆ 30 ಜಿಲ್ಲಾಧಿಕಾರಿಗಳಿಗೆ ಒಟ್ಟು ರೂ . 30 .00 
ಲಕ್ಷಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಐಟಿಡಿ 38 ಎಂಡಿಎ 2010 , ಬೆಂಗಳೂರು, ದಿನಾಂಕ : 11 - 10 -2010 
ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಬೆಂಗಳೂರು ಐ. ಟಿ, ಬಿಜ್ - 2010 ರ ಮೇಳದ ಅಂಗವಾಗಿ ಗ್ರಾಮೀಣ 
ವಿದ್ಯಾರ್ಥಿಗಳ ಅಂತರ್ಜಾಲ ಪ್ರಪಂಚ ಕಾರ್ಯಕ್ರಮವನ್ನು ನಡೆಸಲು ಪ್ರತಿ ಜಿಲ್ಲಾಧಿಕಾರಿಗೆ ರೂ . 1.00 ಲಕ್ಷದಂತೆ ರಾಜ್ಯದ ಎಲ್ಲಾ 30 ಜಿಲ್ಲಾಧಿಕಾರಿಗಳಿಗೆ 


೫೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಅನುದಾನವನ್ನು ಬಿಡುಗಡೆ ಮಾಡಲು ಒಟ್ಟು ರೂ . 30,00,000 /- ಗಳ ( ಮುವ್ವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಅನುದಾನವನ್ನು ನಿರ್ದೇಶಕರು, ಮಾಹಿತಿ 
ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ - ಇವರಿಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

ಈ ವೆಚ್ಚವನ್ನು 2010 - 11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ “3451 - 00 - 090 -2 - 01 ಮಾಹಿತಿ ತಂತ್ರಜ್ಞಾನ ಉನ್ನತೀಕರಣ ಮತ್ತು ಅಭಿವೃದ್ದಿ - 059 
- ಇತರೆ ಖರ್ಚು (ಯೋಜನೆ) ” ಇದರಡಿಯಲ್ಲಿ ಒದಗಣೆ ಮಾಡಲಾದ ಅನುದಾನದಿಂದ ಭರಿಸತಕ್ಕದ್ದು. 

ಸದರಿ ಅನುದಾನವನ್ನು ಆಡಳಿತಾಧಿಕಾರಿಗಳು , ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ ಇವರು ನಿರ್ದೇಶಕರು , 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಇವರ ಮೇಲು ಸಹಿ ಪಡೆದು ಖಜಾನೆಯಿಂದ ಸದರಿ ಅನುದಾನವನ್ನು ಡ್ರಾ ಮಾಡಿ 
ವಿತರಿಸತಕ್ಕದ್ದು. 

ನಿರ್ದೇಶಕರು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಇವರು ಈ ಅನುದಾನದ ಬಳಕೆಯ ಬಗ್ಗೆ ಉಪಯೋಗಿತಾ 
ದೃಢೀಕರಣ ಪತ್ರಗಳನ್ನು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಂದ ಪಡೆದು ಈ ಆರ್ಥಿಕ ವರ್ಷದೊಳಗಾಗಿ ಸರ್ಕಾರಕ್ಕೆ ಒದಗಿಸತಕ್ಕದ್ದು . 

* ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ ಎಫ್ಡಿ 1 ಟಿಎಫ್ ಪಿ 2008, ದಿನಾಂಕ : 16 -5 - 2008ರನ್ವಯ ಆರ್ಥಿಕ ಇಲಾಖೆಯ 
ಸಹಮತಿಯನ್ನು ಪರಿಭಾವಿಸಿ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

* ಎಂ . ವಿ. ಕೃಷ್ಣಮೂರ್ತಿ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2628 

ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 

ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ . ತಿಮ್ಮಣ್ಣ ನಾಯಕ್, 3ನೇ ಅಪರ ಸರ್ಕಾರಿ ಅಭಿಯೋಜಕರು, ಮೈಸೂರು ಇವರಿಗೆ ಆಯ್ಕೆ ದರ್ಜೆ ವೇತನ 

ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂ : ಲಾ 51 ಪಿಪಿಇ 80, ದಿನಾಂಕ: 02 .04 .1981, 

2) ಸರ್ಕಾರದ ಅಧಿಸೂಚನೆ ಸಂ : ಲಾ 206 ಪಿಪಿಇ 87, ದಿನಾಂಕ: 23. 06.1989, 
3) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲಾ 146 ಪಿಪಿಇ 95 , ದಿನಾಂಕ: 19. 08.1995 , 
4) ಸರ್ಕಾರದ ಆದೇಶ ಸಂ :ಎಫ್‌ಡಿ 31 ಎಸ್‌ಆರ್‌ಪಿ 2007 (X), ದಿನಾಂಕ: 14 .08.2008, 
5) ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್/ ಸಿ ಶಾ .1/98 ( 6)/ 

2008 - 09 , ದಿನಾಂಕ : 29. 03.2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 02.04.1981ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ :19ರನ್ವಯ ಶ್ರೀ ಬಿ.ತಿಮ್ಮಣ್ಣ ನಾಯಕ್, 3ನೇ ಅಪರ 
ಸರ್ಕಾರಿ ಅಭಿಯೋಜಕರು, ಮೈಸೂರುರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡು, ದಿನಾಂಕ: 
05 .04.1981ರ ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ . 

ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 23.06.1989ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ : 14ರನ್ವಯ ಶ್ರೀ ಬಿ .ತಿಮ್ಮಣ್ಣ ನಾಯಕ್‌ರವರು 
ಹಿರಿಯ ಸಹಾಯ ಸರ್ಕಾರಿ ಅಭಿಯೋಜಕರು / ಸಹಾಯಕ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ 
ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 19. 08 .1995ರ ಸರ್ಕಾರದ ಅಧಿಸೂಚನೆಯ ಭಾಗ - 1ರ ಕ್ರ. ಸಂ :1ರನ್ವಯ ಶ್ರೀ ಬಿ.ತಿಮ್ಮಣ್ಣ ನಾಯಕ್‌ರವರು 
ಸರ್ಕಾರಿ ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ , ದಿನಾಂಕ: 25.09.1995ರ ಪೂರ್ವಾಹ್ನ ಕರ್ತವ್ಯಕ್ಕೆ 
ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ (5) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 29 .03.2010ರ ಪತ್ರದಲ್ಲಿ, ಮೇಲೆ(1) 
ರಿಂದ (3) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಗಳನ್ವಯ ಶ್ರೀ ಬಿ .ತಿಮ್ಮಣ್ಣ ನಾಯಕ್‌ರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆಗೊಂಡು, ರೂ .18150 - 26925ರ ವೇತನ ಶ್ರೇಣಿಯ ಗ್ರೂಪ್- ಎ ಅಧಿಕಾರಿಯ ಹುದ್ದೆಯಾದ ಸರ್ಕಾರಿ ಅಭಿಯೋಜಕರ 
ಹುದ್ದೆಯಲ್ಲಿ ದಿನಾಂಕ: 25.09.1995ರ ಪೂರ್ವಾಹ್ನದಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಗೆ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿ ಇಲ್ಲದೇ 
ಸಲ್ಲಿಸಿರುತ್ತಾರೆ. ಅವರು ಈ ಹಿಂದಿನ ಯಾವುದೇ ಹುದ್ದೆಯಲ್ಲಿ ಆಯ್ಕೆಕಾಲಿಕ ಶ್ರೇಣಿಯನ್ನಾಗಲಿ, ಹಿರಿಯ ವೇತನ ಶ್ರೇಣಿಯನ್ನಾಗಲಿ ಅಥವಾ ಹೆಚ್ಚುವರಿ 
ವೇತನ ಬಡ್ತಿಯನ್ನಾಗಲಿ ಪಡೆದಿರುವುದಿಲ್ಲ . ಸದರಿಯವರು ಅವರ ಸೇವಾವಧಿಯಲ್ಲಿ ಯಾವುದೇ ವೇತನ ರಹಿತ / ಅಸಾಧಾರಣ ರಜೆಯನ್ನು 
ಪಡೆದಿರುವುದಿಲ್ಲ ಹಾಗೂ ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದಿಲ್ಲ. ಅಮಾನತ್ತಿನಲ್ಲಿ ಇಟ್ಟಿರುವುದಿಲ್ಲ ಹಾಗೂ ಕ್ರಿಮಿನಲ್ ಪ್ರಕರಣ 
ದಾಖಲಾಗಿರುವುದಿಲ್ಲ. ಇವರ ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇರುವುದಿಲ್ಲ ಹಾಗೂ ಹೂಡಲು ಉದ್ದೇಶಿಸಿರುವುದಿಲ್ಲ . ಆದ್ದರಿಂದ, 
ಮೇಲೆ( 4) ರಲ್ಲಿ ಓದಲಾದ ದಿನಾಂಕ: 14 .08 . 2008ರ ಸರ್ಕಾರದ ಆದೇಶದನ್ವಯ , ಆಯ್ಕೆ ದರ್ಜೆ ವೇತನ ಶ್ರೇಣಿಗೆ ಅರ್ಹರಿದ್ದು, ದಿನಾಂಕ: 01.08.2008 
ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ, ಆದೇಶವನ್ನು ಹೊರಡಿಸಲು ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡಿರುತ್ತಾರೆ. 

ದಿನಾಂಕ: 01.08.2008ಕ್ಕೆ ನಿಟಕಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು ಪರಿಶೀಲಿಸಿದೆ. ಯಾವುದೇ ಪ್ರತಿಕೂಲ 
ಷರಾ ಇರುವುದಿಲ್ಲ. 

ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ - ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭, ೨೦೧೧ 


೫೪೩ 


ಸರ್ಕಾರದ ಆದೇಶ ಸಂ . ಒಣ 125 ಪಿಪಿಇ 2010, ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ ಬಿ.ತಿಮ್ಮಣ್ಣ ನಾಯಕ್ , 3ನೇ ಅಪರ ಸರ್ಕಾರಿ ಅಭಿಯೋಜಕರು, ಮೈಸೂರು ಇವರು ಸರ್ಕಾರಿ 
ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಯಲ್ಲಿ ದಿನಾಂಕ: 25 .09.1995 ರಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಯ ನಿರಂತರ 
ಸೇವೆಯನ್ನು ಯಾವುದೇ ಮುಂಬಡ್ತಿಯಿಲ್ಲದೇ ಪೂರೈಸಿರುವುದರಿಂದ, ಸರ್ಕಾರದ ಆದೇಶ ಸಂಖ್ಯೆ:ಎಫ್ಡಿ 31 ಎಸ್ ಆರ್‌ಪಿ 2007(X), ದಿನಾಂಕ: 
14 .08.2008ರ ಅನುಸಾರ ದಿನಾಂಕ: 01.08.2008 ರಿಂದ ಅನ್ವಯಿಸುವಂತೆ ರೂ .19050 - 27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್. 2629 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 

ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್ . ಎಸ್ . ಪಾಟೀಲ್, 2ನೇ ಅಪರ ಸರ್ಕಾರಿ ಅಭಿಯೋಜಕರು , ಬೆಂಗಳೂರು ನಗರ ಇವರಿಗೆ ಆಯ್ಕೆ ದರ್ಜೆ 

ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂ : ಲಾ 229 ಪಿಪಿಇ 81, ದಿನಾಂಕ: 24 .02 .1982, 

2) ಸರ್ಕಾರದ ಅಧಿಸೂಚನೆ ಸಂ : ಲಾ 206 ಪಿಪಿಇ 87 , ದಿನಾಂಕ: 27.12 .1989, 
3) ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಲಾ 112 ಪಿಪಿಇ 97, ದಿನಾಂಕ: 12.06.1998, 
4) ಸರ್ಕಾರದ ಆದೇಶ ಸಂ :ಎಫ್‌ಡಿ 31 ಎಸ್‌ಆರ್‌ಪಿ 2007( X), ದಿನಾಂಕ: 14.08.2008, 

ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್/ ಸಿಶಾ.1 /98( 05)/ 

2008 - 09 , ದಿನಾಂಕ : 29 .03 .2010 . 
ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 24 .02 .1982ರ ಸರ್ಕಾರದ ಅಧಿಸೂಚನೆ -Iಯ ಕ್ರ. ಸಂ :9ರನ್ವಯ ಶ್ರೀ ಎಸ್.ಎಸ್. ಪಾಟೀಲ್, 2ನೇ ಅಪರ 
ಸರ್ಕಾರಿ ಅಭಿಯೋಜಕರು, ಬೆಂಗಳೂರು ನಗರರವರು ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ 
ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡು, ದಿನಾಂಕ: 05. 03. 1982ರ ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ (2) ರಲ್ಲಿ ಓದಲಾದ ದಿನಾಂಕ: 27 .12 .1989ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ : 3ರನ್ವಯ ಶ್ರೀ ಎಸ್.ಎಸ್. ಪಾಟೀಲ್, ಹಿರಿಯ 
ಸಹಾಯ ಸರ್ಕಾರಿ ಅಭಿಯೋಜಕರು / ಸಹಾಯಕ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ, ದಿನಾಂಕ: 19.01.1990ರ 
ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ ( 3) ರಲ್ಲಿ) ಓದಲಾದ ದಿನಾಂಕ: 12 .06.1998ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ :2ರನ್ವಯ ಶ್ರೀ ಎಸ್. ಎಸ್ . ಪಾಟೀಲ್‌ರವರು ಸರ್ಕಾರಿ 
ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ, ದಿನಾಂಕ: 17. 08 .1998ರ ಪೂವಾಹ್ನ ಕರ್ತವ್ಯಕ್ಕೆ ವರದಿ 
ಮಾಡಿಕೊಂಡಿರುತ್ತಾರೆ . 

ಮೇಲೆ (5) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ: 29.03.2010ರ ಪತ್ರದಲ್ಲಿ, ಮೇಲೆ(1) 
ರಿಂದ ( 3)ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಗಳನ್ವಯ ಶ್ರೀ ಎಸ್.ಎಸ್. ಪಾಟೀಲ್‌ರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ 
ನೇಮಕಾತಿ ಮೂಲಕ ಆಯ್ಕೆಗೊಂಡು, ರೂ .18150 - 26925ರ ವೇತನ ಶ್ರೇಣಿಯ ಗ್ರೂಪ್ - ಎ ಅಧಿಕಾರಿಯ ಹುದ್ದೆಯಾದ ಸರ್ಕಾರಿ ಅಭಿಯೋಜಕರ 
ಹುದ್ದೆಯಲ್ಲಿ ದಿನಾಂಕ: 17.08.1998ರ ಪೂರ್ವಾಹ್ನದಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಗೆ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿ ಇಲ್ಲದೇ 
ಸಲ್ಲಿಸಿರುತ್ತಾರೆ. ಸದರಿಯವರು ಅವರ ಹುದ್ದೆಗಿಂತ ಮುಂದಿನ ಹುದ್ದೆಯಾದ ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ಇಲಾಖಾ ವೃಂದ ಮತ್ತು ನೇಮಕಾತಿ 
ನಿಯಮಗಳ ಪ್ರಕಾರ ಬಡ್ತಿ ಹೊಂದಲು ಅರ್ಹರಿರುತ್ತಾರೆ. ಅವರು ಈ ಹಿಂದಿನ ಯಾವುದೇ ಹುದ್ದೆಯಲ್ಲಿ ಆಯ್ಕೆಕಾಲಿಕ ಶ್ರೇಣಿಯನ್ನಾಗಲಿ, ಹಿರಿಯ ವೇತನ 
ಶ್ರೇಣಿಯನ್ನಾಗಲಿ ಅಥವಾ ಹೆಚ್ಚುವರಿ ವೇತನ ಬಡ್ತಿಯನ್ನಾಗಲಿ ಪಡೆದಿರುವುದಿಲ್ಲ. ಸದರಿಯವರು ಅವರ ಸೇವಾವಧಿಯಲ್ಲಿ ಯಾವುದೇ ವೇತನ ರಹಿತ | 
ಅಸಾಧಾರಣ ರಜೆಯನ್ನು ಪಡೆದಿರುವುದಿಲ್ಲ ಹಾಗೂ ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗುವುದಿಲ್ಲ. ಅಮಾನತ್ತಿನಲ್ಲಿ ಇಟ್ಟಿರುವುದಿಲ್ಲ ಹಾಗೂ ಕ್ರಿಮಿನಲ್ 

ಪುದಿಲ್ಲ. ಇವರ ವಿರುದ್ಧ ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇರುವುದಿಲ್ಲ ಹಾಗೂ ಹೂಡಲು ಉದ್ದೇಶಿಸಿರುವುದಿಲ್ಲ. ಆದ್ದರಿಂದ, 
ಮೇಲೆ( 4) ರಲ್ಲಿ ಓದಲಾದ ದಿನಾಂಕ: 14.08.2008ರ ಸರ್ಕಾರದ ಆದೇಶದನ್ವಯ , ಆಯ್ಕೆ ದರ್ಜೆ ವೇತನ ಶ್ರೇಣಿಗೆ ಅರ್ಹರಿದ್ದು , ದಿನಾಂಕ: 01. 08 .2008 
ರಿಂದ ಜಾರಿಗೆ ಬರುವಂತೆ ಮಂಜೂರು ಮಾಡಿ, ಆದೇಶವನ್ನು ಹೊರಡಿಸಲು ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡಿರುತ್ತಾರೆ. 

ದಿನಾಂಕ: 01. 08 .2008ಕ್ಕೆ ನಿಟಕಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ ವರದಿಗಳನ್ನು ಪರಿಶೀಲಿಸಿದೆ. ಯಾವುದೇ ಪ್ರತಿಕೂಲ 
ಷರಾ ಇರುವುದಿಲ್ಲ. 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಒಇ 108 ಪಿಪಿಇ 2010, ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ ಎಸ್.ಎಸ್. ಪಾಟೀಲ್, 2ನೇ ಅಪರ ಸರ್ಕಾರಿ ಅಭಿಯೋಜಕರು, ಬೆಂಗಳೂರು ನಗರ ಇವರು 
ಸರ್ಕಾರಿ ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಯಲ್ಲಿ ದಿನಾಂಕ: 17.08.1998 ರಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಯ ನಿರಂತರ 


೫೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೭ , ೨೦೧೧ 


ಭಾಗ - ೧ 


ಸೇವೆಯನ್ನು ಯಾವುದೇ ಮುಂಬಡ್ತಿಯಿಲ್ಲದೇ ಪೂರೈಸಿರುವುದರಿಂದ, ಸರ್ಕಾರದ ಆದೇಶ ಸಂಖ್ಯೆ :ಎಫ್ಡಿ 31 ಎಸ್‌ಆರ್‌ಪಿ 2007(X), ದಿನಾಂಕ: 
14 .08.2008ರ ಅನುಸಾರ ದಿನಾಂಕ: 01.08.2008 ರಿಂದ ಅನ್ವಯಿಸುವಂತೆ ರೂ .19050 - 27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು 
ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ. ಆರ್. 2630 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಜೆ. ಐ . ಕಿತ್ತೂರು, ಕಾನೂನು ಅಧಿಕಾರಿ ( ಜಂಟಿ ಅಭಿಯೋಗನಿರ್ದೇಶಕರು) , ಮಹಾ ನಿರ್ದೇಶಕರು ಮತ್ತು ಆರಕ್ಷಕ 

ಮಹಾ ನಿರೀಕ್ಷಕರ ಕಛೇರಿ, ಬೆಂಗಳೂರು ಇವರಿಗೆ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಅಧಿಸೂಚನೆ ಸಂ : ಲಾ 66 ಪಿಪಿಇ 78, ದಿನಾಂಕ : 25 .06 .1979, 

2 ) ಸರ್ಕಾರದ ಅಧಿಸೂಚನೆ ಸಂ : ಲಾ 91 ಪಿಪಿಇ 86 , ದಿನಾಂಕ: 27 . 05 .1986 , 
3 ) ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಲಾ 221 ಪಿಪಿಇ 91, ದಿನಾಂಕ: 20.07.1992 , 

ಸರ್ಕಾರದ ಆದೇಶ ಸಂ : ಎಫ್‌ಡಿ 31 ಎಸ್‌ಆರ್‌ಪಿ 2007 ( X), ದಿನಾಂಕ : 14 .08. 2008 , 
ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆ ಇವರ ಪತ್ರ ನಂ . ಡಿಪಿಎನ್ /ಸಿಶಾ.1 /98 ( 09 )/ 
2008 - 09 , ದಿನಾಂಕ: 29 .03.2010 . 


4 ) 


ನಿರಲಿ 


ಪ್ರಸ್ತಾವನೆ : 

ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 25.06.1979ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ : 22ರನ್ವಯ ಶ್ರೀ ಜೆ. ಐ . ಕಿತ್ತೂರು, ಕಾನೂನು ಅಧಿಕಾರಿ 
( ಜಂಟಿ ಅಭಿಯೋಗ ನಿರ್ದೇಶಕರು), ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಕಛೇರಿ, ಬೆಂಗಳೂರುರವರು ಸಹಾಯಕ ಸರ್ಕಾರಿ 
ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡು, ದಿನಾಂಕ: 10 .07.1979ರ ಅಪರಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ (2 ) ರಲ್ಲಿ ಓದಲಾದ ದಿನಾಂಕ: 27.05.1986ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ : 7ರನ್ವಯ ಶ್ರೀ ಜೆ.ಐ . ಕಿತ್ತೂರುರವರು ಹಿರಿಯ 
ಸಹಾಯ ಸರ್ಕಾರಿ ಅಭಿಯೋಜಕರು / ಸಹಾಯಕ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ, ದಿನಾಂಕ : 27 . 06.1986ರ 
ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿರುತ್ತಾರೆ. 

ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 20.07.1992ರ ಸರ್ಕಾರದ ಅಧಿಸೂಚನೆಯ ಕ್ರ. ಸಂ :1ರನ್ವಯ ಶ್ರೀ ಜೆ . ಐ. ಕಿತ್ತೂರುರವರು ಸರ್ಕಾರಿ 
ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ಹೊಂದಿ , ದಿನಾಂಕ: 06 .08.1992ರ ಪೂರ್ವಾಹ್ನ ಕರ್ತವ್ಯಕ್ಕೆ ವರದಿ 
ಮಾಡಿಕೊಂಡಿರುತ್ತಾರೆ. 

ಮೇಲೆ ( 5) ರಲ್ಲಿ ಓದಲಾದ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ನಿರ್ದೇಶಕರ ದಿನಾಂಕ : 08.04 .2010ರ ಪತ್ರದಲ್ಲಿ, ಮೇಲೆ(1) 
ರಿಂದ ( 3) ರಲ್ಲಿ ಓದಲಾದ ಸರ್ಕಾರದ ಅಧಿಸೂಚನೆಗಳನ್ವಯ ಶ್ರೀ ಜೆ. ಐ .ಕಿತ್ತೂರುರವರು ಸಹಾಯಕ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ ನೇರ ನೇಮಕಾತಿ 
ಮೂಲಕ ಆಯ್ಕೆಗೊಂಡು, ರೂ .18150 - 26925ರ ವೇತನ ಶ್ರೇಣಿಯ ಗ್ರೂಪ್- ಎ ಅಧಿಕಾರಿಯ ಹುದ್ದೆಯಾದ ಸರ್ಕಾರಿ ಅಭಿಯೋಜಕರ ಹುದ್ದೆಯಲ್ಲಿ 
ದಿನಾಂಕ: 06. 08.1992ರ ಪೂರ್ವಾಹ್ನದಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಗೆ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿ ಇಲ್ಲದೇ ಸಲ್ಲಿಸಿರುತ್ತಾರೆ. 
ಸದರಿಯವರು ದಿನಾಂಕ: 30.06.2009 ರಿಂದ ಜಂಟಿ ಅಭಿಯೋಗ ನಿರ್ದೇಶಕರ ಹುದ್ದೆಗೆ ಬಡ್ತಿ ಹೊಂದಿ ಕಾರ್ಯ ನಿರ್ವಹಿಸುತ್ತಿರುತ್ತಾರೆ . ಅವರು ಈ 
ಹಿಂದಿನ ಯಾವುದೇ ಹುದ್ದೆಯಲ್ಲಿ ಆಯ್ಕೆಕಾಲಿಕ ಶ್ರೇಣಿಯನ್ನಾಗಲಿ, ಹಿರಿಯ ವೇತನ ಶ್ರೇಣಿಯನ್ನಾಗಲಿ ಅಥವಾ ಹೆಚ್ಚುವರಿ ವೇತನ ಬಡ್ತಿಯನ್ನಾಗಲಿ 
ಪಡೆದಿರುವುದಿಲ್ಲ . ಸದರಿಯವರು ಅವರ ಸೇವಾವಧಿಯಲ್ಲಿ ಯಾವುದೇ ವೇತನ ರಹಿತ / ಅಸಾಧಾರಣ ರಜೆಯನ್ನು ಪಡೆದಿರುವುದಿಲ್ಲ ಹಾಗೂ 
ಅನಧಿಕೃತವಾಗಿ ಕರ್ತವ್ಯಕ್ಕೆ ಗೈರು ಹಾಜರಾಗಿರುವುದಿಲ್ಲ. ಅಮಾನತ್ತಿನಲ್ಲಿ ಇಟ್ಟಿರುವುದಿಲ್ಲ ಹಾಗೂ ಕ್ರಿಮಿನಲ್ ಪ್ರಕರಣ ದಾಖಲಾಗಿರುವುದಿಲ್ಲ. ಇವರ ವಿರುದ್ದ 
ಯಾವುದೇ ಇಲಾಖೆ ವಿಚಾರಣೆ ಬಾಕಿ ಇರುವುದಿಲ್ಲ ಹಾಗೂ ಹೂಡಲು ಉದ್ದೇಶಿಸಿರುವುದಿಲ್ಲ. ಆದ್ದರಿಂದ, ಮೇಲೆ( 4 ) ರಲ್ಲಿ ಓದಲಾದ ದಿನಾಂಕ : 
14 .08. 2008ರ ಸರ್ಕಾರದ ಆದೇಶದನ್ವಯ , ಆಯ್ಕೆ ದರ್ಜೆ ವೇತನ ಶ್ರೇಣಿಗೆ ಅರ್ಹರಿದ್ದು, ದಿನಾಂಕ: 01. 08.2008 ರಿಂದ ಜಾರಿಗೆ ಬರುವಂತೆ ಮಂಜೂರು 
ಮಾಡಿ, ಆದೇಶವನ್ನು ಹೊರಡಿಸಲು ಸರ್ಕಾರಕ್ಕೆ ಶಿಫಾರಸ್ಸನ್ನು ಮಾಡಿರುತ್ತಾರೆ . 

ಸದರಿ ಅಧಿಕಾರಿಯವರಿಗೆ ಸಂಬಂಧಿಸಿದಂತೆ ದಿನಾಂಕ: 01. 08 .2008ಕ್ಕೆ ನಿಕಟಪೂರ್ವ 5 ವರ್ಷಗಳ ವಾರ್ಷಿಕ ಕಾರ್ಯನಿರ್ವಹಣಾ 
ವರದಿಗಳನ್ನು ಪರಿಶೀಲಿಸಿದೆ. ಯಾವುದೇ ಪ್ರತಿಕೂಲ ಷರಾ ಇರುವುದಿಲ್ಲ . 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ , ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂ . ಒಇ 127 ಪಿಪಿಇ 2010 , ಬೆಂಗಳೂರು, ದಿನಾಂಕ : 13ನೇ ಅಕ್ಟೋಬರ್ 2010 
ಪ್ರಸ್ತಾವನೆಯಲ್ಲಿನ ಅಂಶಗಳ ಹಿನ್ನಲೆಯಲ್ಲಿ, ಶ್ರೀ ಜೆ. ಐ.ಕಿತ್ತೂರು, ಕಾನೂನು ಅಧಿಕಾರಿ ( ಜಂಟಿ ಅಭಿಯೋಗನಿರ್ದೇಶಕರು), ಮಹಾ ನಿರ್ದೇಶಕರು 
ಮತ್ತು ಆರಕ್ಷಕ ಮಹಾ ನಿರೀಕ್ಷಕರ ಕಛೇರಿ, ಬೆಂಗಳೂರು ಇವರು ಸರ್ಕಾರಿ ಅಭಿಯೋಜಕರು / ಅಭಿಯೋಗ ಉಪ ನಿರ್ದೇಶಕರ ಹುದ್ದೆಯಲ್ಲಿ ದಿನಾಂಕ : 
06. 08.1992 ರಿಂದ 8 ವರ್ಷಗಳಿಗೂ ಹೆಚ್ಚಿನ ಅವಧಿಯ ನಿರಂತರ ಸೇವೆಯನ್ನು ಯಾವುದೇ ಮುಂಬಡ್ತಿಯಿಲ್ಲದೇ ಪೂರೈಸಿರುವುದರಿಂದ, ಸರ್ಕಾರದ 
ಆದೇಶ ಸಂಖ್ಯೆ : ಎಫ್‌ಡಿ 31 ಎಸ್‌ಆರ್‌ಪಿ 2007 ( X), ದಿನಾಂಕ : 14 .08.2008ರ ಅನುಸಾರ ದಿನಾಂಕ: 01 .08. 2008 ರಿಂದ ಅನ್ವಯಿಸುವಂತೆ 
ರೂ .19050 -27600ರ ಆಯ್ಕೆ ದರ್ಜೆ ವೇತನ ಶ್ರೇಣಿಯನ್ನು ಮಂಜೂರು ಮಾಡಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

* ಕೆ.ಸಿ. ಸಿದ್ದಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್. 2631 

ಒಳಾಡಳಿತ ಇಲಾಖೆ 
(ಕಾನೂನು ಮತ್ತು ಸುವ್ಯವಸ್ಥೆ , ಕಾಫಿಮೋಸಾ ಮತ್ತು ಅಭಿಯೋಗಗಳು) 


